Verve 







ವಿಜಯನಗರ ಸಾಮ್ರಾಜ್ಯದಲ್ಲಿ. | 
ಸ್ಥಳೀಯ ಸರ್ಕಾರ 


ಡಾ. ಎ.ವಿ ವೆಂಕಬಿರತ್ನಂ 





W4 2/44 
S314 


E ಕನ್ನಡ ಅಧ್ಯಯನ ಸಂಸ್ಥೆ 
ESAN @ 
ಬು | ಮೈಸೂರು ವಿಶ್ವವಿದ್ಯಾನಿಲಯ 




















E 

e 
iting NE 
tp CHI 


Gy tee 











D 
u 
ಗ್ದ 


SS "T ig 
w4,2u:4418 AAS 
3314 AN 
Venkatarsinam, AV, ಗ 
Vijayanagara sam— L 
wally asalli. sthaliya [1 

| 


g 


d í 
Tide 
a it 






5 
"mI mmm "i m 













PAR 


ಜಾ 






|. 
2 
© 


= 
Pt 
i 
ತೆ 
; 


CAI DES 


[. 
> 


Sarkara. 
z { 


gll. 





ಇರ್ವ pes 


e E a 


ee 
te ತ್ರಾ... ——- . ಇ. 
r^ 


we gen et 8. 


CC-0. Jangamwadi Math Collection. qz Wi angor 
m 


ADI OB DS: eee — — ಹಾ r^ * 















eg 





SESS SS ಬ REA 


MES 


Ns ride EAE E ES CS ರ್‌ು ವ್ಹಾ 


ರುಜು ದ ಯು 





« 


DL 








ಮಾ ಜಿ ee A 
w 
` ENAREN SENIOR m 


AT ix 
* , 
e “s $2 JEU 
> esi ^4 * 
- ಅ 4 ಈ 















ಜೂ 
| a Y 
w p~ ps 
. Ly 


ಇ ಟರ್ಕರ rs 5 
` | ^ 
- - 
- 
ae “ss =. 
- 
c E = ~ 


AN 





RN, 







-. «VE 









-— ಒಂ 
— oe 


oer - 
meme ೬ 
c 
— 








es so = Om | ^X A 
WA 2:614 415 r* ಲ್‌ WAZ 
n'es 5314 DO ಸತ್‌ ಹು. 
D GER M EIE. Bom. TES - fe he | ^c 


SHRI JAGADGURU VISHWARADHYA JNANAMANDIR Pr 
(LIBRARY) | 
JANGAMAWADIMATH, VARANASI ಕ 


Please return this volume on or before the date last stamped 
Overdue volume will be charged 1/- per day. 









4 
Na um 
fS 


Lj 
i ] 
(ಟಿ 






jg: 


AN 
ME a 


cy à : 





CC-0. Jangamwadi Math Collection. Digitized by eGangotri 


E $ i 
t " 

$ Pe 

| Por d 
! oy 

| > 

| w> es 
i Mus 

bP peg 

Í ತ 

| 





| 
Soko, 7 = o UTD 4 o Arae 
EN I Se ನ ತೆ ಗ Ra - habla d$ 64. 


"T1 
+ 4 © 
"ur" ಹ್ಗ 
V e 
". 





ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಣೆ-೨೨೫ 
ಪಠ್ಯಪುಸ್ತ 9 ಮಾಲೆ ೧೫ 


ಪ್ರಧಾನ ಸಂಪಾದಕ 
G9. ಹಾ. ಮಾ. ನಾಯಕ 


ವಿಭಾಗ ಸೆಂಪಾದಕ 
ಡಾ. ಬಿ. ಷೇಕ್‌ ಅಲಿ 


ವಿಜಯನಗರ ಸಾಮ್ರಾಜ್ಯದಲ್ಲಿ 
ಸ್ಥಳೀಯ ಸರ್ಕಾರ 


CC-0. Jangamwadi Math Collection. Digitized by eGangotri 





ವಿಜಯನಗರ ಸಾಮ್ರಾಜ್ಯದಲ್ಲಿ 
ಸ್ಥಳೀಯ ಸರ್ಕಾರ 


Go. ಎ. ವಿ. ವೆಂಕಟರತ್ನಂ 





CC-0. Jangamwadi Math Collection. Digitized by eGangotri 


VIJAYANAGARA SAMRAJYADALLI STHALIYA SARKARA (Local- 
self Government, in Vijayanagara Empire) by A. V. 
Venkataratnam ; Published by the Institute of Kannada 
Studies, University of Mysore, Manasa Gangotri, 
Mysore-570006. First Edition 1974; pp. xiv 4- 209. 


Published under the centrally sponsored scheme of Production 
of books and literature in regional languages at the 
University. level, of the Government of India in the 
Ministry of Education and Social Welfare (Department of 


Culture), New Delhi. - 
All Rights Reserved 


11೧1061110 VISHWARADHYA 
UN terrane JNANAMANDIR 
LIBRARY 1 
Jangamawadi Main, Varanasi 
Acc. NO. seere Ya 


ಬೆಲೆ: ಹತ್ತು ರೊಸಾಯಿಗಳು | 
ಮಾರಾಟಗಾರರು: ನಿರ್ದೇಶಕರು, ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರೂ-570006 
ಮಂದ್ರಕೆರು : ಡಿ, ರಾಜರತ್ನಂ, ಶ್ರೀಪಂಚಾಚಾರ್ಯ ಎಲೆಕ್ಟ್ರಿಕ್‌ ಪ್ರೆಸ್‌, ನೈ ಸೂರು-570001 


CC-0. Jangamwadi Math Collection. Digitized by eGangotri 


ನನ್ನ ತಾತ 
ಅಂಬಳೆ ಢಾ. ವಾಸುದೇವಯ್ಯನವರಿಗೆ 


CC-0. Jangamwadi Math Collection. Digitized by eGangotri 


- 


a E 


«TE Dana m "T 
a * P" BT 4 
w, 1161 ^" 
he LI 


ಜೆ M x 


- 
7 





ಮುನ್ನುಡಿ 


ಕ ಕನ್ನಡ ಭಾಷೆ, ಸಾಹಿತ್ಯಗಳ ಸರ್ವತೋಮುಖವಾದ ಬೆಳವಣಿಗೆಯನ್ನು ಸಾಧಿಸುವ 
ಸ್ಟಿಯಿಂದ ೧೯೬೬ ರ ಕೊನೆಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಪ್ರಾರಂಭವಾಯಿತು. 
ಈಗ್ಗೆ ಹತ್ತು ಹನ್ನೆರಡು ವರ್ಷಗಳಿಗೆ ಹಿಂಜಿ ರಾಷ್ನಕನಿ ಕುವೆಂಪು ಅನರ ಮಾರ್ಗ 
ದರ್ಶನದಲ್ಲಿ "ರೂಪುಗೊಂಡಿದ್ದ ಯೋಜನೆಗಳೆಲ್ಲ ಡಾ.ಶ್ರೀ ಮಾಲಿಯವರ ನೇತ ೈತ್ವ್ವದಲ್ಲಿ 
ಸಾಕಾರಗೊಳ ೈತೊಡಗಿರುವುದಕ್ಕೆ ಕನ್ನ ಡ ಅಧ್ಯ Abs ಸಂಸ್ಥೆ ಸ ಸಾಕ್ಷಿಯಾಗಿದೆ. ಈಗೆ 
ಪ್ರೊ ಫೆಸರ್‌ ಜವರೇಗೌಡರು dh, ವಿಶ್ಚವಿದ್ಯಾನಿಲಯದ ಕೈಲಪತಿಗಳಾಗಿರುವುದರಿಂದ 
ಕನ್ನ d ಅಧ್ಯಯನ ಸಂಸ್ಥೆಯ " ಟುವಟಿಕೆಗಳು ತೀವ್ರವಾಗಿ ಬೆಳೆಯುವುವೆಂದು 
ಿಿಕ್ಷಿಸಬಹುವಾಗಿದೆ. . ಕನ್ನಡ ಸ್ನಾತಕೋತ್ತರ ಶಿಕ್ಷಣ ಮತ್ತು ಸಂತೋಷನ. ವಿಭಾಗ, 
ಸ್ನಾತಕೋತ್ತರ ಭಾಷಾವಿಜ್ಞಾ ನ ಮತ್ತು ಸಂಶೋಧನ ನಿಭಾಗ್ಯ ಸ ಸ್ನಾತಕೋತ್ತರ ದಕ್ಷಿಣ 
ಭಾರತೀಯ ಅಧ್ಯ ಯನ "ಶಿಕ್ಷಣ ಮತ್ತು ಸಂಶೋಧನ ವಿಭಾಗ, ಸ್ನಾತಕೋತ್ತ ರ 
ಭಾಷಾಂತರ ಶಿಕ್ಷಣ ಮತ್ತು ಸಂತೋಷನ ವಿಭಾಗ್ಯ ಸ್ನಾತಕೋತ್ತ ರ ಜಾನಪದ ಶಿಕ್ಷಣ 
ಮತ್ತು ಸಂಶೋಧನ ವಿಭಾಗ, ಸ್ನಾತಕೋತ್ತರ ಭಾಷಾಂತರ ಡಿಪ್ಲೊ ಮಾ ಶಿಕ್ಷಣ, 
ಸ್ನಾತಕೋತ್ತ ರ ಭಾರತೀಯ ಸಾಹಿತ್ಯ ಡಿಪ್ಲೊ ಮಾ ಶಿಕ್ಷಣ್ಯ ಸ ಸ್ನಾತಕೋತ್ತ ರ ಜಾನಪದ 
ಡಿಪ್ಲೊಮಾ ಶಿಕ್ಷಣ, ಕನ್ನ ಜೇತರರಿಗಾಗಿ ಕನ್ನಡ ಸ ಸರ್ಟಫಿಕೇಟ್‌ ಮತ್ತು ಡಿಪ್ಲೊಮಾ 
ಶಿಕ್ಷಣ ಇವುಗಳ ಜೊತೆಗೆ ಇಂದು ಸಂಸ್ಥೆಯಲ್ಲಿ ಆರು ಪ್ರಮುಖ " ನಿಭಾಗಗಳಿವೆ. 
(೧) ಸಂಪಾದನ ವಿಭಾಗ, (೨) ಭಾಷಾಂತರ ಮತು ಪಶ್ಯ ಪ್ರಸ್ತ ಕ” ವಿಭಾಗ, (A) ಜಾನಪದ - 
ವಿಭಾಗ, (೪) ಕನ್ನಡ ವಿಶ್ವಕೋಶ DPN, (೫) ಹರಿದಾಸ ಸ ಸಾಹಿತ್ಯ ಸಂಪಾದನ ಮತ್ತು 
ಸಂಶೋಧನ ವಿಭಾಗ ಮತ್ತು (೬) ಎಪಿಗಾ B00 ಕರ್ನಾಟಕ ವಿಭಾಗ-ಸಂಸೆ ಯ 
ಬಹುಮುಖವಾದ ಚಟುವಟಿಕೆಗಳ ಪ್ರತೀಕವಾಗಿವೆ ಈ ವಿಭಾಗಗಳು. : 


ನಿಶ್ವನಿದ್ಯಾನಿಲಯದ ಎಲ್ಲ ಹಂತಗಳಲ್ಲಿಯೂ ಕನ್ನಡವನ್ನು ಶಿಕ್ಷಣ ಮಾಧ್ಯಮ 
ವನ್ನಾಗಿ ಬಳಸಬೇಕೆಂಬ ನತಿಗನುಗುಣವಾಗಿ ಕೆಲವು ಸಂಸ್ಥೆ ಗಳಲ್ಲಿ ಸ್ನಾತಕಪೂರ್ವ 
ಮತ್ತು ಸ್ನಾತಕ ಹಂತಗಳಲ್ಲಿ ಕನ್ನಡ ಮಾಧ POS ಬದೆಗಿಸಿರುವುದರ ಜೊತೆಗೆ, 
ಸ್ನಾತಕೋತ್ತ ರ ಹಂತದನಕೆಗೆ ನ್‌ ಪರೀಕ್ಷೆಗೆ ಬೇಕಾದರೂ ಕನ ನ್ನಡದಲ್ಲಿಯೇ 
ಉತ್ತರಿಸುವ ಸೌಲಭ್ಯವನ್ನೂ ಒದಗಿಸಿದೆ. ವಿಜ್ಞಾ 38s ಮತ್ತು ಮಾನವಿಕಗಳಿಗೆ x ಸಂಬಂಧಿಸಿದ 
ಸಕ್ಯಪುಸ್ತ T, ಆಕರಗ್ರಂಥ ಮತ್ತು ಸಂದರ್ಭ ri ಗ್ರಂಥಗಳನ್ನು ಹೊರತರುವ ದೃ A, Dog 
೧೯೬೭-೬೮ ರಲ್ಲಿಯೇ ಮೈಸೂರು ವಿಶ್ವವಿದ್ಯಾನಿಲಯ ಭಾಷಾಂತರ ಮತ್ತು. ಪಠ್ಯ 
ಪುಸ್ತಕ ವಿಭಾಗವನ್ನು ಸ್ಥಾ ವಿಸಿತು. ಇದಕ್ಕೂ ಮೊದಲು, ಸುಮಾರು. oes 
ದಶಕಕ್ಕೂ ಹೆಚ್ಚುಕಾಲ « ಪ ಸಾರಾಂಗ? ತನ್ನ ಇತರ ಕಾರ್ಯಗಳ ಜೊತೆಯಲ್ಲಿ ಈ 
ಕಾರ್ಯವನ್ನೂ pee ಬಂದಿತ್ತು. ೧೯೬೯-೭೦ ರಲ್ಲಿ ಕೇಂದ್ರ ಸರ್ಕಾರ 


CC-0. Jangamwadi Math Collection. Digitized by eGangotri 


| viii 
ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ಕೊಟ್ಟ ದ್ದ ರಿಂದ ಈ 


ಕೆಲಸಕ್ಕೆ ಹೆಚ್ಚಿನ ಚಾಲನೆ ದೊರೆಯಿತು. ಇದರಿಂದ ಮತ್ತಷ್ಟು ವ್ಯಾಪಕವಾಗಿ ಸ ಸಮಗ್ರ 
ವಾಗಿ E ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಯಿತು. 


ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ವಿಭಾಗಗಳ ಮುಖ್ಯರು ಸಲಹೆ-ಸೂಚನೆ, 
'ನಿಭಾಗ ಸಂಪಾದಕತ್ವದ ಮೂಲಕ ಬಹುಮೂಲ್ಯ ನೆರವು ನೀಡುತ್ತಿದ್ದಾ ರೆ. ವಿಶ ವಿದ್ಯಾ 
ನಿಲಯ RE ಸ್ನಾತಕೋತ್ತರ Ts ಮಾನ್ಯತೆ ಪಡೆದಿರುವ ಕಾಲೇಜುಗಳ 
ಅಧ್ಯಾಪಕರು, ಪ್ರ ಸಿದ್ಧ ಲೇಖಕರು ' ಮತ್ತು ಭಾಷಾಂತರಕಾರರು: ಉತ್ಸಾಹದಿಂದ ಈ 
ಯೋಜನೆಯಲ್ಲಿ `'ಭಾಗನಹಿಸುತ್ತಿ Go ರೆ. ಸಾಕಷ್ಟು ಗ್ರಂಥಗಳು ಹೊರಬರುತ್ತಿವೆ. 
“ವಿಜ್ಞಾ ನ ಲೇಖಕರ ಕಾರ್ಯಕಿಬಿರ ” ದಂತಹ "m "ಕಾರ್ಯಕ್ರ ಮಗಳು ಮತ್ತು: 
“ ಬಹುಮಾನ ಯೋಜನೆ *ಯಂತಹೆ ಪ್ರೋತ್ಸಾಹದಾಯಕ ಕ್ರಮಗಳು ಉತ್ತಮ ಫಲ 
ನೀಡುತ್ತವೆಂಬುದರಲ್ಲಿ ಅನುಮಾನವಿಲ್ಲ. ರಾಜ್ಯದ ಇತರ ವಿಶ್ವವಿದ್ಯಾನಿಲಯಗಳೂ, 
ಈ ಕಾರ್ಯದಲ್ಲಿ ತೊಡಗಿರುವುದರಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಪಠ್ಯಪುಸ್ತ une 
ಅಭಾವದ ಪ್ರಶ್ನೆ ನಿಳದಂತಾಗುತ್ತದೆಂದು ಭಾವಿಸಬಹುದಾಗಿದೆ. 


' ಇತಿಹಾಸ ವಿಭಾಗ ಮುಖ್ಯರಾದ ಡಾ. ಬಿ. ಷೇಕ್‌ ಅಲಿಯವರ ಸಂಪಾದಕತ್ವದಲ್ಲಿ 
ಹೊರಬರುತ್ತಿರುವ ಇತಿಹಾಸ ಗ್ರಂಥಗಳಲ್ಲಿ ಹಾ. ಎ. ವಿ. ನೆಂಕಟರತ್ನಂ ಅವರ “ ES 
ನಗರ ಸಾರಾ ್ರ್ರಜ್ಯದಲ್ಲಿ ಸ ಳೀಯ ಸರ್ಕಾರ” ಗ ಗ್ರಂಥವೂ ಒಂದು. . ಇದು “ ಲೋಕಲ್‌ 
ಸೆಲ್ಫ್‌ ಗವರ್ನಮೆಂಟ್‌ ಇನ್‌ ವಿಜಯನಗರ ಎಂಪೈರ್‌ > ಎಂಬ ಅವರ ಮಹಾ ನಿಬಂಧೆದ 
ಕನ್ನಡರೂಸ. ಇತಿಹಾಸ ಅಧ್ಯಾಪಕರಿಗೂ, ವಿದ್ಯಾರ್ಥಿಗಳಿಗೂ, ವಿಜಯನಗರ ಕಾಲದಲ್ಲಿನ 
ಕರ್ನಾಟಕದ ಇತಿಹಾಸ ಮತ್ತು ರಾಜಕೀಯ ವ OA 0h ಬಗ್ಗೆ ಆಸಕ್ತಿ ಯುಳ್ಳ 
ಜನಸಾಮಾನ್ಯರಿಗೂ ಆಕರಗ ಗ್ರಂಥದ ರೂಪದಲ್ಲಿ eds ತುಂಬ ಉಸಯುಕ ವಾಗ 
* ದೆಂದು ನಂಬಿದ್ದೆ "ವೆ. ಇಂಥದೊಂದು ಪೌ » dn ಗ್ರಂಥವನ್ನು ಅಧೆ ಯನ ಸಂಸೆ ಗಾಗಿ 

ಸಿದ್ಧ ಪಡಿಸಿಕೊಟ್ಟೆ ಡಾ. ಮೊಕಟರತ್ನಂ ಅನರಿಸ್ಕೂ ಇದರ ಪ್ರಕಟಣೆಯಲ್ಲಿ ಸಹಕರಿಸಿರುವ 
ವಿಭಾಗ ರು ಡಾ. ಷೇಕ್‌ ಅಲಿ ಅವರಿಗೂ, ಹಸ್ತ ಪ್ರತಿಯ ಹಾಗೂ ಕರಡುಗಳ 
ಪರಿಶೀಲನೆಯಲ್ಲಿ ನೆರವಾಗಿರುವ ಭಾಷಾಂತರ ಮತ್ತು ae ಪುಸ್ತ ಕ ವಿಭಾಗದ 
ಶ್ರೀ ಡಿ. ಎಸ್‌. ಜಯಪ್ಪ ಗೌಡ ಅವರಿಗೂ ನಮ್ಮ ವಂದನೆಗಳು e ವೆ. 


ಕನ್ನಡ ಅಧ್ಯಯನ ಸಂಸ್ಥೆ ` ಹಾ. ಮಾ. ನಾಯಕ 
ಮಾನಸಗಂಗೋತ್ರಿ, ಮೆ ಸೂರು, |^ ^ 3 ged ಸಂಪಾದಕ 
S ; 


CC-0. Jangamwadi Math Collection. Digitized by eGangotri 


ವಿಭಾಗ ಸಂಪಾದಕರ ಮಾತು : 


ಇತಿಹಾಸ ಅಧೆ ್ಯಯನದಲ್ಲಿ ವಿವಿಧೆ ಪ್ರಾಂತ್ಯಗಳ, ಪಟ್ಟ ಣಗಳ ಮತ್ತು ಗ್ರಾ ಮಗಳೆ 
ಸ್ನ ಳೀಯ ಮಟ್ಟ ದ ಆಡಳಿತವನ್ನು ಅಲಕ್ಷಿಸಿ ಪ್ರ ತಿಯೊಂದು ಘಟನೆಯನ್ನು "Ped, 
ಸರ್ಕಾರವನ್ನು "d, ಯಲ್ಲಿಟ್ಟುಕೊಂಡು dod ನಮ ಲ್ಲಿ ರುವ ಪ ಪ್ರವೃತ್ತಿ. 
ರಾಜರು, ಆನಗ ಮತ್ತು SDSS ಮೊದಲಾದ ಪ್ರತಿಷ nm ಸಂಬಂಧಿಸಿದಂತೆ 

ರಾಜಕೀಯ, ಸೆ ನಿಕ ಆಡಳಿತಾತ್ಮಕ ಕ ಮತ್ತು ಸಂವಿಧಾನಾತ್ಮಕ ನಿಷಯಗಳಲ್ಲಿ ನಾವು 
ಚಚ್ಚು ತಲ್ಲೀನರಾಗಿ ur ಅಧಿಕಾರಕ್ಕೆ ಬುನಾದಿಯಾದ ಸ ಳೀಯ. ಆಡಳಿತ 
ವ್ಯವಸ್ಥೆ ಯ ಬಗ್ಗೆ ಎಚ್ಚ ರಿಕೆಯಿಂದ ಪರಿಶೀಲಿಸುವುದನ್ನು ಮರೆತಿದೆ ಸೇವೆ. ಈ ಕ್ಲಿಷ್ಟ 
aoe ಬಗ್ಗೆ ಈ "ತಲೆಮಾರಿನ ವಿದ್ವಾಂಸರು ಗಮನ ಹರಿಸುತ್ತಿರುವುದು ಸಂತೋಷಕ್‌ 
ಸಂಗತಿ. ವಿಜಯನಗರ ನಮ್ಮ ಇತಿಹಾಸದಲ್ಲಿ ವಹಿಸಿದ ಅಮೋಘ ಮತ್ತು ಜೀವಂತ 
ಪಾತ್ರವನ್ನು ಗಮನಿಸಿದರೆ ಅದರ ಮೇಲೆ ಬಂದಿರುವ ಕೃತಿಗಳು ಅಷ್ಟು ವಿಪುಲವಾಗಿಲ್ಲ. 
ನಿಜಯನಗರ ಸಾಮ್ರಾಜ್ಯದ ಸ್ಥಳೀಯ ಸರ್ಕಾರದ ರಚನೆ ಮತ್ತು ಕಾರ್ಯನಿರ್ವಹಣೆ 
ಗಳಂಥ ವಿಷಯಗಳ ಬಗ್ಗೆ ಇರುವ ವಿಶಿಷ್ಟ ಸ್ನ ಸ್ವರೂಪದ ಕೃತಿಗಳು ಇನ್ನೂ ವಿರಳ. 
ದೀರ್ಫಕಾಲದಿಂದ ಕೊರತೆಯನ್ನ ನುಭವಿಸುತ್ತಿ d ಇಂಥ ವಿಷಯದ ಅಧೆ ್ಯಯನವನ್ನು 
ಇತಿಹಾಸ ವಿಭಾಗದ ಡಾ. ಎ. ಎ. ವೆಂಕಟಿರತ್ನಂ ಅವರು ಕೈ ಗೊಂಡರೆಂದು ತಿಳಿಸಲು 
ತುಂಬಾ ಸಂತೋಷವಾಗುತ್ತಿದೆ. 


"ಭಾರತದ ಆಡಳಿತ ವ್ಯವಸ್ಥೆ ಪ್ರಧಾನವಾಗಿ ವ್ಯ ವಸಾಯ ಜೀವನದ ಆಧಾರ 
ಹೊಂದಿದ್ದು ಯಾವಾಗಲೂ ಡಾ ವಿಕೇಂದ್ರಿ ವಾಲುವುದೇ ಹೆಚ್ಚು. 
ಇಲ್ಲಿನ ಗಾ ಅಾಮಗಳ್ಳು ಆಗ ಗೃಹಾರಗಳು, ದೇವಸ್ಥಾ ನಗಳು ಮತ್ತು ಮಠಗಳು ಬಹುಮಟ್ಟಿ y 
ಸಂಪೂರ್ಣ ಸ್ವಾಯತ್ತ ತೆಯನ್ನು ಅನುಭವಿಸುತ್ತ, ದ ವು, ಭಾರತದಲ್ಲಿ ಬ್ರಿಟಷ್‌ ಆಡಳಿತ, 
ಪದ್ದತಿ ಜಾರಿಗೆ ಬರುವುದಕ್ಕೆ ಬಹು ಮುಂಚೆಯೆ. ಈ ದೇಶದಲ್ಲಿ ಗ್ರಾ EDU ಮತ್ತು 
ಪಟ್ಟ ಐಗಳಿಗೆ ಸ ಸ್ವಯಮಾಡಳಿತವನ್ನು ನೀಡಿ ಯಶಸ್ವಿಯಾಗಿ ಜಾ” ನಿರ್ವಹಿಸುತ್ತಿ d 
ರಾಜ್ಯ ದ ಆಡಳಿತ ಪದ್ದತಿಯೊಂದು ರೂಪುಗೊಂಡಿತ್ತೆಂಬ ಅಂಶವನ್ನು ಪಾಶಾ ತ್ಯ 
ನ ಅಲಕ್ಷಿಸಿದ್ದಾರೆ. ನಮ್ಮ ಕೆಲವು ಭಾರತೀಯ ನಿದ್ವಾ ONO) ಐತಿಹಾಸಿಕ 
ದಾಖಲೆಗಳನ್ನು ಸರಯಾಗಿ ಪರಿಶೀಲಿಸಜಿ = ವ್ಯಾಖ್ಯಾನದ ಬಲೆಗೆ ಬಿದ್ದು 
ಸ್ವಯಮಾಡಳಿತ ಸರ್ಕಾರ ಸ್ಪದೇತೀಯನಾದುಡೋ ಅಥವಾ ಭಾರತಕ ಬ್ರಿ ಬಸರ 
ಕೊಡುಗೆಯೋ ಎಂದು m ವ್ಯಕ್ತಪಡಿಸಿದ್ದಾ ಕೆ. ಜೋಳರ ಕಾಲದಲ್ಲಿ” ಬಹು 
ಉತ್ತಮ ಮಾದರಿಯ ಸ್ಥಳೀಯ ಸ್ಪ ಸ್ಪಯಮಾಡಳಿತ" ಸರ್ಕಾರ ಭಾರತದಲ್ಲಿ ಅಸ್ತಿತ್ವದಲ್ಲಿ 
ಇತ್ತೇ ot) ಅಭಿಪ್ರಾಯವನ್ನು ಈಗ ಇತಿಹಾಸಜ್ಞ, ರು ಸಾಮಾನ್ಯವಾಗಿ ಒಪ್ಪಿ ಕೊಂಡಿದ್ದಾ 3. 
l ವಿಜಯನಗರ ಸಾಮ್ರಾಜ್ಯ ಹಿಂದೆ ಚೋಳರ. ಅಧೀನದಲ್ಲಿದ್ದ ಪ ಪ್ರದೇಶಗಳಲ್ಲಷ್ಟೈ eod 


CC-0. Jangamwadi Math Collection. Digitized by eGangotri 


X 


ಕೃಷ್ಣಾ ನದಿಯ ದಕ್ಷಿಣಕ್ಕೆ ಸಮಗ್ರ ಪರ್ಯಾಯ ದ್ವೀಪದಲ್ಲಿ ತನ್ನ ಅಧಿಪತ್ಯವನ್ನು 
ಸಾ ಪಿಸಿತ್ತು. ಆದುದರಿಂದ ಇಂಥ ಅಡಳಿತ ವ್ಯ WA ಜೋಳರ ಕಾಲದಲ್ಲಿ ಅಸ್ತಿತ್ವದಲ್ಲಿ 
i ಸ ಷ್ಟವಾಗಿರುವುದರಿಂದ. ತರುವಾಯದ ಕಾಲದಲ್ಲಿ ಅದು ಅಸ್ತಿತ್ವ dodeo 
ನೆಂದು ಸಂದೇಹಪಡಲು ಯಾವ ಕಾರಣವೂ ಇಲ್ಲ. ಶ್ರೀ d. ವಿ. ಸುಬ ಬ್ರಹ್ಮಣ್ಯ ci ರ್‌ 
ಮತ್ತು ಶ್ರೀ ಕೆ. ಎ. ನೀಲಕಂಠಶಾಸ್ರ್ರಿ ಅವರಂಥ ಕೌವು ವಿದ್ವಾಂಸರು ware 
ಸಾಮಾ ್ರ್ರಜ್ಯದ ಕ ಕಾಲದಲ್ಲಿ ಈ A NW ಸಂಸ್ಥೆ ಗಳು ಅಸ್ತಿತ್ವ dons ದನ್ನು ಅಲ್ಲಗಳೆದರೂ 
ಎಸ್‌. ಕೃಷ್ಣಸ ಸ್ವಾಮಿ ಅಯ್ಯ ಗಾರ್‌ ಮತ್ತು ಬಿ.ಎ. 'ಸಾಲೆತೊಕೆ ಅವರಂಥ ಇತರ 
ವಿದ್ವಾಂಸರು ಆ US ಅವು ಪ್ರವೃದ್ಧ ಮಾನವಾಗಿದ್ದವು ಎಂದು ದೃಢವಾಗಿ 
ಪ್ರತಿಪಾದಿಸಿದ್ದಾರೆ. ಹೀಗೆ ey ವಿಷಯ ಚರ್ಜಾಸ್ಪ ದವಾಗಿದ್ದು ತಮ್ಮ ತಮ್ಮ ವಾದ 
ಗಳನ್ನು ಎರಡೂ ಕಡೆಯೂ ಭಾವಾವೇಶದಿಂದ ಮುಂದಿಟ್ಟ ರು. ಸ ಸತ್ಯ. ಸಂಗತಿ 
ಯನ್ನು ಮನಗಾಣಿಸುವಂಥ 9 ಪ್ರಯತ್ನ ನಡೆಯಲಿಲ್ಲ. E ವಿವಾದವನ್ನು ದೃಢವಾದ 
ಆಧಾರಗಳಿಂದ ಒಮ್ಮೆಗೇ ನಿರ್ಣಾಯಕವಾಗಿ ಬಗೆಹರಿಸುವ ಅಗತ್ಯ ಬಹಳವಿತ್ತು. ಈ 
ಕಾರ್ಯಕ್ಕಾಗಿ ತಿಳಿದಿರುವ ಎಲ್ಲ ದಾಖಲೆಗಳೊಂದಿಗೆ ಹೊಸ ದಾಖಲೆಗಳನ್ನು ಬಳಸಿ 
ಕೊಂಡು ಒಟ್ಟಾಗಿ ಒಂದು ಸಮಗ್ರ ಸಂಶೋಧನೆ ನಡೆಯಬೇಕಾಗಿತ್ತು. ಇಂಥ ಕಷ್ಟ. 
ಸಾಧ್ಯ ಕಾರ್ಯದಲ್ಲಿ ಡಾ. ಸಾ ಅವರು ಕೈಹಾಕಿ ಬಹು ಯಶಸ್ವಿಯಾಗಿ 
ಮುಗಿಸಿದ್ದಾ ರೆ 
ಡಾ. ವೆಂಕಟಿರತ್ನಂ ಅವರ ಈ ಸಮಿನಾಕ್ಷೆಯಿಂದ ಸ್ಥಳೀಯ ಸಂಸ್ಥೆ ಗಳು ಚಾಲುಕ್ಯ- 
ಚೋಳರ ಕಾಲದಷ್ಟು ಉಚ್ಛ್ರಾಯ ಸ್ಥಿ ತಿಲ್ಲಿಲ್ಲದಿದ್ದ ರೂ ವಿಜಯನಗರ ಕಾಲದಲ್ಲಿ 
e ಜೀವಂತವಾಗಿದ್ದು Sone ವು ಎಂಬುದು ತಿಳಿಯುತ್ತದೆ. 
ಮಸಭೆಗಳು ವಿವಿಧ ಹೆಸರುಗಳಿಂದ ರೂಪುತಾಳಿ ಹಳ್ಳಿಗಳ ಆರ್ಥಿಕ, ಸಾಮಾಜಿಕ, 
SMS ಮತ್ತು ಆಡಳಿತ ವಿಷಯಗಳಲ್ಲಿ omens ಪಾತ್ರವಹಿಸುತ್ತಿದ್ದವು. 
"ಹಾಗೆಯೆ Ned ಮಹಾನಾಡುಗಳು ಗ್ರಾಮಗಳ ನಿರ್ದಿಷ್ಟ ಸ್‌ ಮೇಲೆ. 
ಅಧಿಕಾರ ಪಡೆದಿದ್ದು ಸಮಾಜದ ಏಳಿಗೆಗಾಗಿ: ಶ್ರಮಿಸುತ್ತಿದ್ದ ವು. ಪಟ್ಟಣಗಳಲ್ಲಿ ವಿವಿಧೆ 
ವೃತ್ತಿ ಸಂಘಗಳು ಮತ್ತು ಪುರಸಭೆಗಳು ನಾಗರಿಕರ ಜೀವರ ನ ವಸ್ಥೆ E ಕಾರ್ಯವನ್ನು 
ನಿರ್ವಹಿಸುತ್ತಿದ ವು. ಈ ಸಭೆಗಳಲ್ಲಿ ಚರ್ಚೆ ನಡೆಯುತ್ತಿ ದ್ದು ದು ತೀರ್ಮಾನ ಕೈಗೊಳ್ಳು 
($9 ದ್ದು ದು ತುಂಬಾ ಗಮನಾರ್ಹ. ನಮ್ಮ ಲೇಖಕರು ಆಗಿನ ಸಂಘ ವ್ಯ ವಸ್ಥೆ 
ಸ ಸ್ರ ಶಂಸನೀಯನಾದುಜೆಂದು ಮತ್ತು ಸ ಳೀಯ seit ತಮ್ಮ 'ಧೋರಣೆ ರೂಪಿಸುವಲ್ಲಿ 
ನಾ ಅಭಿಪ್ರಾಯ ಮುಖ್ಯ A FORRAS, oc ನಿರ್ಜಯಿಸುತ್ತಾ, ರೆ. uda 
ಈ ನಿರ್ಣಯ, ತೀವ್ರ ಪರಿಶೀಲನೆಗೆ ಯೋಗ್ಯವಾಗಿದೆ; ಇದು ತುಸು ಆಧುನೀಕರಣ 
ಗೊಂಡಂತೆ ತೋರುತ್ತ. ದೆ. ಆಗಿನ ಕಾಲದಲ್ಲಿದ್ದ ಗ್ರಾಮ ಮತ್ತು ಪಟ್ಟ ಣಗಳ ಸಮಸ್ಯೆಗಳು 
ಬಹು ಸರಳ ಸ KEETE ಜಾತಿ ಪದ್ಧತಿ ತಿಯೆ ಸಾಮಾಜಿಕ್‌: ವ ಮ್‌ ಜನರಲ್ಲಿ ಶಿ 5,0), 
ಮೂಡಿಸಿತ್ತು 'ಮತ್ತು ಪ್ರತಿ ನಾಗರಿಕನಿಗೂ ಒಳಿತು ಕೆಡಕುಗಳನ್ನು ob ನಡಿಯಲು 


CC-0. Jangamwadi Math Collection. Digitized by eGangotri 


i 
Xl 


« ಧರ್ಮದ ನಿಯಮ ನೈತಿಕ ಬುನಾದಿಯಾಗಿತ್ತು. ಆದ್ದರಿಂದ ನಾವು ಆ ಕಾಲದಲ್ಲಿ 
ಸಾರ್ವಜನಿಕ ಅಭಿಪ್ರಾಯಕ್ಕೆ ಸೂಕ್ತ ಮಾನ್ಯತೆ ನೀಡಲಾಗಿತ್ತೆಂದು ಮಾತ್ರ 
ಒಪ್ಪಬಹುದು. 

ಒಟ್ಟಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿದ್ದ ಸ್ಥಳೀಯ ಸಂಸ್ಥೆಗಳ ರಚನೆ, 
ರೂಪ ಮತ್ತು ಕಾರ್ಯನಿರ್ವಹಣೆ. ಇವುಗಳ ಬಗೆಗಿನ ಈ ಅಧ್ಯಯನ ಒಂದು ಅಮೂಲ್ಯ 
ಕಾಣಿಕೆಯಾಗಿದೆ. ಇದರಲ್ಲಿರುವ ಸರಳವಾದ, ವಿಮರ್ಶಾತ್ಮಶವಾದ, ವಿಶ್ಲೇಷಣಾತ್ಮಕ 
ವಾದ ಮತ್ತು ವ್ಯಾಖ್ಯಾತ್ಮಕವಾದ ದೃಷ್ಟಿ ಈ ಕೃತಿಯ ಮೌಲ್ಯವನ್ನು ಹೆಚ್ಚಿ ಸಿಜಿ. ಇದು 
ವಿದ್ವಾಂಸರಿಗೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಆಸಕ್ತಿಕರ 
ನಿಷಯವಾಗಿದೆ. ಹುದುಗಿಹೋಗಿದ್ದ ವಿಷಯದ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲುವ 
ಕಾರ್ಯವನ್ನು ಕೈ ಗೊಂಡ ಡಾ. ವೆಂಕಟರತ್ವಂ ಅವರಿಗೆ ನಮ್ಮ ಆತ್ಮೀಯ ವಂದನೆಗಳು 
ಸಲ್ಲುತ್ತವೆ. ಅವರ ಈ ಉನ್ನತ ಕೃತಿಯನ್ನು ಕನ್ನಡದಲ್ಲಿ ಹೊರತರುತ್ತಿರುವುದು 
ಸಂತೋಷದ ಸಂಗತಿ. ಈ ಕೃತಿಯನ್ನು ಕನ್ನಡದಲ್ಲಿ ಪ್ರಕಓಸುತ್ತಿರುವುದರಿಂದ ಕನ್ನಡ 
ಭಾನೆಯ ಆಯಾಮ ಹೆಚ್ಚುವುದಲ್ಲದೆ ನಮ್ಮ ಗತಕಾಲದ ಭವ್ಯ ಪರಂಪರೆಯನ್ನು 
ಜನರಿಗೆ ತಿಳಿಸಲು ನೆರವಾಗುತ್ತದೆ. ಇಂಥ ಸ್ತುತ್ಯ ಕಾರ್ಯವನ್ನು ಕೈಗೊಂಡಿರುವ 
ಕನ್ನಡ ಅಥ್ಯೆಯನ ಸಂಸ್ಥೆಗೂ ನಮ್ಮ ವಂದನೆಗಳು ಸಲ್ಲುತ್ತವೆ. 


ಬಿ. ಷೇಕ್‌ ಅಲಿ. 
ವಿಭಾಗ ಸಂಪಾದಕ 


CC-0. Jangamwadi Math Collection. Digitized by eGangotri 


ಅರಿಕೆ 


ಪ್ರಾಚೀನ ಭಾರತದ ರಾಜಕೀಯ ಸಂಸ್ಥೆಗಳನ್ನು ಅಧ್ಯಯನ ಮಾಡುವವರಿಗೆ 
ಚೋಳರ ಸಳೀಯ ಸಭೆಗಳ ಪ್ರಜಾಪ್ರಭುತ್ವ ಲಕ್ಷಣಗಳು ಯಾವಾಗಲೂ ಆಕರ್ಷಣೀಯ 
ವಾಗಿರುತ್ತವೆ. ಚೋಳರ ಕಾಲದ ಸ್ಟಾಯತ್ತ ಸಂಸ್ಥೆಗಳನ್ನು ಅಧ್ಯಯನ ಮಾಡುವಾಗ 
ಅದು ಸ್ಥಳೀಯ ಸ್ವಯಮಾಡಳಿತ ಸರ್ಕಾರದ ಸುವರ್ಣ ಯುಗವೆಂದು ಬಗೆಯುತ್ತೇವೆ. 
Ree ಸಂಸ್ಗೆ ಗಳಿಗೆ ಸಂಬಂಧಿಸಿದಂತೆ. ತರುವಾಯದ ಕಾಲವನ್ನು -ಉದಾಹರಣೆಗೆ, 
ವಜಯನಗರ ಸಾಮ್ರಾಜ್ಯದ ಕಾಲವನ್ನು -ಕ್ಷೀಣತೆಯ ಮತ್ತು ಅನನತಿಯ ಕಾಲನೆಂದು 
ಪರಿಗಣಿಸಲಾಗಿತ್ತು. ವಿಜಯನಗರದ ಸ್ಥಳೀಯ ಸಂಸ್ಥೆ ಗಳನ್ನು ಅವುಗಳ ಸ್ವಾಯತ್ತತಾ 
ಲಕ್ಷಣಗಳಲ್ಲಿ ಚಾಲುಕ್ಯ-ಜೋಕರ ಕಾಲದಲ್ಲಿದ್ದ ಹಿಂದಿನ ಅಂಥವೇ ಸಂಸ್ಥೆ ಗಳೊಂದಿಗೆ 
ಹೋಲಿಸಲು ಸಾಧ್ಯವಿಲ್ಲ. ಆದರೆ ಆ ಸಂಸ್ಥೆಗಳು ನಿಜಯನಗರ ಕಾಲದಲ್ಲಿ ಇನ್ನೂ 
ಜೀವಂತವಾಗಿದ್ದವು ಮತ್ತು ಕ್ರಿಯಾತ್ಮಕವಾಗಿದ್ದವು ಎಂಬುದೇ ನನ್ನ ಈ ಮಹಾ 
ನಿಬಂಧದ ವಿಷಯ. | 

ಈ ಕಾಲದಲ್ಲಿ ಗ್ರಾಮಸಭೆಗಳು ವಿವಿಧೆ ಹೆಸರುಗಳಿಂದ ಕಾರ್ಯ ನಿರ್ವಹಿಸು 
ತ್ತಿದ್ದವು : ಅಂದರೆ, ಪ್ರಜೆ, ಹದಿನೆಂಟು ಜಾತಿ, WOW, ಮತ್ತು ಜಗತ್‌ ಇತ್ಯಾದಿ- 
ಇವೆಲ್ಲದರ ಅರ್ಥ ಸಮುದಾಯವೆಂದು. ಅಗ್ರ ಹಾರಗಳು ವಿಶಿಷ್ಟ ರೀತಿಯ ಹಳ್ಳಿ 
ಗಳಾಗಿದ್ದವು. ಅಲ್ಲಿ ಮಹಾಜನಗಳು ಸ್ವಯಮಾಡಳಿತದ ಅಧಿಕಾರಗಳನ್ನು ಪಡೆದಿದ್ದರು. 
ನಾಡಸಭೆಯು ಗ್ರಾಮಗಳ ನಿರ್ದಿಷ್ಟ ಗುಂಪಿನ ಮೇಲೆ ಅಧಿಕಾರ ಹಡೆದಿರುತ್ತಿತ್ತು. 
ಗ್ರಾಮದಲ್ಲಿ ಗ್ರಾಮಸಭೆ ಕಾರ್ಯ ನಿರ್ವಹಿಸುತ್ತಿದ್ದಂತೆ ಆದರ TS, ದೊಳಗೆ ಅದು 
ಕಾರ್ಯ ನಿರ್ವಹಿಸುತ್ತಿತ್ತು. ಸಟ್ಟಿಣಗಳು ಮತ್ತು ನಗರಗಳು ಅವುಗಳದೇ ಆದ 
ಸಭೆಗಳನ್ನು ಪಡೆದಿದ್ದು ಅವು ಸ್ಲಳೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ 
ತೀರ್ಮಾನಗಳ ಮೇಲೆ ಪ್ರಭಾನಬೀರುತ್ತಿದ್ದ ವು. € ದೇವಸ್ಥಾನಗಳು ಮತ್ತು ಮಠಗಳು” 
ಎಂಬ ಪುರವಣಿ, ತಿರುಪತಿ ದೇವಾಲಯ ಮತ್ತು ಶೃಂಗೇರಿ ಮಠ-ಈ ಎರಡು ಪ್ರಾತಿನಿಧಿಕ 
ಸಂಸ್ಥೆ ಗಳು ಹೇಗೆ ತಮ್ಮ ಸ್ವಯಮಾಡಳಿತ ಸಂಸ್ಥೆಗಳನ್ನು ಬೃಹತ್ತಾಗಿ ಬೆಳೆಸಿಕೊಂಡಿದ್ದ ವು 
ಎಂಬುದನ್ನು ತೋರಿಸುತ್ತದೆ. ಇದರಿಂದ ಈ ವರ್ಗಕ್ಕೆ ಸೇರಿದ ಸಂಸ್ಥೆಗಳ ಚಟುವಟಿಕೆ 
ಗಳನ್ನೂ ಕಾಣಬಹುದು. 


ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾ. ಹಾ. ಮಾ. ನಾಯಕ . 
ಅವರು ನಮಗೆ ಯಾವಾಗಲೂ ಸ್ಫೂರ್ತಿಯಸೆಲೆಯಾಗಿದ್ದಾ ರೆ. ಅವರು ತೋರಿಸಿದ 
ಆಸಕ್ತಿಯಿಂದ ಈ ಕೃತಿ ಕನ್ನಡ ಅಧ್ಯಯನ ಸಂಸ್ಥೆ ಯಲ್ಲಿ ಪ್ರಕಟವಾಯಿತು. ಅವರಿಗೆ 
ನಾನು ಚಿರಯುಣಿಯಾಗಿದ್ದೆ ನೆ. ಇಂಗ್ಲಿ ATO ವ್ರ ಕೃತಿ ರಚನೆಯ ಪ್ರತಿಯೊಂದು 
ಹಂತದಲ್ಲೂ ಅವಿರತವಾಗಿ ನೆರವು ನೀಡಿದ ಪ್ರೊ. ಜಿ. ಎಸ್‌. ದೀಕ್ಷಿತ್‌ ಅವರಿಗೆ ನಾನು 


CC-0. Jangamwadi Math Collection. Digitized by eGangotri 


xiii 


ತುಂಬಾ ಆಭಾರಿಯಾಗಿದ್ದೆ ನೆ. ಡಾ. ಬಿ. ಷೇಕ್‌ ಅಲಿ ಅವರು ಈ ಗೆ ಗ್ರಂಥ ರಚನೆಯಲ್ಲಿ 
ಆಸಕ್ತಿ ವಹಿಸಿ ಪ್ರೋತ್ಸಾಃ ಹಕರವಾದ ಮಾತುಗಳನ್ನು ಬರೆದುಕೊಟ್ಟ we, ರೆ. ಅವರಿಗೆ 
ನನ್ನ ಹೃ ತ್ಪೂರ್ವಕ ವಂದನೆಗಳು ಸಲ್ಲುತ್ತವೆ. ಶ್ರೀ ಪ್ರಧಾನ್‌ ಗುರುಚತ್ತ ಅವರು 
MT ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ; ಕೆ; ಶ್ರೀ ಡಿ. ಎಸ್‌. ಜಯಪ್ಪಗೌಡ ಅವರು 

ಸ್ತಪ್ರತಿಯನ್ನು ಪರಿಶೀಲಿಸಿ ಮುದ್ರ ಣಕೆ ದ್ಧ ಪಡಿಸಿದ್ದಾ ರೆ; ಶ್ರೀಮತಿ ಭ್ರ ಮರಾ ರತ್ನಂ 
edd ಹಸ್ತಪ್ರತಿಯನ್ನು ಸಿದ್ಧ ERER ನೆರವಾಗಿದ್ದಾ 3: ಮತ್ತು ಕುಮಾರಿ 
ವಿ. ಜಯಶ್ರೀ ಅವರು ವಿಷಯ ಸೂಚಿಯನ್ನು ರಚಿಸಿದ್ದಾ d. ಇವಕೆಲ್ಲರಿಗೂ ನಾನು ` 
ಕೃ gg OT (ನೆ. 


ಮೈಸೂರು ' | ಎ. ನಿ. SovsIds o 


CC-0. Jangamwadi Math Collection. Digitized by eGangotri 





ಪರಿವಿಡಿ 
ಮುನ್ನುಡಿ 
ವಿಭಾಗ ಸಂಪಾದಕರ ಮಾತು 
ಅರಿಕೆ 
ಅಧ್ಯಾಯ ೧: ಕೇಂದ್ರ ಸರ್ಕಾರ 
ಅಧ್ಯಾಯ ೨ : ಪ್ರಾಂತ್ಯ ಸರ್ಕಾರ 
ಅಧ್ಯಾಯ ೩: ಗ್ರಾಮಗಳು ಮತ್ತು ಅಗ್ರಹಾರಗಳು 
ಅಧ್ಯಾಯ ೪ : ಮಹಾನಾಡು ಮತ್ತು ನಾಡು 
ಅಧ್ಯಾಯ ೫: ಪಟ್ಟಣಗಳು ಮತ್ತು ಶ್ರೇಣಿಗಳು 
ಅಧ್ಯಾಯ ೬ : ಉಪಸಂಹಾರ 
ಪುರವಣಿ: ದೇವಸ್ಥಾ ನಗಳು ಮತ್ತು ಮಠಗಳು 
ಸಂಕ್ಸಿಪ್ತಸೂಚಿ 
ಗ್ರಂಥಯಣ 
ವಿಷಯ ಸೂಚಿ 


CC-0. Jangamwadi Math Collection. Digitized by eGangotri 


ಅಧ್ಯಾಯ ೧ 


| ಕೇಂದ್ರ ಸರ್ಕಾರ 

ಫೀಠಿಕೆ 

' ವಿಜಯನಗರ ಸಾಮಾ ್ರಾಜ್ಯುದಲ್ಲಿದ್ದ ಸ್ಥಳೀಯ ಸರ್ಕಾರದ ರಚನೆ ಮತ್ತು 
ಅದು ಕೆಲಸಮಾಡುತ್ತಿ ದ್ದ ರೀತಿಯ ಅಧ್ಯ ಯನವೇ ಈ ಪ ಪ್ರಬಂಧದ ವಿಷಯ. 
ಇದು ವಿವಾದಾಸ್ಸ ದಾ ರ್‌ ಕ. ನಿ. ಸುಬ ಬ್ರಹ್ಮಣ್ಯ ಅಯ್ಯ gto 

“ಎ. — ಮುಂತಾದ ಹಲವು ವಿದ್ವಾಂಸರು ವಿಜಯನಗರ ಕಾಲದಲ್ಲಿ 
ಸ್ವಯಾ ಆಡಳಿತ ನಡೆಸ 22, d ಸ್ಥಳೀಯ ಸಂಸ್ಥೆ ಗಳು ಅಸ್ತಿತ್ವದಲ್ಲಿ ಇರಲಿಲ್ಲವೆಂಬ 
ಅಭಿಪಾ ್ರ್ರಾಯಹೊಂದಿದ್ದಾ ರೆ. “ಆದಕೆ ಎಸ್‌. ಕೃ ಷಸ ಸ್ವಾಮಿ ಐಯ ್ಯಂಗಾರ್‌ ಬಿ.ಎ. 
ಸಾಲತೂರ್‌ ಮುಂತಾದ ವಿದ್ವಾಂಸರು, ಆ “ಕಾಲದಲ್ಲಿ ಸ್ನ ಳೀಯ ಸಂಸ್ಥೆ HE 
ಅಸ್ತಿತ್ವದಲ್ಲಿದ್ದು ` ಉಜಾ p ತಿಯಲ್ಲಿದ್ದು ವೆಂದೂ "ಮತ್ತು ವಿಜಯನಗರ 
ಸಾಮ್ರಾ Bo ಅವುಗಳಿಗೆ ಸುತಿ. ತ್ರೇಜನ ನೀಡುತ್ತ ದ್ದ ರೆಂದೂ ಅಭಿಪ್ರಾ ಯಪಟ Jio ರೆ. 
6. 3 `ಮಹಾಲಿಂಗಂರವರು, ಕ್ರಿ .ಶ. ೧೫ ಮತ್ತು ೧೬ ನೆಯ ಶತಮಾನಗಳಲ್ಲಿನ ಗ್ರಾಮ: 
ಗಣರಾಜ್ಯಗಳು ಅವಶತಿಹೊಂದುವ ಮತ್ತು ಅಳಿಸಿಹೋಗುವ ಚಿನೆ ನ ಗಳನ್ನು Both 
ವೆಂದೂ, "ಜಯನಗರ ಸಾಮ್ರಾಜ ದ ಕಡೆಗಾಲದಲ್ಲಿ ಸ ಳೀಯ ಸಂಸೆ ಗಳು ಇದು ದಕ್ಕೆ 
ದಾಖಲೆಗಳಿದ್ದರೂ ಅವು ಆ sett ತಮ್ಮ ಜೈತಕ್ಯಜನ್ನು ಕಳೆದುಕೊಂಡಿದ್ದ Howe 
ಅಭಿಪಾ ್ರ್ರಾಯನನ್ನು ವ್ಯಕ v, ಪಡಿಸಿದ್ದಾ ರೆ. ಸ * a ಸ್ವಾಮಿಯೆವರು ನಿಜಯನಗರ 
ಸಾಮ್ರಾಟರು ಅಸ್ತಿತ್ವ ded ಸ ಸ್ಥಳೀಯ ಸಂಸೆ ಗಳನ್ನು ಮುಂದುವರಿಸಿದರೆಂದೂ ಆದರೆ 
ಅವುಗಳ ಬೆಳವಣಿಗೆಗೆ ಉತ್ತೇಜನ ಶೀಡಲಿಲ್ಲವೆಂದೂ ತಿಳಿಸುತ್ತಾರೆ. ಈ ಭಿನ್ನಾಭಿ 
ಪ್ರಾಯಗಳ ಸತ್ಯಾಂಶವನ್ನು ಮತ್ತು ಸ್ಥಳೀಯ ಸಂಸ್ಥೆ ಗಳ ರೀತಿಯನ್ನು ತಿಳಿಯಲು 
ಅವುಗಳ ಪೂರ್ಣ ವಿಶ್ಲೆ (ಷಣೆ ಅವಶ್ಯ! v. 

ಕ್ರಿ. 8. ಹದಿನಾಲ್ಕನೆಯ. ied ಮೂರನೆಯ ದಶಕದಲ್ಲಿ ಸಾ ಪಿತವಾದ 

ವಿಜಯನಗರ ಸಾಮ್ರಾಜ್ಯವು ದಕ್ಷಣ ಭಾರತದ ಇತಿಹಾಸದಲ್ಲಿ ಒಂದು ನವೀನ ಅಧ್ಯಾಯ 
ವನ್ನು ಆರಂಭಿಸಿತು. ಕ್ರಿ.ಶ. ೧೫೬೫ರ ಜನವರಿ ೨೩ ರಂದು ತಾಳೇಕೋಟಿ ಕದನದಲ್ಲಿ : 
ಬಿಜಾಪುರ, ಅಹಮದ್‌ cand, ಗೋಲ್ಕೊಂಡ ಮತ್ತು ಬಿದರೆ ಸುಲ್ತಾನರ ಸಂಯುಕ್ತ 
ಸೆ ನ್ಯವು ವಜಯನಗರ ಸೆ ಸೈನ್ಯವನ್ನು ಸಂಪೂರ್ಣವಾಗಿ ನಾಶಮಾಡಿತು. ಆ ದುರಂತವು 
ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸಿತು. ಈ ಕಾರಣದಿಂದ ವಿಜಯನಗರ 
ಸಾಮ್ರಾ ಜ್ಯದ ಸ್ಥಾಪನೆಯಿಂದ ಕ್ರಿ.ಶ. ೧೫೬೫ ರವರೆಗೆ ವಿಜಯನಗರ ಸಾಮ್ರಾಜ್ಯದ 
ಸಳೀಯ - ಸಂ Are . ಅಧ obese ಈ ಪ್ರಬಂಧದಲ್ಲಿ E 
ತಾಳೀಕೋಟಿ ಕದನದ ನಂತರ, ಅರವೀಡು ಮನೆತನದ ಅರಸರು . ವಿಜಯನಗರ 

1a 


CC-0. Jangamwadi Math Collection. Digitized by eGangotri 





ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ye 


ಮ್ಯಾಜ್ನದ ಆಳ್ವಿಕೆಯನ್ನು ಸುಮಾರು ಮತ್ತೊಂದು ಶತಮಾನ ಮುಂದುವರಿಸಿ, 

ID ej ೨ 

ಸಾಮ್ರಾಜ್ಯವು ಸಂಪೂರ್ಣವಾಗಿ ಛಿದ್ರವಾಗುವುದನ್ನು ತಪ್ಪಿ ಸಿದರು. ಆದರೆ ಸಾಮ್ರಾಜ್ಯವು 

ತನ್ನ ಮುಂಚಿನ ಉಚ್ಛಾ 2055 ತಿಗೆ ಬರಲಿಲ್ಲ. ಈ ಪ್ರಬಂಧದಲ್ಲಿ ಕ್ರಿ.ಶ. ೧೫೬೫ರ 

BONS ಸ್ಥಳೀಯ ಸಂಸ್ಥೆಗಳನ್ನು ಚರ್ಚಿಸಿದ ರೂ ಅರವೀಡು ಮನೆತನದ ಕಾಲವನ್ನು 
ಥಿ ಎ 

ಸಂಪೂರ್ಣವಾಗಿ ಕಡೆಗಣಿಸಿಲ್ಲ. 


| ಈ ಪ್ರಬಂಧವನ್ನು ಆರು ಅಧ್ಯಾಯಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನೆಯ 
ಅಧ್ಯಾಯದಲ್ಲಿ, ಸ್ಥಳೀಯ ಸಂಸ್ಥೆಗಳ ಅಧ್ಯೆಯನಕ್ಕೆ ಆಧಾರಗಳು ಮತ್ತು ಹಿನ್ನೆಲೆಯಾಗಿ 
ಕೇಂದ್ರ ಸರ್ಕಾರದ ಸಂಕ್ಷಿಪ್ತ ನಿಮರ್ಶೆಕೊಡಲಾಗಿದೆ. ಎರಡನೆಯ ಅಧ್ಯಾಯದಲ್ಲಿ, 
SHES ಮತ್ತು ಊಳಿಗಮಾನ್ಯ ಪದ್ಧತಿಯ ಪ್ರಾಂತ್ಯ ಸರ್ಕಾರದ ವಿವರಣೆಯನ್ನು 
ಕೊಡಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ವಿಭಾಗಗೆಳು ಅವುಗಳ 

ಸ್ಥ ಮತ್ತು ಸಂಪೂರ್ಣ ಸ್ವಾತಂತ್ರ 34993 ಹೊಂದಿಲ್ಲದಿದ್ದ ಕೆಳದಿ ಮತ್ತು ಮದುರೆ 
ಪಾಳೆಯಗಾರರ ಉದಾಹರಣೆಗಳೊಡನೆ ಊಳಿಗಮಾನ್ಯ ಪದ್ಧ ತಿಯನ್ನು ವಿವರಿಸಲಾಗಿದೆ. 
ಮೂರನೆಯ ಅಧ್ಯಾಯವು ಗ್ರಾಮ ಮತ್ತು ಅಗ್ರಹಾರಗಳಿಗೆ ಸಂಬಂಧಿಸಿದುದಾಗಿದೆ. 
ಗ್ರಾಮಸಭೆಗಳು, ಗ್ರಾಮಕಾರ್ಯಶಾಖೆ ಮತ್ತು ಗ್ರಾಮಸಭೆಗಳ ಕರ್ತವ್ಯಗಳನ್ನು, 
ಹಲವು ಗ್ರಾಮಸಭೆಗಳ ಚಟುವಟಕೆಗಳೊಡನೆ ಚರ್ಚಿಸಲಾಗಿದೆ. ಅಗ್ರ ಹಾರಗಳ ರಚಕ್ಕೆ 
ಅವುಗಳ ಆಧಿಕಾರಿ ವರ್ಗ, ಅಗ್ರೆ ಹಾರದಲ್ಲಿದ್ದ ಮಹಾಜನ ಸಭೆ ಮತ್ತು ಅದರ ಕರ್ತವ್ಯ 
ಗಳನ್ನು ವಿವರಿಸಲಾಗಿದೆ. ಈ ಅಧ್ಯಾಯದ ಕೊನೆಯಲ್ಲಿ ಕುಡುವಳ್ಳಿ ಅಗ್ರಹಾರದ 
ಚರಿತ್ರೆಯನ್ನು, ಉಪೇಂದ್ರಪುರ, ನರಸಿಂಹ ಚತುರ್ವೇದಿಮಂಗಳ ಮತ್ತು ಕಳಸದ 
ಮಹಾಜನಸಭೆಗಳ ಚಟುವಟಿಕೆಗಳನ್ನು ತಿಳಿಸಲಾಗಿದೆ. ಸ್ಥಳೀಯ ಆಡಳಿತದಲ್ಲಿ 
ದೇವಸ್ಥಾನಗಳು ಮತ್ತು ಮಠಗಳು ಪಾತ್ರಹೊಂದಿದ್ದುವು. ಇದನ್ನು ತಿರುಪತಿ ದೇವಸ್ಥಾನ 
ಮತ್ತು ಶೃಂಗೇರಿ ಮಠ ಇವುಗಳ ಆಡಳಿತದ ಉದಾಹರಣೆಗಳಿಂದ ಪುರವಣಿಯಲ್ಲಿ 
ವಿವರಿಸಲಾಗಿದೆ. ನಾಲ್ಕನೆಯ ಅಧ್ಯಾಯದಲ್ಲಿ ಮಹಾನಾಡು ಮತ್ತು ನಾಡು ಸಭೆಗಳ 
ವಿವರಗಳನ್ನು ಕೊಡಲಾಗಿದೆ. ನಾಡು ಸಭೆಯ ಅಧಿಕಾರನರ್ಗ, ಅವರ ಸಂಭಾವನೆ 
ಮತ್ತು ಕರ್ತವ್ಯಗಳನ್ನು ತಿಳಿಸಲಾಗಿದೆ. ಈ ಅಧ್ಯಾಯದ. ಕೊನೆಗೆ ಪ್ರತಿನಿಧಿ ಸಂಸ್ಥೆ 
ಗಳನ್ನು ಹೊಂದಿದ್ದ ಆರಗ-೧೮ ಕಂಪಣಗಳ ಸಭೆಗಳ ಚಟುವಔಕೆಗಳನ್ನು ವಿವರಿಸ 
ಲಾಗಿದೆ. ಐದನೆಯ ಅಧ್ಯಾಯವು, ಪಟ್ಟಿಣಗಳು ಮತ್ತು ಶ್ರೇಣಿಗಳಿಗೆ ಸೇರಿದುದು. 
ವಿಜಯನಗರ ಮತ್ತು ಇತರ ಕೆಲವು ಸಟ್ಟಣಗಳನ್ನು ಉದಾಹರಿಸಿ, ಪಟ್ಟಣಗಳ ರಚನೆ 
ಮತ್ತು ಬೆಳವಣಿಗೆ, ಪೌರಸಭೆಗಳು, ಅವುಗಳ ಅಧಿಕಾರನರ್ಗ ಮತ್ತು ಕರ್ತವ್ಯಗಳು, 
ದಕ್ಷಿಣ ಕನ್ನಡ-ಜಿಲ್ಲೆ ಯಲ್ಲಿದ್ದ ಶ್ರೇಣಿಗಳು, ಇತರ ಹಲವು ಶ್ರೇಣಿಗಳ ವಿವರಣೆ ಮತ್ತು 
ಪೌಠ ಆಡಳಿತದಲ್ಲಿ ಅವುಗಳ ಪಾತ್ರವನ್ನು ಚರ್ಚಿಸಲಾಗಿದೆ. ಕೊನೆಯ ಅಧ್ಯಾಯದಲ್ಲಿ 
ಈ ಅಧ್ಯಯನದ ಫಲಿತಾಂಶಗಳನ್ನು ಕೊಡಲಾಗಿದೆ. — 


CC-0. Jangamwadi Math Collection. Digitized by eGangotri 


Seon ಸರ್ಕಾರ a 
ಖೆ 


ಆಧಾರಗಳ RIDE 


ಶಾಸನಗಳು: ಈ ಅಧ್ಯ ಯನಕ್ಕೆ ಶಾಸನಗಳು ಅತ o9 ನಂಬಿಕೆಗೆ ಅರ್ಹವಾದ 
ಆಧಾರವಾಗಿವೆ. ಇವು ಬಂಡೆಗಳು ಮತು ತಾಮ್ರದ ತಗಡುಗಳಿ ಮೇಲಿವೆ. ಅವುಗಳಲ್ಲಿ 
'ಅನೇಕವು ದಾನದ ಉದ್ದಿ ಶ್ಯದಿಂದ ಮಾಡಿದ ಕೊಡುಗೆಗಳ ದಾಖಲೆಗೆಳಾಗಿವೆ. ` 
ಆದರೂ ದಾನಮಾಡಿದ DOS ಅವರು ದಾನಿಗೆ ಮಾಫಿ ಮಾಡಿದ ತೆರಿಗೆಗಳು 
ಮತ್ತು ನೀಡಿದ ಹಕ್ಕುಗಳನ್ನು ತಿಳಿಸುತ್ತವೆ. ಅವು ಆಡಳಿತದ ರೂಪ ಮತ್ತು ಧೋರಣೆ 
ಗಳನ್ನು ತಿಳಿಸುತ್ತವೆ. ದಾನಿ, ದಾನ "ಪಡೆದವರು ಮತ್ತು ದಾನ ನೀಡಿದ 3 ವಿವರಗಳು 
ನಮ್ಮ ಅಧ್ಯಯನ $, ಬಹಳ. ಉಪಯುಕ ಕೈವಾಗಿವೆ. ದಾನಿಗಳು ರಾಜನಲ್ಲದೆ ಆತನ 
ಅಧಿಕಾರಿಗಳು ಅಥನಾ ಗ್ರಾಮಸಭೆ ಅಥವಾ 8 ಮಹಾಜನ ಸಭೆ; ವ್ಯಾಪಾರಿಗಳ ಶ್ರೇಣಿಗಳು 
ಅಥವಾ ಸ ಸಾಮಾನ್ಯ E ಆಗಿರಬಹುದು. ಪ್ರ ತಿಗ್ರಹಿಯು ಒಬ್ಬ ಮನುನ್ಯ ಅಥವಾ 
ಒಂದು ಸಮೂಹೆ ಅಥನಾ ಒಂದು ಸಂ; ಸಂಸ್ಥೆ ಯಾಗಿರಬಹುದು. ಶಾಸ ಸನಗಳಲ್ಲಿ ae 
ಕೊಟ್ಟ ಹಣ, ತೆರಿಗೆಗಳು ಮತ್ತು ಭೂಮಿಯ ಎಲ್ಲೆ ಗಳ ವಿವರಗಳು ದೊರಕುತ್ತವೆ. 
ದಾನ PE EE. ಸೀಮೆ ಅಥವಾ ನಾಡ್ಕು ' ಗ್ರಾ =, ಅಗ್ರಹಾರ, ನಗರ ಅಥವಾ 
ಪಟ್ಟ £9 ಮುಂತಾದ ಆಡಳಿತ ವಿಭಾಗಗಳನ್ನು ತಿಳಿಸುತ್ತ 3. ಶಾಸನಗಳು ನಾನಾ 
"m ವಿಭಾಗಗಳಲ್ಲಿದ್ದ ಜನಪ್ರಿಯ ಸಭೆಗಳು ಅವುಗಳ ಅಧಿಕಾರ ವರ್ಗ, ಅವುಗಳಲ್ಲಿದ್ದ 
ಸಭೆಗಳು ಮತ್ತು ಅವಗಳ ನರ್ತನ ವನ್ನು ತಿಳಿಸುತ್ತವೆ. 'ಕೈಸ್‌ರವರು ಶಾಸನಗಳು 
ಆಡಳಿತದ sod ಲಕ್ಷಣಗಳನ್ನು ಮತ್ತು ವೈಶಿಷ್ಟ Tee, ತಿಳಿಸುತ್ತವೆ. ಎಂದು 
ಹೇಳಿರುವುದು ಸತ್ಯದ ಮಾತು. 
ಸಾಹಿತ್ಯ ; ಸಾಹಿತ್ಯದ ರುಜುವಾತು ಮತೊ ಓಂದು ಮುಖ್ಯ ಆಧಾರ. ಇದರಲ್ಲಿ 
ದೇಶೀಯರ ಮತ್ತು ವಿದೇಶೀಯರ ಬರವಣಿಗೆಗಳು : ಸೇರಿವೆ. ವಿಜಯನಗರದ ಅರಸ ಸರು 
ತಮ್ಮ ಶಾಸನಗಳಲ್ಲಿ * ಪೂರ್ವದ ಮರ್ಯಾದೆ ಯನ್ನು ಅವಲಂಬಿಸುವವರೆಂದು 
ಹೇಳಿರುವುದರಿಂದ, ವಿಜಯನಗರ ಕಾಲದ. ಮುಂಚಿನ ಸಾಹಿತ ವು ನಮಗೆ ಬೆಲೆಯುಳ್ಳ 
ದಾ ಗಿದೆ. ಸ್ಥಳೀಯ ಸರ್ಕಾರದಲ್ಲಿ ಶೆ ಶ್ರೇಣಿಗಳ ಪಾತ್ರದ ಅಧ್ಯಯನಕ್ಕೆ ವಿಜ್ಞಾ ನೇಶ್ವ dd 
« ಮಿತಾಕ್ಷರ”, ಹಾಗೂ ರಾಜಾ. ಡಳಿತಕ್ರ ಮದ ಅಧ್ಯಯನಕ್ಕೆ ಮುಮ à ಸೋಮೇಶ್ವ 20g 
« ಮಾನಸೋ ಲ್ಲಾಸ” ಗ ವಿಶ್ವಕೋಶ ಉಪಯುಕ Ted ಮೊದಲನೆಯ 
WTF ಮಂತ್ರಿ, ಮಾಧವ, ಪರಾಶರದ ಶೃತಿಗೆ ಬರೆದ “ | ಪರಾಶರ ಮಾಧವೀಯ ” 
ಎಂಬ 93. ಪ್ಯಾನವು; ರಾಜಧರ್ಮ, ಕಾನೂನು, ನೀತಿಶಾಸ್ತ್ರ ಮತ್ತು ಮತಗಳ 
ಅಧ್ಯಯನಕ್ಕೆ ಆವಶೃಕ.3, ಕೃ ಪ್ಲದೇನರಾಯ ಸಾಮ್ಜಾ 9 Wao ಬರೆದ ತೆಲಗು ಕಾವ್ಯ 
| 1. Rice, Lewis B. : Mysore and Coorg "e the Inscriptions (London, 1909), 
p- 184. 


2. Parasara-Madhaviya, edited by Venkanna, Chincholi (Bangalore, 1890) 
pp. 259-279. | 


CC-0. Jangamwadi Math Collection. Digitized by eGangotri 





೪ ವಿಜಯನಗರ ಸಾಮ್ರಾ ಜ್ಶ ದಲ್ಲಿ a ಳೀಯ ಸರ್ಕಾರ 


«ಆಮುಕ ಕ್ಷಮಾಲ್ಯದ ", » ಆತನು ಆಡಳಿತದಲ್ಲಿ ಅಭ್ಯಸಿಸಿದ ತತ್ವಗಳನ್ನು ಪ್ರ ಪೃತಿಪಾದಿಸಿದೆ. 
ಕ್ರಿ.ಶ. ೧೫೦೮ ರಲ್ಲಿ ಭಾಸ್ಕರಾಚಾರ್ಯ ರು 'ಬರೆದ ತೆಲುಗು ಪದ್ಯು ಕಾವ್ಯ “ವೈಶ್ಯ 
ಪುರಾಣಮು, : ಪಟ್ಟ ಣಗಳ ಮತ್ತು ಶ್ರೇಣಿಗಳ ಅಧ್ಯಯನಕ್ಕೆ Š, udis. ದೇಶೀಯ. 
ಸಾಹಿತ್ಯ ಡ ವಿವರಗಳನ್ನು ಮದ್ರಾಸು ನಿಶ ಶೈನಿದ್ಯಾನಿಲಯ ಎರಡು ಸಂಪುಟಿಗಳಲ್ಲಿ 
ಪ್ರ eund. 1 

ವಿದೇಶೀಯ ಬರಹವು ನಮಗೆ ಉಪಯುಕ್ತವಾಗಿದೆ. ಕ್ರಿ.ಶ. ೧೪೨೦ ಅಥವಾ. 
೧೪೨೧ ರಲ್ಲಿ ವಿಜಯನಗರಕ್ಕೆ ಬಂದ ಇಟಲಿ ದೇಶದ ಪ್ರವಾಸಿಗ ರಿಕೊಲೊ ಕಂಟಿ 
ಯೂರೋಪ್‌ ಖಂಡದಿಂದ ಬಂದವರಲ್ಲಿ ಮೊದಲಿಗ. ಸಿಯಾ ದೇಶದ ರಾಯಭಾರಿ 
ಅಬ್ದು ಲ್‌ ರಜಾಕ್‌ ವಿಜಯನಗರಕ್ಕೆ "ಸುಮಾರು ಅದೇ ಕಾಲವಲ್ಲಿ ಬಂದನು. ರಷ್ಯಾ 
ದೇಶದ ವ್ಯಾಪಾರಿ EF ನ್‌ ಸುಮಾರು ಕ್ರಿ. 9. ೧೪೭೦ ರಲ್ಲಿ ದಕ್ಷಿಣ 
ಭಾರತದಲ್ಲಿ ಸ್ವಲ್ಪ ಕಾಲನಿದ ನು. ಕ್ರಿ.ಶ. ೧೬ ನೆಯ ಹ ಅಜಯ ಗರಜ 
ಚರಿತ್ರೆಗೆ ಹ ಅತಿ ಮುಖ್ಯ. ಮ ಆರ್ತೆ ಬಾರ್ಜೊಸ ಕ್ರಿ. ಶ. 
cse ರಿಂದ ಕ್ರಿ. ಶ. ೧೫೧೬ ರವರೆಗೆ ಭಾರತದಲ್ಲಿದ್ದ ನು ಮತ್ತು TA, OT! T i. ಶ್ರ 
೧೫೩೫ ರಿಂದ y ರವರೆಗೆ ಮೂರು ವರ್ಷಗಳ ಕಾಲವನ್ನು ನಿಜಯನಗರದಲ್ಲಿ ಕಳೆದರು. 
ಇವರೆಲ್ಲರ ಬರವಣಿಗೆಗಳು ಆ ಕಾಲದ ಚರಿತ್ರೆಗೆ ಮಾತ್ರವೇ ಅಲ್ಲದೆ, ಆಡಳಿತ ಮತ್ತು 
ಸಮಾಜದ ಸ್ಥಿತಿಗತಿಗಳನ್ನು - ತಿಳಿಯಲು "edid ಮತ್ತೊ ಬ್ಬ ಪೋರ್ಚುಗೀಸ್‌ 
ಸಂದರ್ಶಕ ಫೆ $0, ಕ್ರಿ. ಶ. ೧೫೧೨ ರಿಂದ ೧೫೧೮ ರ ಒಳಗೆ ಬರೆದಿದ್ದ e 3, ಶ್ನೆ 
೧೬ ನೆಯ ಶತಮಾನದ ಮಧ್ಯೆದಲ್ಲಿ ಪ್ರ TRENT 8 


ಕೇಂದ್ರ ಸರ್ಕಾರ 

ಸ ಸ್ಥಳೀಯ ಸರ್ಕಾರದ ಅಧ್ಯಯನಕ್ಕೆ ಹಿನ್ನೆಲೆಯಾಗಿ ಕೇಂದ್ರ ಸರ್ಕಾರದ ಆಡಳಿತ' 
ಯಂತ್ರ d DOF) ಆವಶ್ಯಕ. ಎಸ್‌. ಕೆ. ಐಯ್ಯಂಗಾರ್‌ರವರು ವಿಜಯನಗರ: 
pun 9, ಜ್ಯದಲ್ಲಿ ಕೇಂದ್ರ ಮತ್ತು ಸಳೇಯ ಸರ್ಕಾರಗಳ ಸಂಬಂಧವನ್ನು ಚರ್ಚಿಸಿ 
ಆ ಸಾಮ್ರಾಜ್ಯದ ಸಾರ್ವಜನಿಕ. ಆಡಳಿತ ವ್ಯ ವಸ್ಥೆ ಯಲ್ಲಿ ಪ್ರಜೆಗಳು ಅಧಿಕಾರಿಗಳ: 
ಮೇಲ್ವಿಚಾರಣೆಯಲ್ಲಿ ತಾವೇ ಆಡಳಿತವನ್ನು "mas d Su ಮತ್ತು ಅಧಿಕಾರಿಗಳು. 
ಆವಶ್ಯಕವಾದಾಗ ಮಾತ್ರ ಪ ಸ್ರವೇಶಿಸುತ್ತಿ ದ್ಧ ರೆಂದೂ ತಿಳಿಸದ್ದಾ 3. 


1. (ಅ) Aiyangar, S. K. s Sources of Vijayanagara History (Madras, 1919). 

(8) Nilakantasastri, K. A. and Venkataramanayya, N.: Further 
sources of Vijayanagara History (Madras, 1946). 

- Sewell, Robert: A Forgotten Empire (Virst Indian Kd. 1962). 

s. M Donald; F. : India in the. Eyes of Europe, The Sixteenth Mes mus 
(Chicago, 1968). 

4. Aiyangar. ಜಿ. K.: Some Contributions of South India to Indian 
Cultare (Calcutta, 1923), pp. 301-2, 410-411. 


CC-0. Jangamwadi Math Collection. Digitized by eGangotri 


ಕೇಂದ ಸರ್ಕಾರ ೫ 
-vI 


ರಾಜತ್ವ: ಕೇಂದ್ರ ಸರ್ಕಾರದ ಅಧ್ಯಯನದಲ್ಲಿ ನಾವು ಮೊದಲು ರಾಜತ್ವವನ್ನು 
ಪರಿಶೀಲಿಸಬಹುದು. ವಿಜಯನಗರದ ಕಾಲದಲ್ಲಿ ಸಾಮ್ರಾಟನ ಪಟ್ಟಾಭಿಷೇಕ ಮಹೋ 
ತ್ಸವವನ್ನು ವಿಧಿವತ್ತಾಗಿ ಆಚರಿಸಲಾಗುತ್ತಿತ್ತು. ಇದರಿಂದ ಸಾಮ್ವಾ a, BOR ಆಳಲು 
ನ್ಯಾಯಬದ್ಧ ವಾದ ಹಕ್ಳು ದೊರೆಯುತ್ತಿತ್ತು. à ವಿಷಯವನ್ನು ಆ aS ವಿದೇಶೀಯ 
ಪ್ರ ಪ್ರವಾಸಿಗರ ಬರವಣಿಗೆ ಮತ್ತು ಶಾಸನಗಳು ಮನದಟ್ಟು ಮಾಡಿಕೊಡುತ್ತವೆ. 
SES 2 CO ಮಹೋತ್ಸವದಲ್ಲಿ ಅಧಿಕಾರಿಗಳಲ್ಲದೆ ಅಧೀನ ರಾಜರು ಮತ್ತು ಸಮಾಜದ 
ಮುಖಂಡರು ಹಾಜರು ದ್ದ ರು. ಕುಮಾರ ಧೂರ್ಜಓಯ “ ಕೃ ಸ್ಲರಾಜ- "ವಿಜಯ ದ 
ಪ್ರಕಾರ ಕೃಷ್ಣ d ದೇವರಾಯನ ಪಟ್ಟಾ ಭಿಷೇಕದಲ್ಲಿ see "ಅಧೀನ ರಾಜರು 
ಹಾಜರಿದ್ದ dy i "Hs 3 ERO ಮಹೋ ಶವಕ್ಕೆ ರಾಜ್ಯಾಂಗದ à, à, ಯಿಂದ ವಿಶೇಷ 
ಮಹತ್ವವಿದ್ದು, Coi ನಂತರ ರಾಜನು ತನ್ನ AUG EEN ವಹಿಸಿಕ್ಕೊ ಳ್ಳು 
83 ನು. ಕೃಷ್ಣ ದೇವರಾಯ ತಾನು ಬರೆದ “ ಆಮುಕ್ತ ಮಾಲ್ಯ ದೆ "BO ಹು 
2363 ವನ್ನು ಕುರಿತು ಬರೆದಿದಾ ನೆ. ರಾಜನು ಬಹಳ ಎಚ್ಚ pe ಮತ್ತು ತನ್ನ 
ಸಾಮಥ್ಯ ೯ದಿಂದ ದುಷ್ಟ ನಿಗ ಗ್ರಹವನ್ನು ಮತ್ತು IA ಸಂಪಾಲನೆಯನ್ನೂ ಮಾಡಬೇಕು, 
ಅಲ್ಲದೆ $ed ದಾರ್‌ ರಾಜನು ಧರ್ಮದಿಂದ ಆಳಿ ಯಶಸ್ಸನ್ನು ಗಳಿಸಬೇಕು.3 


ಳ್ಳ S 3 ದೇವರಾಯನು, ರಾಜನ ಸಾಮಾನ್ಯ ನಡತೆಯ ವಿಷಯವಾಗಿ ಹಲವು 
ನಿಯಮಗಳನ್ನು “ ಆಮುಕ್ತಮಾಲ್ಯ?ದಲ್ಲಿ ಬಾ ನೆ. ರಾಜನು ರಾಜ್ಯತಂತ್ರದಲ್ಲಿ 
ವಿಪುಣರಾದನರ ಮೂಲಕ ಕು ಪ್ರ ಜೆಗಳ ಮೇಲೆ ತೆರಿಗೆ: ಸಾಧಾರಣವಾಗಿರಜೇಕು. 
ಶತ್ರುಗಳನ್ನು ಬಲಪ್ರಯೋಗದಿಂದ ಆಡಿಸಬೇಕು. ಪ್ರಜೆಗಳಲ್ಲಿ ಜಾತಿಗಳ ಬಿರಕೆಗೆ 
ಅವಕಾಶ EET TEN ಎಂದು ತಿಳಿಸುತ್ತಾನೆ. mon ಜಾತಿಗಳ E ಸ್ವಧರ್ಮ? 
ವನ್ನು ಕಾಪಾಡಲು “ ಸಮಯಾಚಾರ್ಯ *ರೆಂಬ ಅಧಿಕಾರಿಗಳನ್ನು ನೇಮಿಸುತ್ತಿದ ನು. 
ರಾಜ್ಯದಲ್ಲಿ ಮಠಗಳನ್ನು ನಡೆಸಿಕೊಂಡು ಬಂದು, ಅವುಗಳಿಗೆ ರಾಜರು ಧನ ಸಹಾಯ 
ಮಾಡುತ್ತಿದ್ದರು. ಪ್ರ ಜೆಗೆಳ ಆರ್ಥಿಕ ಏಳಿಗೆಗೆ ಗಮನ ಕೊಡುತ್ತಿದ್ದರು. ವ್ಯವಸಾಯಾ 
ಭಿವೃ ದ್ಧಿ R ಹೊಸ = a, ange ಸ್ಥಾಪಿಸಿ ಹೊಸದಾಗಿ ಭೂಮಿಯನ್ನು ಸ ಸಾಗುವಳಿಗೆ 
| ತರುಶಿ 3 ರು. ನ್ಯಾಯಪರಿಪಾಲನೆ ರಾಜನ ಕರ್ತವ್ಯವಾಗಿದ್ದು ಆತನೇ ಶ್ರೇಷ [ನ್ಯಾಯಾ 
ಧೀಶನಾಗಿದ್ದ ನು. 


ಯುವರಾಜ : ವಿಜಯನಗರ ಸಾಮ್ರಾ m ಆಡಳಿತ ಯಂತ್ರದ ಪರಿಚಯ 
ಹೊಂದಿರಲು ಸ ಸಾಮಾನ್ಯವಾಗಿ ತಮ್ಮ E ಶ್ರರಾಧಿಕಾರಿಗಳನ್ನು ಸೇಮಿಸುತಿ ತ್ತಿದ್ದ ರು. 


1. Aiyangar. S. K.: Sources of Vijayanagara History (Madras, 1919), 
p. 129. 

9. Amuktamalyada, Canto 1V, renes by Rangasvami Sdrasvati, in 
JIH., 1V., p. iii, Verse 285. 

3. JIH., IV, p ill, V, 270. 


CC-0. Jangamwadi Math Collection. Digitized by eGangotri 


& ವಿಜಯನಗರ ಸಾಮ್ರಾ ಜ್ಯದಲ್ಲಿ 5 ಳೀಯ ಸರ್ಕಾರ 


ಉತ್ತರಾಧಿಕಾರಿಗೆ ಯುವರಾಜನಾಗಿ: ಪೆಟ್ಟು ಭಿಷೇಕ' ಮಾಡುತ್ತಿದ್ದರು. ಎರಡನೆಯ 
ಹರಿಹರನ ಒಂದು ತಾಮ್ರ ಶಾಸನವು ಮೊದಲನೆಯ ಹರಿಹರನು ತ ತನ್ನ ತಮ್ಮ ಬುಕ್ಕ 
ರಾಜನನ್ನು ಯುವರಾಜನನ್ನಾ ಗ ನೇಮಿಸಿದ್ದ ನೆಂದು ತಿಳಿಸುತ್ತದೆ... ಉತ್ತರಾಧಿಕಾರಿ 
ಅಥವಾ ಯುವರಾಜನನ್ನು ಮತ್ತು ಇತರ ರಾಜಕುಮಾರರನ್ನು ಪ್ರಾಂತ್ಯಾಧಿಕಾರಿ: 
ಗಳನ್ನಾಗಿ ನೇಮಿಸುತ್ತಿ ದ್ದ ರು. ಈ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ನಿವರವಾಗಿ. 
ಚರ್ಚಿಸಲಾಗಿದೆ. ಈ. zd ತಿಯು ಅಸಿ, N SDD ಇದ್ದು ದಕ್ಕೆ ಸಾಹಿತ್ಯ ದ ಸಾಕ್ಷ 390. 
ರಾಜನಾಥ ದಿಂಡಿಮನ “ ಅಚ್ಯುತರಾಯಾಭ್ಯುದಯ E ಆಚ್ಯುತನು ಸ ಸಾಮಾ Ben. 
BHAT Nod ಮೇಲೆ ತನ್ನ ಮಗ ಪಿನನೆಂಕಬಾದಿ Sosa Wise ಜನನ್ನಾಗಿ 
ಮಾಡಿದನೆಂದು ತಿಳಿಸುತ್ತ Py 2 ರಾಜಕುಮಾರನು ಪ್ರಾಪ ಪ್ರವಯಸ್ವ ನಾದ ಮೇಲೆ 
ಪ್ರಾಂತ್ಯಾಧಿಕಾರಿಯಾಗಿ : ನೇಮಿಸಲ್ಪಹುತ್ತಿದ್ದ ನು. ಇದಾದ ಅವನಿಗೆ ರಾಜ್ಯದ 
ಸಮಸ್ಯೆಗಳ ಅರಿವು ಮತ್ತು ಆಡಳಿತ ತರಬೇತಿ ಸಿಗುತ್ತಿತ್ತು. ಆಳುವ ಸಾಮ್ರಾಟನ 
ಪುತ್ರರನ್ನು ಪ್ರಾಂತ್ಯಾಧಿಕಾರಿಗಳೆನ್ನಾ ಗಿ: ನೇಮಿಸಿ ಅವರಲ್ಲೊ ಬ್ಬನನ್ನು ಯುವರಾಜ. 
ಅಥವಾ ಸಹ-ರಾಜನನ್ನಾಗಿ (Co-ruler) ನೇಮಿಸುವ ರೂಢಿ ಇದ್ದಿ ತು. 

ಡಾ. ಮಹಾಲಿಂಗಂರವರು, ನಿಜಯೆನಗರ ಸಾಮ್ರಾಜ್ಯದಲ್ಲಿ ಉತ್ತರಾಧಿಕಾರಿಯ. . 
(ಯುವರಾಜನ) ಆಯ್ಕೆ ಯ ಸಮಯದಲ್ಲಿ ಮಂತ್ರಿಗಳು ಮತ್ತು ಶ್ರೀಮಂತರು ಹಾಜರಿ 
ರುತ್ತಿ ದ್ದ ಕೆಂದು ಅಭಿಸ್ರಾ ಯಪಟ್ಟ we à. Elige ಕೂಡ E "ud ತಿ ಇದ್ದಿ ತೆಂದು 
ತಿಳಿಸುತಾ ನೆ. ಅವನ ಬರವಣಿಗೆಯೆಲ್ಲಿ, ಎರಡನೆಯ ನೆಂಕಟಿನು ತನ್ನ ಮರಣಕ್ಕೆ 
ಮೂರು ದಿನಗಳ' ಮೊದಲು ತನ್ನ ಸೋದರಳಿಯ ಚಿಕ್ಕರಾಯನನ್ನು ಕರೆದು ರಾಜ್ಯ d 
ಹಲವು ಶ್ರೀಮಂತರ ಸಮು ade ರಾಜಮುದ್ರೆ ಯುಳ್ಳ ತನ್ನ 3 ಉಂಗುರವನ್ನು ತೆಗೆದು 
ಕೊಡುವ. ಹಾಗೆ ಅವನ dan ಅ ಕೃ ಚಾಟಿ, ead 'ಉಗುರವನ್ನು ಚಿಕ್ಕರಾಯನಿಗೆ 
ನೀಡಿದನೆಂದು. ತಿಳಿಸುತ್ತಾನೆ. -ಚಿಕ್ಕರಾಯನು ನೆರೆದಿದ್ದ ವರ ಒಹಿ ನಗೆಯನ್ನು ಪಡೆದು 
ಉಂಗುರವನ್ನು ಸ್ವೀಕರಿಸಲು, ಕೂಡಲೇ ಅವನನ್ನು" ರಾಜ ನನ್ನಾಗಿ ' ಘೋಷಿಸ' 
ಲಾಯಿತು." ನಿಜಯನಗರ ಕಾಲದಲ್ಲಿ ಸಾಮಾ 0,88 ಮರಣಾನಂತರ ಉತ್ತರಾಧಿಕಾರ 
TJA ನಡೆವ ಘರ್ಷಣೆ ತಪ್ಪಿಸ ಸಲು 98g. ಜೀವಂತವಾಗಿರುವಾಗಲೇ 
ಉತ ಶ್ನರಾಧಿಕಾರಿಯನ್ನು ನೇಮಿಸುತ್ತಿ ದ ನನು. 

ನಿಜಯನಗರದ ಚರಿತ್ರೆಯಲ್ಲಿ Sed, ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಸ ಸಮಸ್ಯೆ 
ರಾಜ-ಪ್ರ ತಿನಿಧಿಯ (Regency) sun. ಸೇರಿದುದಾಗಿದ್ದಿ ತು. . ರಾಜನು ಅಪ್ರಾಪ್ತ | 
ವಯಸ್ವನಾಗಿದ್ದಾಗ್ಯ ಪ್ರಾಪ್ತ ನಯಸ್ಕನಾಗುವವರೆವಿಗೆ ರಾಜ ಪ್ರತಿನಿಧಿಯು ನೋಡಿ 

a EC, V, Cn. 256. 
2. Aiyangar, S. K. : Sources, p. 158. 


3. Mahalingam. : Administration, p. 12. 
4. Sewell, Robert. : op. cit., pp. 214-215. 


CC-0. Jangamwadi Math Collection. Digitized by eGangotri 


ಕೇಂದ್ರ ಸರ್ಕರ ಗ್ಗ 


ಕೊಳ್ಳುತ್ತಿದ್ದ ನು. ವಿಜಯನಗರದ ಚರಿತ್ರೆ ಯಲ್ಲಿ ರಾಜ ಪ್ರತಿನಿಧಿ: ಪದವಿಯನ್ನು 
ಸರಸ corsa nd aod ನಿದರ್ಶನಗಳಿವೆ. ರಾಜ ಪ ಪ್ರತಿನಿಧಿ ವೀರ ನರಸಿಂಹನು 
ಸಿಂಹಾಸನವನ್ನು ಆಕ್ರ ಮಿಸಿಕೊಂಡು ತುಳುವ ವಂಶದ ಆಳ್ವಿಕೆಯನ್ನು ಸಾ ಸಾ ಪಿಸಿದನು. 
ಸದಾಶಿವರಾಯನು Suo ಮಾತ್ರ ರಾಜನಾಗಿದ್ದು ನಿಜವಾದ ಅಧಿಕಾರ ರಾಮರಾಯ 
ಮತ್ತು ಆತನ ಇಬ್ಬರು ಸ "mom ತಿರುಮಲ ಮತ್ತು ವೆಂಕಟಾದ್ರಿ ಯವರಿಗೆ 
ಸೇರಿದ್ದಿ ತು. 

ಸಾಮ್ರಾಟನ ನಿರಂಕಂಶತೆ AE ಕ್ರೆತಿಬಂಧಕಗಳು : ವಿಜಯನಗರ ಸಾಮಾ LESS 
ನಿರಂಕುಶ ಪ ಪ್ರುವಾಗಿರಲಿಲ್ಲ. ಡಾ. ಸ UE ಹೇಳಿರುವ ಹಾಗೆ ನಿರುಕುಶ 
ಪ ಪ್ರಭುತ್ವಕ್ಕೆ “Zor ಸ್ರದಾಯಬದ್ಧ ವಾದ ಅನೇಕ ಅಡಚಣೆಗಳಿದು ವು. ಮೊದಲನೆಯ 
ದಾಗಿ ಹಿಂಜಿ ತಿಳಿಸಿರುವಂತೆ. ಧರ್ಮವು ಅಡ್ಡಿಯಾಗಿದ್ದಿ ತು. “ರಾಜತ್ವವು ಧೆರ್ಮದ 
ಆಳ್ವಿಕೆಗೆ 'ಒಳಪಟ್ಟಿತ್ತು. ಧರ್ಮವನ್ನು ಪರಿಪಾಲಿಸುವುದು ರಾಜನ ಮುಖ y ಕರ್ತವ್ಯ 
ವಾಗಿತ್ತು. 3:82 ET ಸಾರ್ವಜನಿಕ ಅಭಿಪ್ರಾ ಯವ. ನಿರಂಕುಶತ್ವ ಕ್ರೈ ಚಣ 
ಗಳಾಗಿದ್ದು ವು. ತೆರಿಗೆಯನ್ನು ವಾಡಿಕೆಯ ಆಧಾರದ ಮೇಲೆ ನಿಧಿಸಲಾಗುತ್ತಿ, ತ್ತು. 
ಕ್ರಿ.ಶ. ೧೫೧೦ ರಲ್ಲಿ ಸಾರ್ವಜನಿಕ ಅಭಿಪ್ರಾಯವು ನಿವಾಹ ತೆರಿಗೆಗೆ ವಿರುದ್ಧ ವಾಗಿದ್ದು bc 
Cod, ಕ ಕೃಷ್ಣ ದೇವರಾಯನು ಅದನ್ನು ರದ್ದು ಗೊಳಿಸಿದರು.. ವ್ಯವಸ್ಥಾ ಬದ್ಧ ಮಡ 
ಜನಸಮೂದಾಯವು ಮತ್ತೊಂದು ಅಡ್ಡಿ ಯಾಗಿದ್ದಿ ತು. ವಿಜಯನಗರ ಸಾಮಾ *H 
ಸಂಘಗಳು ಮತ್ತು ಶಿ ಶ್ರೀಣಿಗಳಿದ್ದು ವು.. ಸಂಘ ಜೀವನ, ಕಾರ್ಮಿಕ ಸ ಂಘಗಳ್ಳು ವೃ 
ಸಂಘಗಳು ಮತ್ತು. ಪ್ರಜಾ ಸಂಘಗಳು ಹೆಚ್ಚು ಪ್ರಭಾವ ಬೀರುತ್ತಿದ್ದ ವ್ರತ s ae 
ದೇಶಿ ? ಸಂಘಗಳು, = 4 ನಾಡು *ಗಳ್ಳು naire’, ವೃತ್ತಿ ಶೆ ಶ್ರೇಣಿಗಳು ಮುಂತಾದುವು 
ನಿರ್ದಿಷ್ಟ ವ್ಯವಸ್ಥೆ ಹೊಂದಿದು ವು. ಇವೆಲ್ಲವೂ ತಾವೇ ರೂಪಿಸಿದೆ ನಿಬಂಧನೆಗಳನ್ನು 
ಹೊಂದಿದ್ದು "ರಾಜನಿಗೆ ಅವುಗಳನ್ನು ಜಾರಿಗೆ ತರುವ ಕರ್ತವ್ಯ ನಿದ್ದಿ ತು. ಸರ್ಕಾರವು 
ಅಗತ್ಯವಾದರೆ ` ಸೌಹಾರ್ಡನನ್ನೆ ರ್ಷಡಿಸಲು ಮಾತ್ರ ಪ ಪ್ರವೇಶಿಸುತಿ. ತ್ತು. ಇದರಿಂದ 
ಕೇಂದ್ರ ಸರ್ಕಾರವು ಮೇಲ್ವಿಚಾರಣೆಯನ್ನು ಹೊಂದಿತ್ತೆ a ತಿಳಿಯುತ್ತ. à. 


ಮಂತ್ರಿಮಂಡಲ: ಮಂತ್ರಿಮಂಡಲವು ಸಾಮ್ರಾ ಾಟಿನ ನಿರಂಕುಶತ್ವಕ್ಕೆ ಅಡ್ಡಿ 
ಯಾಗಿದ್ದಿ xd ಸಾಮಾ 0,88 ಸಹಾಯಕ್ಕೆ ಮಂತ್ರಿ ಮಂಡಲವಿದ್ದಿ ತು4 ಮಂತ್ರಿ odo 
ದಲ್ಲಿ ರಾಜನಿಂದ ನೇನಿತರಾದ' ಮಂತ್ರಿ ಗಳು ಮತ್ತು ರಾಜ್ಯದ ಪ ನ ಭಾವಯುತ ಆಗರ್ಭ - 
3 ಶ್ರೀಮಂತ ವರ್ಗೆದವರಿದ್ದ ರು. s ಟನು ರಾಜ್ಯಾ ಡಳಿತಕ್ಕೆ ಸಂಬಂಧಿಸಿದ ವಿಷೆಯ 
ಗಳಲಿ ಮಂತ್ರಿ ಮಂಡಲದ ಸಲಹೆ ಪಣೆಯುತ್ತಿ, ದ ನು. ಅಬ್ದು on ರಜಾಕ್‌ ಮಂತ್ರಾಲಯ 
= : Admn. p. 5. 
EC, XII, Mg. 64. 


Mahalingam: Admn., p. 22. 
Sewell: op.cit., pp. 309-910 : Amuktamalyada., op. cit., v, p. 209. 


por 2|? 


CC-0. Jangamwadi Math Collection. Digitized by eGangotri 





€ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ವನ್ನು ಕಂಡಿದ್ದ ನೆಂದು ತನ್ನ ಬರವಣಿಗೆಯಲ್ಲಿ ತಿಳಿಸಿದ್ದಾ ನೆ. ರಾಜನ ಅರಮನೆಯ 
ಬಲಗಡೆ ಮಂತ್ರಾ ಲಯವಿದ್ದಿ ತು. ರಾಜತ 4, ಪದ್ದ ತಿಯ ಸರ್ಕಾರದಲ್ಲಿ ರಾಜನ ವ್ಯಕ್ತಿತ್ವವು 
ಮುಖ್ಯವಾಗಿದ್ದಿ 3 ತು. ವಿಜಯನಗರ = ್ರ್ರಜ್ಯದಲ್ಲಿ ಪ್ರಾ ್ರಾಂತ್ಯಾಧಿಕಾರಿಗಳು, ತಮ್ಮ 
ಪ್ರಾಂತ್ಯಗಳಲ್ಲಿ ಕರ್ತವ್ಯ ಪರಿಪಾಲನೆ' ಮಾಡುತ್ತಿ ದ್ದ ರೆ ಕೇಂದ್ರ ಸರ್ಕಾರವು ಮಧ್ಯೆ 
ಪ್ರವೇಶಿಸುತ್ತಿರಲಿಲ್ಲ. ಪಾ ್ರ್ರಾಂತ್ಯಾಧಿಕಾರಿಗಳು ವಿಶೇಷವಾದ ಸ್ವಯಮಾಧಿಪತ್ತ ವನ್ನು, 
ಹೊಂದಿದ್ದ ರು. d ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ dir dosis 


ಅಧ್ಯಾಯ 9 
| -ಪ್ರಾಂ Š, ಸರ್ಕಾರ 
ಅಧಿಕೃತ 

ಸಾಮ್ರಾಜ್ಯದ aA, ರ್ಣ: ವಿಜಯನಗರ ಸಾಮಾ ್ರ್ರಾಜೃವನ ನ್ನು ಹರಿಹರ, ಕಂಪ್ಕ 
ಬುಕ್ಕ, ಮಾರಪ್ಪ ಮತ್ತು | ಮುದ್ದ ಪ್ರ ರೆಂಬ ಐವರು ಸಹೋದರರು ಕ ಕ್ರಿ.ಶ. 14 ನೆಯ ಶತ 
ಮಾನದ. ಪೂರ್ವಾರ್ಥಿದಲ್ಲಿ ಸ ಸ್ಥಾ ಖದರು. ಅವರು ರಾಜ ವನ್ನು ಎಲ್ಲಾ ದಿಕ್ಕಿನಲ್ಲಿಯೂ 
ವಿಸ್ತರಿಸಿ ಪ್ರ ತಿಯೊಬ್ಬ ರೊ ಒಂದೊಂದು ಭಾಗವನ್ನು ಆಳುತ್ತಿ a ds. ಬುಕೃನ ಮಗ್ಯ 
RUNS ae ್ರ್ರಾಜ್ಯವನ್ನು ಮದುರೆಯವರೆಗೆ ಹೆರಡಿದನು. 

ವಿಜಯನಗರ ಸಾಮಾ, ್ರಾಜ್ಯವು ಉಚ್ಛ ಯಸ್ಸಿ ತಿಯಲ್ಲಿದ್ದಾ ಗ ಅದು ಕೃಷ್ಣಾ 
ನದಿಯ ದಕ್ಷಿಣಕೆ h ಭಾರತವನ್ನೆ ಲ್ಲಾ ಒಳಗೊಂಡಿತ್ತು. Bad, ಡಿ ದೇವರಾಯನ ಕಾಲದ 
ವಿಜಯನಗರ ಸಾ ್ರ್ರಾಜ್ಯದ ಎಲೆ ಇಯನ್ನು ಪರ್ಶಿಯ ded ರಾಯಭಾರಿ ಅಬ್ದು ಲ್‌ 
ರಜಾಕ್‌ ವಿವರಿಸಿದಾ ನೆ. ಅವನ ಪ್ರಕಾರ ಅದು ಸರದೀಪ್‌ (ಸಿಂಹಳ) ಗಡಿಯಿಂದ ; 
ಕುಲ್ಬ ರ್ಗದ ವರೆಗೆ (ಗುಲ ರ್ಗ) ಮತ್ತು. ಬಂಗಾಳದಿಂದ ಮಲಬಾರ್‌ವಕೆಗೆ ಒಂದುಸಾವಿರ 
3 ಪರಸ ಗ್‌ "nega ಒಳಗೊಂಡಿದ್ದಿತ ತು.2 ಕೃಷ್ಣ ಸಷ ದೇವರಾಯ ತನ್ನ ಆಕ್ರಮಣದಿಂದ 
ದಕ್ಷಿಣ ಭಾರತನನ್ನೆ ಲ್ಲಾ ವಿಜಯನಗರದ SLUR dodi: ಪ್ರಚಷ 
ಪ್ರವ ವಾಸಿಗ ಪೇಸ್‌ ಇದನ್ನು Ber ನೆ". ಅಚ್ಯುತರಾಯನು. ಸಾಮ್ರಾಜ್ಯದ 
ಭದ ದ್ರತೆಯನ್ನು ಕಾಪಾಡಿದನು. ಆದರೆ à ಕ್ರಿ.ಶ. ೧೫೬೫ ರಲ್ಲಿ ಸಾಮ್ರಾಜ ಜ್ನ 38; ನಿಧಿಯೊಜನೆ 
ಕಡೆಯ ಸೆಣಸಾಟ ಉಂಟಾಯಿತು. ರಕ್ಕಸತಂಗಡಿ (ತಾಳೀ ಕೋಟಿ) Based ವಿಜಯ 
ನಗರವು ಅನಯಶಸ್ಸಿನ ಸೋಲನ j ನುಭವಿಸಿತು. 

1, Elliot: History of India ಗ 1905), IV, p. 107. 
2. Elliot: History of India IV, p. 105, 


3, Sewell: op. cit., ೫. 108. 
4, Ibid., pp, 931-239. 


CC-0. Jangamwadi Math Collection. Digitized by eGangotri 


ಪಾಂತ್ಕ ಸರ್ಕಾರ ' ೯ 


| ಪ್ರಾಂತ್ಯ ವಿಭಾಗಗಳು: ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತಾನುಕೂಲ 
BAT ರಾಜ್ಯಗಳೆಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು 
ಮಂಡಲಗಳು! ಮತ್ತು ನಾಡುಗಳೆಂದುಃ ಕರೆಯಲಾಗುತ್ತಿತ್ತು. ಡಾ. ಮಹಾಲಿಂಗಂ 
ಹೇಳಿರುವ ಹಾಗೆ ಮಂಡಲನೆಂಬ ಹೆಸರನ್ನು ಆಗಾಗ್ಗೆ ಉಪಯೋಗಿಸಲಾಗುತ್ತಿದ್ದರೂ 
ಅದಕ್ಕೆ ಯಾವುದೇ ರೀತಿಯ ಆಡಳಿತ ಪ್ರಾಮುಖ್ಯ ಇರಲಿಲ್ಲ. ಜಯನ್ಗೊ o ಶೋಳ 
ಮಂಡಲಂ, ತೊಂದೈ ಮಂಡಲಂ ಮತ್ತು ಜೋಳಮಂಡಲಂ, ಬನವಾಸಿ ೧೨೦೦೦ ಅಥವಾ 
ಬನವಾಸಿ ಮಂಡಲ ಇದಕ್ಕೆ ಉದಾಹರಣೆಗಳು. ಅವುಗಳನ್ನು ಮಂಡಲವೆಂದು ಕರೆದರೂ 
ಅವು ಕ್ರಮಬದ್ಧ ವಾದ ರಾಜಕೀಯ ವಿಭಾಗಗಳಾಗಿರಲಿಲ್ಲ. 
ಜಯನಗರ ಸಾಮ್ರಾಜ್ಯವು ಮೊದಲನೆಯ ಹರಿಹರ ಮತ್ತು ಮೊದಲನೆಯ 
" ಬುಕ್ಕರ ಕಾಲದಲ್ಲಿಯೇ ಅನೇಕ ಪಾಳೆಯಪಟ್ಟು ಗಳು. ಮತ್ತು ವಿಭಾಗಗಳನ್ನು 
ಹೊಂದಿದ್ದಿ ತು. ಅವುಗಳಲ್ಲಿ ಹಲವನ್ನು ರಾಜಪ್ರತಿನಿಧಿಗಳು (ವೈಸ್‌ರಾಯ್‌) ಮತ್ತು 
ಆಳುತ್ತಿದ್ದ: ವಂಶದ ರಾಜಕುಮಾರರು ನೋಡಿಕೊಳ್ಳುತ್ತಿದ್ದರು. ಉಳಿದವನ್ನು 
. ಸಾಮ್ರಾಟರೇ ನೋಡಿಕೊಳ್ಳುತ್ತಿದ್ದರು.4 
(೧) ತುಳುವ ದೇಶದಲ್ಲಿ ಎರಡು ರಾಜ್ಯಗಳಿದ್ದು ವು. ತುಳು ದೇಶದ ಉತ್ತರ 
ಭಾಗದಲ್ಲಿ ಬಾರಕೂರು ಒಂದು ಮುಖ್ಯ ನಗರವಾಗಿದ್ದು , ಅದು ಉತ್ತರ ಭಾಗಕ್ಕೆ 
ಪ್ರಾಂತ್ಯಾಧಿಕಾರಿಯ ರಾಜಧಾನಿಯಾಗಿತ್ತು. ದಕ್ಷಿಣ ತುಳು ರಾಜ್ಯಕ್ಕೆ ಮಂಗಳೂರು 
ರಾಜಧಾನಿಯಾಗಿತ್ತು. (೨) ಆರಗ, ಆರಗ ಗುತ್ತಿ ಅಥನಾ ಮಲೆ ರಾಜ್ಯ (ಶಿವಮೊಗ್ಗ 
ಜಿಲ್ಲೆ), ಸಾಂತಲಿಗೆ ಒಂದು ಸಾವಿರ (ತಿವಮೊಗ್ಗ ಜಿಲ್ಲೆಯ ಒಂದು ಭಾಗ) ಮತ್ತೊಂದು 
ಪ್ರಾಂತ್ಯವಾಗಿತ್ತು. (೩) ಉದಯಗಿರಿ ರಾಜ್ಯ, (೪) ಪೆನುಗೊಂಡ ರಾಜ್ಯ. (೫) ಮುಳು 
ವಾಯಿ ರಾಜ್ಯ ಮತ್ತು (೬) ರಾಜಗಂಭೀರ ರಾಜ್ಯ ಇತರ ಪ್ರಾಂತ್ಯಗಳಾಗಿದ್ದ ay." ರಾಜ 
ಗಂಭೀರ ರಾಜ್ಯದ ದಕ್ಷಿಣಕ್ಕೆ ತಿರುವಡಿಗೈ ರಾಜ್ಯ ಮತ್ತು ಪಾಂಡ್ಯ ಅಥವಾ ಮದುರೈ 
ರಾಜ್ಯಗಳಿಮ್ದ ವು. ರಾಜ್ಯಗಳ ಸಂಖ್ಯೆಯು ಕಾಲಾನುಕಾಲಕ್ಕೆ ಮಾರ್ಪಾಡಾಗುತ್ತಿತ್ತು. 
ಆಡಳಿತಾನುಕೂಲವನ್ನು ಅವಲಂಬಿಸಿ ಹೊಸ ರಾಜ್ಯಗಳು ಸ್ಥಾ ನಿತವಾಗುತ್ತಿದ್ದುವು. 
ಅಲ್ಲದೆ, ಹಲವು ರಾಜ್ಯಗಳು ತಮ್ಮ ಪ್ರಾಮುಖ್ಯವನ್ನು ಕಳೆದುಕೊಳ್ಳುತ್ತಿದ್ದು ವು. 
ಉದಾಹರಣೆಗೆ, ಕೃಷ್ಣ ದೇವರಾಯನ ಆಳ್ವಿಕೆಯ ಪ್ರಾರಂಭದಲ್ಲಿದ್ದ ಗುತ್ತಿ ರಾಜ್ಯವು 
ಆತನ ಆಳ್ವಿಕೆಯ ಕೊನೆಯ ವೇಳೆಗೆ ಫೆನುಗೊಂಡ ರಾಜ್ಯದ ಒಂದು - ಭಾಗವಾಯಿತು. 
1. Mahalingam: Admn., pp. 279-80. | 
2. Saletore: Social and political life in the Vijayanagara Empire 
(2 Vols. Madras, 1934), I, p. 328. 
3. Mahalingam: SIP, p. 306. 
4. ASI, 1907-1908, p. 237. 


5. Ibid., pp. 234-254. : 
6. EC, XII, MI. 64 H 332 of 1926. 


CC-0. Jangamwadi Math Collection. Digitized by eGangotri 





೧೦ ವಿಜಯನಗರ 29339) ಜ ದಲ್ಲಿ ಸ್ಥ ಸಳೀಯಂ ಸರ್ಕಾರ 


ಹೊಸದಾಗಿ ರಚಿಸಿದ ರಾಜ್ಯಗಳು, ಶ್ರಿ ಶ್ರೀಶೈಲ ರಾಜ್ಯ, ತಿರುವಡಿ ರಾಜ g (ತಿರುವಾಂಕೂರು) | 
ಮತ್ತು ಕ್ಷೊಂಡವೀಡು.. 

ಈ ಸಂದರ್ಭದಲ್ಲಿ ವಿಜಯನಗರ ಕಾಲದಲ್ಲಿನ ಕರ್ನಾಟಕದ ಮುಖ್ಯ ವಿಭಾಗಗಳ 
ಪಟ್ಟಿಯನ್ನು ಕೊಡಬಹುದು? : 

(೧) ಹೆ ಹೈ ವೆ ರಾಜ್ಯ : ಉತ್ತರ ಕನ್ನಡ ಜಿಲ್ಲೆ ಯ ದಕ್ಷಿಣ ಭಾಗ. 

(೨) Ja me ಉತ್ತ 3ರ ಕನ್ನ ಡದ ಆಗ್ನೇಯ ತುದಿ ಮತ್ತು ದಕ್ಷಣ ಕನ್ನಡ 
ಜಿಲ್ಲೆ ಯ ಈಶಾನ್ಯ ಶುದಿಯ ಗ? 

(೩) ಹಾಡುನಕ್ಳಿ ರಾಜ್ಯ: ಉತ್ತರ ಕನ್ನ ಡ ಜಿಲ್ಲೆಯ ೈರುತ್ಯ ಭಾಗದ ತುದಿ 
ಮತ್ತು ದಕ್ಷಿಣ ಕನ್ನಡ ಡ ಜಿಲ್ಲೆ ಯ ವಾಯವ್ಯ ತುದಿ. 

(9) ಜಾರ್‌ ರಾಜ್ಯ : ದಕ್ಷಿಣ ಕನ್ನ ಡ ಜಿಲ್ಲೆ ಯೆ ಉತ್ತರಾರ್ಧ. 

(೫) ಮಂಗಳೂರು o ದಕ್ಷಿಣ ಕನ್ನ ಡ ಜಿಲ್ಲೆ ಯೆ ದಶ್ಷಿಣಾರ್ಥ. 

(೬) ಕಳಸ-ಕಾರ್ಕಳ ರಾಜ್ಯ : ಕಾರ್ಕಳ. ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ. 

ಕೆಲವು ಭಾಗ್ಯ ಚಿಕ್ಕಮಗಳೂರು ಜಿಲ್ಲೆಯ SUA. j j 

(2) ಆರಗ ರಾಜ್ಯ ; ಶಿವಮೊಗ್ಗ ಜಿಲ್ಲೆ ಯ ಶಿವಮೊಗ್ಗ, ಶಿಕಾರಿಪುರ, gno 

ತೀರ್ಥಹಳ್ಳಿ ಮತ್ತು ಸೊರಬ. ತಾಲ್ಲೂಕುಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ 


ಗ. 
(೮) ಚಂದ್ರಗುತ್ತಿ ಅಥವಾ ಗುತ್ತಿ ರಾಜ್ಯ: ಉತ್ತರ ಕನ್ನಡ ಜಿಲೆ ಯ ಸಿದ್ಧಾ ಪುರ 


eo w 
= 


ತಾಲ್ಲೂಕು ಮತ್ತು ಶಿವಮೊಗ್ಗ ಜಿಲ್ಲೆ ಯ ಶಿಕಾರಿಪುರ ಮುತ್ತು ಸಾಗರ ತಾಲ್ಲೂಕುಗಳ 
ಭಾಗಗಳು. ' ; 
(೯) ಹೆಸ್ತಿನಾವತಿ ded: ಬಳ್ಳಾರಿ ಜಿಲ್ಲೆ. 

(೧೦) ಹೊಯ್ಸಣ ರಾಜ್ಯ ಅಥವಾ ಹೊಯ್ಸ ಣ ನಾಡು ಅಥವಾ ಹೊಸಣದೇಶ : 
ವಿಜಯನಗರದ ಸ್ಥಾಪನೆಗೆ ಮೊದಲು ಹೊಯ್ಸಳರ ಆಳ್ವಿ ಕೆಯಲ್ಲಿದ್ದ ಕರ್ನಾಟಕದ 
ಮತ್ತು ಮದರಾಸು ರಾಜ್ಯ ದ ಭಾಗಗಳು. 

(೧೧) ಯಕ್ತ 83 Mb: ಚಿಕ್ಕಮಗಳೂರು ಜಿಲ್ಲೆ ಯ ಕಡೂರು ತಾಲ್ಲೂಕು 
ಮತ್ತು ಚಿತ್ರ SÉ ಜಿಲ್ಲೆ ಯ ಹೊಳೆ ಕೆ ತಾಲ್ಲೂಕು. 

(೧೨) ಕೊಟ್ಟೂ d ಚಾವಡಿ: ಚಿತ್ರ ದುರ್ಗ ಜಿಲ್ಲೆಯ ದಾವಣಗೆರೆ, ಮತ್ತು 
ಹರಿಹರ ತಾಲ್ಲೂಕುಗಳು. - 

(೧೩) ವಸುಧಾರಯ ಸೀಮೆ : ಚಿಕ್ಕಮಗಳೂರು ತಾಲ್ಲೂಕು ಮತ್ತು ಜಿಲ್ಲೆ. 


1. C. Hayavadana Rao : Mysore Gazetteer (Bangalore, 1930) IL, iii, 
p. 1530. 

"2. K, V. Ramesh: Vijayanagara and Territorial Readjustments in 
Karnataka (Kannada Studies, III, No. 1), pp. 89-51. 


CC-0. Jandamwadi Math Collection. Digitized by eGangotri 


ಪ್ರಾಂತ್ಯ ಸರ್ಕಾರ is ೧೧: 


(೧೪) ಪೆನುಗೊಂಡೆ ರಾಜ್ಯ : ತುಮಕೂರು ಜಿಲ್ಲೆ ಯ ಸಿರಾ ಮತ್ತು ಪಾವಗಡ 
ತಾಲ್ಲೂಕುಗಳು, ಕೋಲಾರ ಜಿಲ್ಲೆ ಯ ಬಾಗೇಪಲ್ಲಿ ತಾಲ್ಲೂಕು ಮತು », eod ಪ್ರ ಪ್ರದೇಶದ 
ಅನಂತಪುರ ಜಿಲ್ಲೆ ಯ ಭಾಗಗಳು . (ಪೆನುಕೊಂಡ ತಾಲ್ಲೂಕು ಸೇರಿ) 

(೧೫) ಹೊನ್ನಾವಳಿ ಸೀಮೆ : ತುಮಕೂರು ಜಿಲ್ಲೆಯ ತಿಪಟೂರು ತಾಲ್ಲೂಕು 
ಮತ್ತು ಹಾಸನ ಜಿಲ್ಲೆ ae ಅರಸೀಕೆರೆ ತಾಲ್ಲೂಕು. 

“(ae ) ಹಾಸನ ಸೀಮೆ : ಹಾಸನ ಜಲ್ಲೆ. 

(೧೭) ಸಾದಳಿಯ ರಾಜ್ಯ : ಕೋಲಾರ ಜಿಲ್ಲೆ ಯ ಚಿಕ್ಕಬ ಳ್ಳಾಪುರ ಮತ್ತು 
ಕಿಡ್ಲ ಘಟ್ಟ ತಾಲ್ಲೂಕುಗಳು. ಸ 

(೧೮) ಮುಳುವಾಯ ಅಥವಾ ಮುಳಬಾಗಿಲ ರಾಜ್ಯ: ಕೋಲಾರ ಜಿಲ್ಲೆಯ 
ಮುಳಬಾಗಿಲ ತಾಲ್ಲೂಕು ಮತ್ತು ಬೆಂಗಳೂರು ಜಿಲ್ಲೆ ಯ Bark ಕೋಟಿ ಮತ್ತು 
ಆನೇಶಕಲ್ಲು ತಾಲ್ಲೂಕುಗಳು. 

(೧೯) ನಲ್ಲೂರ ರಾಜ್ಯ : ಬೆಂಗಳೂರು ಜಿಲ್ಲೆಯ ಹೊಸಕೋಟಿ ಮತ್ತು 
ಬೆಂಗಳೂರು ತಾಲ್ಲೂಕುಗಳು. 

(೨೦) ಚನ್ನಪಟ್ಟಣ ರಾಜ್ಯ : ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳು. 

(೨೧) ಅರುಳಹಾಳ ರಾಜ್ಯ : ಬೆಂಗಳೂರು ಜಿಲ್ಲೆ 3 ಯ ಕಾನಕಾನಹಳ್ಳಿ d ತಾಲ್ಲೂಕು. 

(೨೨) ಚಂಗನಾಡು : ane ಜಿಲ್ಲೆ ಯ: ಅರಕಲಗೂಡು ತಾಲ್ಲೂಕು "ಮತ್ತು 
e ಸೂರು ಜಿಲ್ಲೆ ಯೆ ಹುಣಸೂರು ತಾಲ್ಲೂಕು. 

(೨೩) ಕೋಟಿ ಸೀಮೆ : ಮೆ? ಸೂರು ಜಿಲ್ಲೆಯ ಹುಣಸೂರು ಮತ್ತು 
ಹೆಗ್ಗ ಡದೇನನಕೋಟಿ ತಾಲ್ಲೂಕುಗಳು. 

(೨೪) ತೆರಕಣಾಂಬಿ ರಾಜ್ಯ: ಮ್ಳ ಸೂರು ಜಿಲ್ಲೆ ಯ ಗುಂಡ್ಲು y ಫೇಟಿ ತಾಲ್ಲೂಕು. 

ಕೃಷ್ಣ ದೇವರಾನರಾಯನ EIU ತಮಿಳುನಾಡನ್ನು ೫ ರಾಜ್ಯಗಳನ್ನಾಗಿ 

ವಿಂಗಡಿಸಲಾಗಿತ್ತು. ಅವು: (ಆ) ಚಂದ ದ್ರಗಿರಿರಾಜ್ಯ, . (ಆ) S ವೀಡುರಾಜ್ಯ, 

(ಇ) ತಿರುವಡಿಗೈ ರಾಜ್ಯ, (ಈ) ಜೋಳ ರಾಜ್ಯ, (ಉ) ಮದುರೆ ರಾಜ್ಯ ಅಥವಾ ಪಾಂಡ್ಯ 
ರಾಜ್ಯ. 

ಅನೇಕ ಶಾಸನಗಳಲ್ಲಿ “ ರಾಜ್ಯದ ಬದಲು, ಸೀಮೆ, x d, ವಳಿತ ಮತ್ತು. ವೇಂಕಿ 
ಎಂಬ ಪದಗಳನ್ನು donc eA ಹಲವು .ಸ ಸ್ಥಳಗಳಲ್ಲಿ ಅವುಗಳನ್ನು, ರಾಜ 
ದೊಳಗಿನ ಸ ಸಣ್ಣ ವಿಭಾಗಗಳನ್ನು. ಸೂಚಿಸಲು ಉಪಯೋಗಿಸಲಾಗಿದೆ. 

ಪ್ರಾಂತ್ಯ ವ್ಯವಸ್ಥೆ: ಪ್ರತಿ ಪ್ರಾಂತ್ಯಕ್ಕೂ ಒಬ್ಬ ಪ್ರಾಂತ್ಯಾಧಿಕಾರಿಯನ್ನು 
ನೇಮಿಸಲಾಗುತ್ತಿತ್ತು. ಪ್ರಾಂತ್ಯಾಧಿಕಾರಿಗಳು ಸಾಮಾನ್ಯವಾಗಿ ರಾಜನಂಶಕ್ಕೆ ಸೇರಿದವ 


1. Krishnaswami A.: The Tamil Country  udner Vijayanagara 
(Annamalai University, 1964), p. 161. ಕ 


CC-0. Jangamwadi Math Collection. Digitized by eGangotri 





೧೨ ವಿಜಯನಗರ ಸಾಮ್ರಾಜ್ಯ ದಲ್ಲಿ ಸ್ಟ x Geodon ಸರ್ಕಾರ 


ರಾಗಿರುತ್ತಿ d ರು. ವಿಜಯನಗರವನ್ನು ಆಳಿದ ಮೊದಲನೆಯ ವಂಶದ ರಾಜಕುಮಾರರು 
ಪ್ರಾಂತ್ಯಾ ಧಿಶಾರಿಗಳಾಗಿ ನೇಮಿಸಲ್ಪಟ್ಟಿವರು, ಒಡೆಯೆ' ಅಥವಾ ಒಡೆಯರ್‌ ಎಂಬ 
ಬಿರುವನ್ನು ಪಡೆದುಕೊಳ್ಳುತ್ತ ದ್ದ Rho ಮೊದಲನೆಯ ಹರಿಹರನು ರಾಜನಾಗಿದ್ದಾ n 
ಮಾರಪ್ಪ, ಆರಗದ ಪ್ರಾ ಸ Que ಕಾರಿಯಾಗಿ ಚಂದ್ರಗುತಿ ತಿಯನ್ನು ರಾಜಧಾನಿಯನ್ನಾ ಗ 
ಹೊಂದಿದ ನು. Nodes ಕಂಪಣನು ಉದಯಗಿರಿ ರಾಜ್ಯವ ಪ ಪ್ರಾಂತ್ಯಾಧಿಕಾರಿ 
ಯಾಗಿದ್ದನು3 ಎರಡನೆಯ ಹರಿಹರನ ಮಗ ವಿರೂಪಾಸ್ಷನು ಜಾ uu 
ಮತ್ತು “ಫಾಂಡೆ ರಾಜ್ಯಗಳ ಅಧಿಕಾರವನ್ನು ಹೊಂದಿದ್ದು ಸಿಂಹಳವನ್ನು ಆಕ್ರ ಮಿಸಿ 
ಕೊಂಡನು. 3 ded ತನ್ನ ಮಗ ಎರಡನೆಯ à ಶ್ರೀರಂಗನನ್ನು ಸೆನುತೊಂಡ 
ಪಾ 9,09, ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿದರು... ತಿರುಮಲ ಸಾಮಾ ಟನ 
ಇನ್ನೊಬ್ಬ ಮಗ ರಾಮ, ಶಿ ಶ್ರೀರಂಗಪ ಟ್ವಣ ಪ್ರ ದೇಶದ ಪಾ ್ರಂತ್ಯಾಧಿಕಾರಿಯಾಗಿದ್ದನೆ ನು. 
ತಿರುಮಲನ ನಾಲ್ವ ನೆಯ ಮುಗ ಎರಡನೆ ಯ. ವೆಂಕಟನಿಗೆ ಚಂದ್ರ ಗಿರಿಯು ಮುಖ್ಯ 
ನೇಂದ್ರ ವಾಗಿತ್ತು. ಅವನು ತಮಿಳುರಾಜ್ಯ ದಲ್ಲಿ ಅನೇಕ ಸ ಸಾಮಂತರುಗ ಳನ್ನು ಹೊಂದಿ 
ಆಳುತ್ತಿ ದ ನನು. ಹೀಗೆ ಪಲ್ಲವರು, ಚೋಟು ಮತ್ತು ಹೊಯ್ಸಳರ ರು ರಾಜನಂಶದವ 
ರನ್ನು ಪ ಪಾ ್ರಾಂತ್ಯಾಧಿಕಾರಿಗಳ ನ್ನಾಗಿ ಅಥವಾ ಮಹಾಮಂಡರೇಶ್ವ ರರಾಗಿ ನೇಮಿಸುತ್ತಿ d 
ಪದ ತಿಯನ್ನು ವಿಜಯನಗರ ಸಾಮ್ರಾ ಟರು ಪ ವರಿಸಿದರು. 


ಇಮ್ಮಡಿ ದೇವರಾಯನ ಕಾಲದಿಂದ ಪ್ರಾಂತ್ಯಾಧಿಕಾರಿಗಳ ನೇಮಕದ ನೀತಿಯಲ್ಲಿ 
ಬದಲಾವಣೆಗಳನ್ನು ಕಾಣುತ್ತೇವೆ. ರಾಜವಂಶದವರಲ್ಲದೆ ಸಾಮಂತ ರಾಜರ ಮತ್ತು 
ಶ್ರೀಮಂತ ಮನೆತನಕ್ಕೆ ಸೇರಿದನರನ್ನು ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಿಸಲಾಗುತ್ತಿ ತ್ತು. 
ಇದಕ್ಕೆ ಹಲವು ಹು ವು. ರಾಜ್ಯದ ಉನ್ನ ತ ಅಧಿಕಾರಿಗಳು ಅರ್ಹರಾಗಿದ್ದ E 
ಅವರನ್ನು ನೇಮಿಸಲಾಗುತ್ತಿ 2. ಮೊದಲನೆಯದಾಗಿ, ಪಾ ್ರಾಂತ್ಯಾಧಿಕಾರಿಗಳ ಕರ್ತವ್ಯ | 
ಗಳನ್ನು ನಿರ್ವಹಿಸಬಲ್ಲವರು ರಾಜವಂಶವಲ್ಲಿ ಸಾಕಷ್ಟು ಸಿಕ್ಬುತ್ತಿ ರಲಿಲ್ಲ. ಎರಡನೆಯ 
ದಾಗಿ, ಸಾಮಾ ್ರಜ್ಯೃವು ವಿಸ್ಮರಿಸುತ್ತ ಪಾ ್ರಾಂತ್ಯಗಳು ಹೆಚ್ಚ ದುದರಿಂದ ಹೆಚಿ, ಸಿನ ಪ್ರಾ ಪ್ರಾಂತ್ಯಾಧಿ 
ESOS: ನೇಮಿಸುವ p ಕತೆಯುಂಟಾಯಿತು. ಪ್ರಾಂತಾ ್ಯಧಿಕಾರಿಗಳಲ್ಲನೇಕರು 
ಸೇನಾ ನಾಯಕತ್ವ ಮತ್ತು ಸಚಿವ (ಮಹಾ ಪ್ರಧಾನ) dd i needa, ಹೊಂದಿ, 
ಅನೇಕ ವೇಳ ಒಂದಕ್ಕಿಂತ ಹೆಚಿ,ನ ಸೈನ ಪ್ರಾ ಪ್ರಂತ್ಯಗಳ ಅಧಿಕಾರ ಹೊಂದಿದ್ದ ರು. ಕ್ರ. 9. 
೧೪೭೫ರ ಉಡುಪಿ ತಾಲ್ಲೂಕು ಚೊಕ್ಕಡಿ ಗ್ರಾಮದ ಒಂದು ಶಾಸನವು, ಮಹಾ 
ಪ್ರಧಾನ ಸಿಂಗಣ್ಣ ವಂಡನಾಯಕನ ಆಜಾ 3 ನುಸಾರ ವಿಠ್ಶ ರಸ ಒಡೆಯ ಬಾರಕೂರು ' 
1. E.C, VIII, Sb. 375, 
Nel. Ins,, II, N]. 28. 
EI, XII, pp, 227-228. 
El, ೫11 pp, 178 and 186. 
Aiyangar, S. K. : Sources, p. 321: EC 4, YJ. 16. 
Ibid: p. 302. 


€ o P c D: 
ej e eo « ಣೂ 


CC-0. Jangamwadi Math Collection. Digitized by eGangotri 


ಪ್ರಾ o, ಸರ್ಕಾರ og 


ಮತ್ತು ಮಂಗಳೂರು ರಾಜ್ಯಗಳನ್ನು ಆಳುತ್ತಿ ದ ನೆಂದು ತಿಳಿಸುತ್ತ ದೆ1 ಅವರು. 
ಸಾಮಾ ್ರ್ರಜ್ಯಕ್ಕೆ ನಿಷ್ಠೆ ಹೊಂದಿದ್ದರು. ಹೀಗೆ ನೇಮಿಸಿದ ಪಾ ್ರಾಂತ್ಯಾಧಿಕಾರಿಗಳನ್ನು ದುರ್ಗ 
ವಣ್ಣಾ ಯಕರೆಂದು ಕರೆಯುತ್ತಿದ ದ್ದ ರು. ಡಾ. ಮಹಾಲಿಂಗಂ ಪ್ರಕಾರ ಅವರು ತಮ್ಮ 
ಕರ್ತನ ಗಳನ್ನು ಸ ಸರಿಯಾಗಿ. ಸೆರವೇರಿಸುತ್ತಿ d ರೆ ಕೇಂದ್ರ uM ಪ್ರವೇಶವಿಲ್ಲದೆ 
ಅನರು ಸಾಕಷ್ಟು ಸ್ಥ ASOD ಸ ಸ್ವಯಮಾಧಿಸತ ವನ್ನು Ene ದ್ದ db. 3 ಅವರು 
ತಮ್ಮದೇ ಆದ ನ್ಯಾಯಾಲಯಗಳನ್ನು ಹೊಂದಿದ್ದ ರು ತಮ್ಮ ಅಧಿಕಾರಿಗಳನ್ನು 
ನೇಮಿಸುತ್ತಿ, d ರು ಮತ್ತು ತಮ ದೇ ಆದ ಸೈನ್ಯ ಗಳನ್ನು ಹೊಂದಿದ್ದ ರು. ಅವರ 
ಅಧಿಕಾರಕ್ಕೆ ಇಗೆದಿಯಾವ ಅವಧಿಯಿರಲಿಲ್ಲ. ಅದು ಅವರ ಸಾಮಥ ir, ಸ ಸ್ಥಳೀಯ 
ಆವಶ್ಯ ಪತ್ತೆ ಮತ್ತು ಸಾಮಾ 98g ಇಚ್ಛಿ ಸಿಯನ್ನು ಅವಲಂಬಿಸಿತ್ತು. ಅರಾ ಸಾಮಾನ್ಯ 
ಸ ಅಲ್ಪ ಮೌಲ್ಯದ `ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಹಕ ನ್ನು 
ಕೊಡಲಾಗಿದ್ದಿ ತು. ಲಕ್ಕ ಣ ದಂಡನಾಯಕನು ಚಲಾವಣೆಗೆ ತಂದ ಒಂದು d 
ನಾಣ್ಯದ ಹಿಂಭಾಗದಲ್ಲಿ "ಆನೆಯ ಚಿತ್ರವೂ ಮತ್ತು «ಲ? ಎಂಬ ಅಕ್ಷರವೂ ಮತ್ತು 
ಮುಂಭಾಗದಲ್ಲಿ ಮನ. TEES ಎಂಬ. ರೇಖನವೂ ಕಾಣುತ್ತದೆ. 


ಈ ಪ್ರಾಂತ್ಯಾಧಿಕಾರಿಗಳು ನಾಣ್ಯಗಳನ್ನು ಮುದ್ರಿಸುವ ಅಧಿಕಾರವನ್ನು ಹೊಂದಿದ್ದ 
ರೆಂದು ಸೀಸರ್‌ ಫ್ರೈಡ್‌ರಿಕ್‌ ತನ್ನ ಬರವಣಿಗೆಯಲ್ಲಿ D ತಿಳಸಿದ್ದಾ ನೆ. ಪಾ ್ರಾಂತ್ಯಾಧಿಕಾರಿಯ 
ಮುಖ್ಯ ಕರ್ತವ್ಯ "ತನ್ನ ಪ ಪಾ ಪ್ರಾಂತ್ಯವನ್ನು ಶತ್ರು ಗಳ ಆಕ್ರಮಣದಿಂದ ರಕ್ಷಿಸುವುದಾಗಿತ್ತು. 
ಅವನು ಪ್ರಾಂತ್ಯದ ಕಂದಾಯದ ಅಧಿಕಾರಿ ಮತು ಸ್ತಿ ಮುಖ್ಯ ದಂಡಾಧಿಕಾರಿಯಾಗಿಯೂ 
ಇದನ ನನು. ಪ್ರಾ ್ರಾಂತ್ಯದಲ್ಲಿ ಶಾಂತಿಪಾಲನೆಯ ಜವಾಬ್ದಾರಿ ಹೊಂದಿದ್ದ ನು. ಹೊಸೆ 
Sonny dS je ಮತ್ತು ಹಳೆಯದನ್ನು ಮಾಫಿಮಾಡುವ ಅಧಿಕಾರವನ್ನು 
ಹೊಂದಿವ 3 d. ಕ್ರಿ.ಶ. ೧೩೭೦ jd ಚಾಮರಾಜನಗರ ತಾಲ್ಲೂಕಿನ ಒಂದು ಶಾಸನವು 
ಚಿಕ್ಕ ಕಂಪಣ ಬತ್ತು ಹೆಟ್ಟಿಲ ಕೋಟಿಯ ಅಧಿಕಾರಿಗಳು ಮತ್ತು ಕೆ evo, CSOT 
ತೆರಿಗೆಗಳ ಪಾವತಿಗೆ ಮತ್ತು E ೪ರ ಮೇಲೆ ವಿಧಿಸಿದ್ದ ದಂಡದ" ವಿನಾಯಿತಿಗೆ 
ಸಂಬಂಧಪಟ್ಟಿ ನಿಯಮಗಳನ್ನೊ ಗೊಂಡ ಒಂದು ಸ ಸನ್ನ ವನ್ನು ದಾಖಲೆಮಾಡಿದೆ.* 
ಪಾ ್ರಾಂತಾರಕಾಗಳು ರಾಜ ಬೊಕ್ಕ ಸಕ್ಕೆ ಒಂದು ಗೊತ್ತಾದ ಮೊತ್ತದ ಹಣವನ್ನು 

ಪಾವತಿಮಾಡಬೇಕಾಗಿದ್ದಿ ತು. "us ಅವರು ಸಾಮಾ Spend ನಿರ್ದಿಷ್ಟಸ ಖೆ ಸಯ. 


ಜಾತೆ 
e 


SII. VII, No. 194: 579 of 1929-30. 

. N. Venkataramanayya—Studics in the History of the third dynasty 
of Vijayanagara (Madras, 1935) p. 149. 

3. Mahalingam, S/P, p. 317. 

4. ARSIE, 1908, para 81: 14, XX, p. 304. . 

5. Purchas, Samuel: His Pilgrims (Twenty Vols, Glasgow 1905-1407), 

X, p, 99, quoted in Admn., p. 188. 
6. EC IV, Ch. 97. 


t9 


CC-0. Jangamwadi Math Collection. Digitized by eGangotri 


'೧೪ ವಿಜಯನಗರ ಸಾಮ್ರಾ et ದಲ್ಲಿ ಸ್ಥ ಳೀಯ ಸರ್ಕಾರ 


EN jS ವನ್ನು ಹೊಂದಿರಬೇಕಾಗಿತ್ತು. ನೂ PST ರಾಜ್ಯದ ಹಲವು ಪ ಪ್ರಾಂತ್ಯಾಧಿಕಾರಿಗಳ 
“ಹೆಸರನ್ನು, ಅವರ ಪ್ರಾಂತ್ಯ ಗಳಹೆ ಸರನ್ನು, ಅದರ ವರಮಾನವನ್ನು ಮತ್ತು ಸಾರ್ವಭೌಮ 
ಸರ್ಕಾರಕ್ಕೆ ಅವರು ಸಲ್ಲಿಸಬೇಕಾದ A ನಿಕ ಮತ್ತು ಹಣಕಾಸಿನ ಕರ್ತನ ಗಳನ್ನೂ 
ತಿಳಿಸಿರುತ್ತಾಫೆ.: ಆದರೆ ಕೇಂದ್ರ ಸರ್ಕಾರವು ತೆರಿಗೆಗಳ ವಿವರ ಮತ್ತು ವಸೂಲಿಯ 
ಕ್ರಮದಲ್ಲಿ ಪ್ರವೆಶಿಸುತ್ತಿ ಲಿಲ್ಲ. ೫ ಕೇಂದ್ರ ಸರ್ಕಾರವು ದುರಾಡಳಿತ ಅಥವಾ 

ಪ್ರಾಂತ್ಯಾಧಿಕಾರಿಗಳಿಂದ ದಬ್ಬಾಳಿಕೆ ಇದ್ದ ರೆ ಮಧ್ಯೆ ಪ ತ್ರವೇಶಿಸುತ್ತಿ o ತು. ಈ ರೀತಿಯ 
'ಒಂದು ವೃ ಹಾ 9,08) ಎರಡನೆಯ ಜ್‌ ಆಡಳಿತದಲ್ಲಿ ದೊರಕುತ್ತದೆ. 
ರಾಷ್ಟ್ರದಲ್ಲಿ “ಉಪದ್ರ ವ ಒಂದು ಹಬ್ಬಿ ದ್ದಿ ತು. ಅನೇಕ ಜನರು ಮಡಿದರು ಅಥವಾ 


ಕಷ್ಟ ಕ್ಕೊ ದರು. ಆಗ ರಾಜನು EN ಪ್ರವೇಶಿಸಿ ಸುಲಿಗೆಯನ್ನು ತಡೆದನು.3 


ಊಳಿಗಮಾನ್ಯ ಪದ್ಧತಿ 

ನಾಯಂಕರ ಪದ್ಧತಿ : ವಿಜಯನಗರ ಸಾಮ್ರಾಜ್ಯ ಸದರಿ ಭಾಗಶಃ ಸ್ವಾತಂ ತ್ರ್ಯವನ್ನು 
ಹೊಂದಿದ್ದ ಸಾಮಂತರಿದ್ದ ರು. ಅವರಿಗೆ ER "ಕಾಯಕ, ಮೆಡಸಾಯಕ, 
ಮಂಡಲೇಶ್ವರರಾಜ್ಯ ಮಹಾರಾಜ, ಒಡೆಯರ್‌ ಮುಂತಾದ ವಿವಿಧೆ ಹೆಸರುಗಳಿದು ವು. 
ಅವರಿಗೆ ಸಮದರ್ಜೆ ಮತ್ತು ಅಧಿಕಾರವಿದ್ದಿ ತು. ರಾಜನು ಒಬ್ಬ ನಾಯಕನಿಗೆ ಅಥವಾ 
ಫಾಳೆಯಗಾರನಿಗೆ ಸೆ ನಿಕ ಸತಿಯ ಷರಶಿ'ನ ತಿನ ಮೇಲೆ ಭೂಮಿಯನ್ನು ಕೊಡುತ್ತಿದ್ದುದೆ ದೇ 
ನಾಯಂಕರ ಪದ್ಧ x ವಿಜಯನಗರ ರಾಜರು ತಮ್ಮ ದಂಡಯಾತ್ರೆಯ ಕಾಲದಲ್ಲಿ 
ಯುದ್ದ ದಲ್ಲಿ ಅಪಜಯ ಹೊಂದಿದ ಅನೇಕ ರಾಜರನ್ನು ತಮಗೆ ಕಪ್ಪ ಕೊಟ್ಟು ened 
ರಾಜರಾಗಿರಲು ಒಕಿ ಒಪ್ಪಿ ದರೆ ಅವರಿಗೆ ತಮ್ಮ ರಾಜ ವನ್ನು ಒಂದಿರುಗಿಸುತಿ ತ್ತಿದ್ದ ಗ ಹೀಗೆ 
ಪಾಳೆಯಗಳನ್ನು ``ತೊಂದಿದವರನ್ನು " ಫಾಳೆಯಗಾಯೆಬನ್ನು ತ್ತಿದ್ದ Q OX! ಸಾಮಂತರ 
ಮೂಲಕ ಸಾಮ್ರಾಜ್ಯ ದ ಆಡಳಿತ ಪದ್ಧ ತಿಗೆ ನಾಯಂಕರ ಪದ್ದತಿ ನಿಂದು ಹೆ ಸರಾಯಿತು. 
ಇದರ ಪ್ರ ಕಾರ ಸಾಮಾ, ಟಿನು ಭೂಮಿಗೆಲ್ಲಾ ಒಡೆಯ. ಅವನು ತನ್ನ ಆಶ್ರಿ ತರಿಗೆ ಭೂಮಿ 
ಯನ್ನು ಹಂ ಚುತ್ತಿದ್ದನ ನು. ಹೀಗೆ ರಾಜ ನಿಂದೆ ಭೂಮಿಯನ್ನು ಪಡೆದವರನ್ನು ನಾಯಕ 
og ಲಾಗುತ್ತಿತ್ತು₹. ಅವರ ಪ ಪ್ರದೇಶವನ್ನು ಅಮರಂ ಅಥವಾ ನಾಯಕಟ್ಟಿನ ನೆಂ ಎಂದು 
ಕರೆಯಲಾಗುತ್ತಿ ಕ್‌ ಡಾ. ವೆಂಕಟರಮಣಯ ನವರ ಪ್ರಕಾರ, ಒಂದು ನಿಗದಿಯಾದ 
ಆದಾಯವನ್ನು "`ತರುತ್ತಿ d ಪ್ರದೇಶವನ್ನು ಒಬ್ಬ ಸೈನಿಕ್‌ ನಾಯಕನಿಗೆ ನಿಜಯನಗರ 

ರಾಜರು ಕೊಡುತ್ತಿ D, ದು ಅಮರ ನಾ uud ಪದ್ಧ 8.8 ಅವರು, ಕೇಂದ್ರ ಸಕಾ FOU, 





. Sewell: op. cit., pp. 365-370. 

. Mahalingam : Admn., p. 189. 

ARSIE, 1905. II, para 30. 

Rice, Lewis: Mysore Gazetteer I wu ae 1897), p. 578. 
. Mahalingam : SIP, p. 330. 

. Venkataramanayya : Studies, cp. Cit., p. 179. 


& ಛ್‌ ಚ & ಭರಿ n 


CC-0. Jangamwadi Math Collection. Digitized by eGangotri 


ಪ್ರಾಂತ್ಕ ಸರ್ಕಾರ ೧೫ 


ಒಂದು ನಿಗದಿಯಾದ ವಾರ್ಷಿಕ ಹಣವನ್ನು Poro Ann ತು. ಅದೂ 
ಅಲ್ಲದೆ ಸಾಮ್ರಾಜ್ಯದ ರಕ್ಷಣೆಗೆ ಗೊತ್ತಾದ ಸ ಸೈನಿಕರು ese rid ಮತ್ತು 
ಆನೆಗಳನ್ನು ಒದಗಿಸಬೇಕಾಗಿತ್ತು. ಬಗೆ aa id ಮತ್ತು ದ್ರವ್ಯಗಳನ್ನು 
ಒದಗಿಸುವುದು ನಾಯಕರ ಕರ್ತವ್ಯವಾಗಿದ್ದಿ ತು. 
ನ್ಯೂಸಿಜ್ಜ್‌ ^y ವಿಜಯನಗರ ಸಾಮ್ರಾ ಜ್ಯುವು ಅಚ್ಯುತರಾಯನ ಕಾಲದಲ್ಲಿ ೨೦೦ 
ಕಂತ ಹೆ ಹೆಚ್ಚು ನಾಯಕರಿಗೆ ಭಾಗ EBS ತಿಂದು ತಿಳಿಸುತಾ ನೆ. ಅಲ್ಲದೆ” ಅವನ 
' ಬರವಣಿಗೆಯಿಂದ ಭೂಮಿಯೆಲ್ಲ ರಾಜನಿಗೆ ಸೇರಿದ್ದು ದೆಂದೂ ಮತ್ತು ಅವನಿಂದ 
ನಾಯಕರು ಸ್ವೀಕರಿಸುತ್ತಿ d ರೆಂದೂ ತಿಳಿಯುತ್ತದೆ. 1 ನಾಯಕರ ವರಮಾನದ ಆಧಾರದ 
ಮೇಲೆ ರಾಜನು ತನಗೆ ಸಲ್ಲಜೀಕಾಗಿದ್ದ US EN ನಿಗದಿ ಮಾಡುತಿ 3, ನೆಂದು ಸೇಸ್‌ ; 
ತಿಳಿಸುತ್ತಾನೆ. ನ್ಯೂನಿಜ್ಸ್‌ ಪ್ರಕಾರ” ನಾಯಕರೆಲ್ಲ ಒಟ್ಟು ೬ ಲಕ್ಷ ಪದಾತಿ ದಳವನ್ನು. 
ಮತ್ತು ೨೪ ಸಾವಿರ ಅಶ ಗಳನ್ನು ಹೊಂದಿರಬೇಕಾಗಿತ್ತು. ಅವರು ಪ್ರ ತಿ ವರ್ಷವೂ 
ರಾಜರಿಗೆ ೬೦ ಲಕ್ಷ ಹಣವನ್ನು ಕೊಡಬೇಕಾಗಿತ್ತು. ಅವರೆ ಒಟ್ಟು ವರಮಾನ ೧೨೦ 
ಪರ್ದ ಸಿ X2 ಅದರಲ್ಲಿ ೬೦ ಲಕ್ಷವನ್ನು ರಾಜನಿಗೆ ಕೊಟ್ಟು ಉಳಿದುದರಲ್ಲಿ 
Ai ವೆಚ ವನ್ನು ಮಾಡಬೇಕಾಗಿತ್ತು. 3 
ರಾಜನ ಮತ್ತು ನಾಯಕನ ಸಂಬಂಧವು ಊಳಿಗಮಾನ್ಯ ಪದ 3 ತಿಯಲ್ಲಿನ ಪ್ರಭು 
ಮತ್ತು ನ ಸಂಬಂಧವಾಗಿತ್ತು. ನಾಯಕರು ಅವರ ಅಧೀನ ದರ್ಜೆಯನ್ನು ಅವರ 
ಸನ್ನದ್ದಿ ನಲ್ಲಿ ಮತ್ತು ಶಾಸನದಲ್ಲಿ ಮೊದಲು ತಮ್ಮ ಪ್ರ ಪ್ರಭುವನ್ನು ಹೆಸರಿಸುವುದರಿಂದ 
ತಿಳಿಸುತಿ ಶ್ರಿದ್ದ ರು. ಪೇಸ್‌ ಪ್ರಕಾರ ನಾಯಕ ರಲ್ಲದೆ ಸು ಗರ ಸಾಮ್ರಾಟರಿಗೆ ಐವರು 
ಸಾಮಂತ ರಾಜರಿದ್ದರು. "ಅವರು ನೂತನ " ವರ್ಷಾರಂಭದ ದಿನ್ಕ ರಾಜನಿಗೆ ಪುತ್ರ 
ಅಥವಾ ಪುತ್ರಿಯ “ಜನನವಾದಾಗ ಮತ್ತು ರಾಜನ ವರ್ಧೆಂತೋತ್ಸವದಲ್ಲಿ ಕಾಣಿಕೆ 
ನೀಡಬೇಕಾಗಿತ್ತು. ಸಾಮಂತರು ಮತ್ತು: ಮ ಕರ್ತವ್ಯ ಪಾಲನೆ ಮಾಡ 


ದಿದ್ದ ರೆ ಶಿಕ್ಷೆಗೊಳಗಾಗುತ್ತಿ ದ್ದ ರು. ag, ಪ್ರಕಾರ ಅವರ ಭೂಮಿಯನ್ನು 
ವಶಸಡಿಸಿಕೊಳ್ಳ ಲಾಗುತ್ತಿ ತು. 4 ; 


ಈ ಸಂದರ್ಭದಲ್ಲಿ ನಾಯಕನಿಗೂ ಮತ್ತು ಪಾ ಪತಾಧಿಕಾ ಯಾಗಿ ಇ ನ್ನ 
ವಾಗಿ ವಂಡನಾಯಕನೆಂದು ಕರೆಯಲ್ಪಡುತ್ತಿದ್ದ j ವನಿಗೂ ಇದ್ದ ವೃತ್ಯಾಸವನ್ನು ತಿಳಿಸು | 
ವುದು ಆವಶ್ಯ ಕ. ನಾಯಕ ಮೆತ್ತು ದಂಡನಾಯಕರಬ್ಬ ರೂ ಪ್ರಾಂತ್ಯಾಧಿಕಾರಿ 
ಗಳಾಗಿದ್ದರು. on ಅವರ ರಾಜ್ಯವ್ಯವಸ್ಥೆಯು ಮತ್ತು ರಾಜಕೀಯ ಸಾ  ನಮಾನಗಳು 
ಬೇಕೆಯಾಗಿದ ವು. ಮೊದಲನೆಯದಾಗಿ, ದಂಡನಾಯಕ ಅಥವಾ ಪಾ ್ರಾಂತ್ಯಾಧಿಕಾರಿ ತನ್ನ 

1. ನಾಟ 0 op. Cit., pp. 360-370, 
9. Ibid., p. $70. 


3. Ibid., III, p. 854. 
4. Ibid., YII, p, 55. 


CC-0. Jangamwadi Math Collection. Digitized by eGangotri 





ae ವಿಜಯನಗರ ಸಾವ ide} ದಲಿ ಲ್ಲಿ ಸ್ಥಳೀಯ ಸರ್ಕಾರ 


ಪ್ರಾಂತ್ಯದಲ್ಲಿ ರಾಜನನ್ನು ಪ್ರ ಪ್ರತಿನಿಧಿಸುತ್ತಿದ್ದನ ನು. ಅವನು ರಾಜನ ಪರವಾಗಿ ಪ್ರಾಂತ್ಯ 

E ಆಳುತ್ತಿದ್ದ ರನು. ಆದರೆ ನಾಯಕ ಸೆ ಸೈನಿಕ ಸೇವೆ ಸಲ್ಲಿಸ ಸಬೇಕಾಗಿದ್ದ "s 
ಸಾಮಂತ. ಅವನು ದ್ರವ್ಯ ಮತ್ತು ಸೆ ಸೈನಿಕ ಸ್ಸ ಸಲ್ಲಿಸಲು ಒಂದು 'ಅನುರಂ. ಅಥವಾ 
ಭೂಮಿಯನ್ನು; 380803, dg». ಕ ರಡನೆಯದಾಗಿ, ಪ್ರಾಂತ್ಯಾಧಿಕಾರಿಗಳು ಒಂದು. 
ಪ್ರಾಂತ್ಯದಿಂದ ಮತ್ತೊ ES ಪ್ರಾ od. A ವರ್ಗವಾಗಬಹುದಿದ್ದಿ 2 ಅನಿಧೇಯತೆ 
ಮತ್ತು, sido ಪರಸ್ಪರ ರ ಜಗಳಗಳ ನ್ನು ತಪ್ಪಿ ಸಲು ಹೀಗೆ ಮಾಡಲಾಗುತ್ತಿತ್ತು. ಆದರೆ. 
ಸಾಮಾನ್ಯವಾಗಿ EATEN ವರ್ಗೆಕೆ ಕ್ಯೊಳಗಾಗುತ್ತಿರ ರಲಿಲ್ಲ. ಮೂರನೆಯದಾಗಿ. 
ನಾಯಕತನವು ಪ್ರಾರಂಭದಲ್ಲಿ ವೈಯುಕ್ತಿ ಕವಾಗಿದ್ದಿತ ತು. ಆದರೆ ಕಾಲ ಕ್ರಮೇಣ ಕೇಂದ್ರ 
ಸರ್ಕಾರದ ಇರ್‌ ವರಶಪಾರಂಪ ಪರ್ಯವಾಯಿತು. ಆಗ ರಾಜರು ಅವರಿಗೆ 
ಶಾಶ್ಚತವಾಗಿ ಭೂಮಿಯನ್ನು ಕೊಡುತ್ತಿ ದ್ದ ರು. ಇದಕ್ಕೆ pu ನಾಯಕತನ ಅಥವಾ 
ಅಮರಮಾಗಣೆ ಎಂದು ಕಯಲ ಡುತ 2,0 $ 23. D a ೯ ರಲ್ಲಿ ಕೃ ಷೆ ತದೇವ 
ರಾಯನ ಮರಣಾನಂತರ ಮತ್ತು ಕಿ ಕ್ರಿ.ಶ. ೧೫೬೫ ರಲ್ಲಿ ರಕ್ತಸತಂಗಡಿ ಕವನದ (wave 
ಕೋಟಿ) ಮಧ್ಯೆಕಾಲವಲ್ಲಿ ಎಜು ತಮಗೆ ಗೌ ರನ ಮು eve 'ನೀಡಿದ್ದ 
ಸಾಮ್ರಾಜ್ಯವನ್ನು ಬುಡಮೇಲು ಮಾಡಿದರು. 


ನಾಯಕರು ರಾಜಾಸ್ಥಾನದಲ್ಲಿ ಇಬ್ಬರು ಅಧಿಕಾರಿಗಳನ ಳನ್ನು ಹೊಂದಿದ್ದ ರೆಂದು 
ಕಾಣುತ್ತ ದೆ. ಅವರಲ್ಲೊಬ್ಬ ಬ್ಬನು ರಾಜಧಾನಿಯಲ್ಲಿ ನಾಯಕನು ಹೊಂದಿದ್ದ A ನ್ಯದ 
ಹತೋಟಿ ಹೊಂದಿದ TY ಮತ್ತೊಬ್ಬ ಅಧಿಕಾರಿಯು ಸ ಸ್ಥಾನಪತಿ ಎಂದು ಕಕೆಯಲ್ಪಟ್ಟು 
ನಾಯಕನ ಲೌಕಿಕ ದಯೋಗಯಾಗಿ ರಾಜಧಾನಿಯಲ್ಲಿ ನಾಯಕನ ಹಿತಾಸಕಿ ಕ್ರಿಗಳನ್ನು 
ಸಂರಕ್ಷಿಸುತ್ತಿದ್ದನು. ನ್ಯೂನಿಜ್ಸ್‌ ಈ ಅಧಿಕಾರಿಗಳ ವಿಚಾರವನ್ನು ತಿಳಿಸುತ್ತಾನೆ. ಅನನ 
ಪ್ರ ಕಾರೆ ನಾಯಕರು ಮತ್ತು ಇತರ ಶ್ರೀಮಂತರು ರಾಜಧಾನಿಯಲ್ಲಿ ಕಾರ್ಯದರ್ಶಿ 
ಗಳನ್ನು ಹೊಂದಿದ್ದ ರು. ಅವರು 3 ಪ್ರತಿನಿತ್ಯವು ಅರಮನೆಯಲ್ಲಿದ್ದು ಕೊಂಡು, ಆಗು. 
ಹೋಗುಗಳ ವರದಿಗಳನ್ನು ಕಳುಹಿಸುತ್ತಿ d 03.1 ರಾಯವಾಚಕಮುವಿನ ಪ್ರಕಾರ 
ಮದುರೆಯ ವಿಶ್ವನಾಥ ನಾಯೆಕನು ನಿಜ ಜಯನಗರದಲ್ಲಿ ಒಬ್ಬ ಸ್ಥಾನಪತಿಯನ್ನು 
ಹೊಂದಿದ್ದನು. ಆತನು ಕೃಷ್ಣದೇವರಾಯನ ಆಳ್ವಿಕೆಯ ವಿವರಗಳನ್ನು ನೀಡುವ 
ರಾಯನಾಚೆಕಮುನನ್ನು uds. 2 ಡಾ. ಕೃ x ಸ್ವಾಮಿಯವರ ಪ್ರಕಾರ ವಿಜಯ. . 
ನಗರ ಸಾಮ್ರಾಟರು ಈ ಇಬ್ಬರು ಅಧಿಕಾರಿಗಳ "ಮಾಲಕ ದೂರ ಪಾ ಪ್ರಾಂತ್ಯಗಳ ಮೇಲಿನ 
ಹತೋಟಿ ಹೊಂದಿದ್ದ ರು. E ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರ, vod ಕೇಂದ್ರ, 
ಮತ್ತು A, ಳೀಯ ವ್ಯವಸ್ಥೆ ಗಳ ಸಂಪರ್ಕಾಧಿಕಾರಿಗಳಾಗಿದ್ದ O33 ಕೇಂದ್ರ ಸರ್ಕಾರವು. 





1. Ibid., cp. Cit., p. 355. 
9, Aiyangar, S.K.: Sources, pp. 110-111. 
3. Krishnaswamy, A,: The Tamil Country under Vijayanagar 


(Annamalai Nagar 1964), p. 180. 


CC-0. Jangamwadi Math Collection. Digitized by eGangotri 


ಪ್ರಾ 03, ಸರ್ಕಾರ ೧೭ 


ಪಾ 3,03; ಸರ್ಕಾರಗಳನ್ನು ತನ್ನ ನಿಯೋಗಿಗಳ ಮೂಲಕ ಮುಂದೆ ತಿಳಿಸಿರುವ ರೀತಿಯಲ್ಲಿ 
ಹತೋಟಿಯಲ್ಲಿಟ್ಟು YERA ತು. 
ಪ್ರಾಂತ್ಯ ವ್ಯ ವಸ್ಥೆ ಯ ಹಠೋಟ : ಕೇಂದ್ರ ಸರ್ಕಾರವು ತ್ವರಿತವಾದ ಮತ್ತು 

ವಿಶೇಷ dx ಗಳ ಮೇಕೆ" ಸಾಮ್ರಾ ಜ್ಯದ ಎಲ್ಲಾ ESSE ಅವಸರಂ ಎಂಬ ವಿಶೇಷ 
ನಿಯೋಗಿಗಳನ್ನು ಕಳುಹಿಸುತ್ತಿ 5 H 1 ಸಾಮಂತರ ಇಲಾಖೆಯ ಮೇಲ್ವಿಚಾರಣೆಗೆ 
ಸಾಮಂತಾಧಿಕಾರಿಗಳು3 ಮತ್ತು “ಮಹಾನಾಯಕಾಚಾರ್ಯಕೆಂಬ್‌ ಅಧಿಕಾರಿಗಳಿದ್ದ ರು. 
ವಿಜಯನಗರ ಕಾಲದಲ್ಲಿ ನಾಯಕರುಗಳನ್ನು ಹತೋಟಿಯಲ್ಲಿಡಲು ವಿಶೇಷ ಅಧಿಕಾರಿ 
ಗಳನ್ನು ನೇಮಿಸಲಾಗುತ್ತಿ ದ್ದ ತು" ಉದಾಹರಣೆಗೆ, ರಾಮರಾಜ ವಿಶ og) ದಕ್ಷಿಣ 
ಭಾರತದ ತುದಿಯ ಪ ಪ್ರದೇಶದ ಮೇಲೆ ಹತೋಹಿ- ಹೊಂದಿದ ನನು ಮತ್ತು. ಆಪ ಸ್ರ ದೇಶದ 
ನಾಯಕರು ಅವನಿಗೆ ಅಧೀನರಾಗಿದ್ದರು.. ಹೀಗೆ ಪ್ರಾ ್ರಾಂತ್ಯಾಧಿಕಾರಿಗಳಾಗಿದ್ದೆ ದಂಡ 
ನಾಯಕರು ಸಾಕಷ್ಟು ಸ ಸ್ವಯಮಾಧಿಪತ್ಯ ಹೊಂದಿದ್ದ ರು ಮತ್ತು ನಾಯಕರು “ಭಾಗಶಃ 
ಸ್ವತಂತ್ರ ದರ್ಜೆಯನ್ನು ಹೊಂದಿದ್ದ ರು. 


ಪ್ರಾಂತ್ಯ ಸರ್ಕಾರದಲ್ಲಿ ಊಳಿಗಮಾನ್ಯ ಪೆದ್ಧತಿ ಹ ಸಾಮಾ ್ರ್ರಾಜ್ಯವು 
S wow, ಮದುಕ್ಕೆ ಕೆಳದಿ, ಬೇಲೂರು, ಮೈಸೂರು, ಉಳ್ಳಾಲ, ನಗಿಕೆ, 
ಹಾಡುವಳ್ಳಿ ಮುಂತಾದ ಅನೇಕ ಪಾಳೆಯಪಟ್ಟು ಗಳು ತಲೆಎತ್ತಲು ತರಡು : 
ಕೊಟ್ಟಿ ^R ಈ ರಾಜ್ಯಗಳನ್ನಾಳುತ್ತಿದ್ದ ದ ಸಾಮಂತರು ಬೇಕೆಬೇಕೆ ಎ ಮಟ್ಟದ ಸ್ವಯಮಾಧಿ 
| ಪತ್ಯವನ್ನು ಹೊಂದಿದ್ದ ರು. ಬೇನಿಪ್ರ ಪ ಸಾದ್‌ ಹೇಳಿರುವಂತೆ ವಿಜಯನಗರ ಸಾಮಾ ್ರಾಜ್ಯವು 
ಪ್ರಾಚೀನ ಹಿಂದೂ "ಮಾದರಿಯ "ಊಳಿಗಮಾನ್ಯ ಸಂಯುಕ್ತ ರಾಷ್ಟ್ರವಾಗಿತ್ತು... ಈ 
ವ್ಯವಸ್ಥೆ. ಯನ್ನು ಕೆಳದಿ ಮತ್ತು ಮದುರೆ ನಾಯಕರ ದೃಷ್ಟಾ ಂತಗಳಿಂದ ವಿವರಿಸಬಹುದು. 
ಜೆಳದಿ ನಾಯಕರು : ಕರ್ನಾಟಿಕದಲ್ಲಿ ಮಾದಲು ಕೆಳದಿ ನಂತರ ಇಕ್ಕೇರಿ ಎಂದು 
ಕರೆಯಲ ಬಟ್ಟ ರಾಜ್ಯವು ವಿಜಯನಗರ ಸಾಮ್ರಾ ಜ್ಯ S, 3 ಕ್ರಿ.ಶ. ೧೬ ನೆಯ ಶತಮಾನದಲ್ಲಿ 
ನಿಷ್ಕೆಹೊಂದಿದ್ದ ahs oa ಈ ಸಾಮಂತ ಸ ಸನ E ವಿಜಯನಗರ ಸಾಮ್ರಾ ಟರ 
ಅಧೀನದಲ್ಲಿದ್ದು" ನಂತರ ಸ್ವತಂತ್ರ' ಸಂಸ್ಥಾನವಾಯಿತು. ಈ ಸಂಸಾ ನವು ಶ್ರ ಶೆ 
೧೫೦೦ ರಿಂದ ೧೭೬೩. ರವರಿಗೆ E ೨೫೦. ವರ್ಷಗಳ ಕಾಲ ಅಸ್ತಿ 3 ದಲ್ಲಿದ್ದ ತು. 
ಅದು ಉಚ್ಛಾ ಪ್ರಯ ಸ್ಥಿತಿಯಲ್ಲಿದ್ದಾಗ, ಉತ್ತರದಲ್ಲಿ ಗೋವಾದರರೆಗ್ಗ "ದಕ್ಷಿಣದಲ್ಲಿ 
ಕಣಾ ನೂರಿನವರೆಗೆ ಹೆಬಿ Ko} 2). ಈಗಿನ ಶಿವಮೊಗ್ಗ E] ಹಾಸನ ಜಿಲ್ಲೆ zb ಒಂದು 
. Mahalingam SIP, p. 331. 
EC, IX, Dv. 29: IA, X, No 97. 
297 of 1926. 
. Mahalingam. SIP, 331, 


278 of 1902: 140 of 1895: SII, V, No 704. "e ; 
Beni Prasad: The State in Ancient India (Allahabad, 1923), p. 470. 


29 


cpg 


CC-0. Jangamwadi Math Collection. Digitized by eGangotri 


೧೮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಭಾಗ ಮತ್ತು ತುಳು ರಾ ಜ್ಯಗಳನ್ನೊಳಗೊಂಡಿತ್ತು. ಈ ಸಂಸ್ಥಾನದ Ae ಸ್ಥಾಪನೆಯು 
BD ERES ಉಳುತ್ತಿದ್ದಾ ಗ ಒಂದು ಬಚ್ಚಿ ಟ್ಟ `ಿಧಿಯು ದೊರಕಿದುದರಿಂದ 
ಆಯತ | ಪ್ರತೀತಿ ಇದೆ. « ಕೆಳದಿ ನೃ SOS ? “ನತ್ತು c ಶಿವತತ್ವ ಸ > 
ಎಂಬ ಎರಡು = ಗ್ರಂಥಗಳು ಕೆಳದಿ ಗಾನ ನವನ್ನು ಒಬ್ಬ xol s d ರೆ ತನ ಮಕ್ಕ 
ಚೌಡ ಮತ್ತು ಭದ್ರ. ಎಂಬುವರು ಸಾಗರದ ಸಮಿಸುಪದಲ್ಲಿ ತಮ್ಮ ಹೊಲದಲಿ m e 
ನಿಧಿಯಿಂದ ar} ಏಿಸಿದರೆಂದು ತಿಳಿಸುತ್ತವೆ. 
ಕಿ.ಶ. a N ಸನದ ಪ್ರಕಾರ ಚೌಡಪ್ಪನು d ne 
2: 
ರಾಜನನ್ನೂ ಹೆಸರಿಸಡಿ ತನ್ನ ಹೆಸರಿನಲ್ಲಿಯೇ ೬ ಒಂದು ದಾನಮಾಡಿದ್ದಾ QJ ಕೆಳದಿ ನೃ ಪ 
ವಿಜಯದ ಪ್ರಕಾರ ಕೃ ಸಷ ಸ ದೇವರಾಯ ತನ್ನ ಆಸಾ ನಕ್ಕೆ ಚೌಡಫ ನನನ್ನು adeo 
`ಆ ಸಹೋದರರನ್ನು ತನ್ನೆ 'ದಂಗೆಕೋರ ನಾಯಕರನ್ನು! he ಸೇಮಿಸಿಕೊಂಡನು.: 
ಶಿವತತ (is d ಚೌಡಪ SIS ಬರಹೇಳಿದ ರಾಜನ ಹೆಸರನ್ನು ತಿಳಿಸುವುದಿಲ್ಲ. ಆ 
ಸಹೋದರರು ತಮ್ಮ ಕಾರ್ಯದಲ್ಲಿ ಯಶಸ್ಸಿಯಾಗಲು, ರಾಜನು ಚೌಡಪ್ಪ ಪೃನನ್ನು ಅವರು 
ಆಕ್ರ ಮಿಸಿಕೊಂಡಿದ್ದ. ಸ ಸ್ಥಳಗಳ ಮತ್ತು; Pm ನಾಯಕನನ್ನಾಗಿ ನೇಮಿಸಿದನು. 


- ಚೌಡಪ್ಸನ eid ತ್ರರಾಧಿಕಾರಿ ಸದಾಶಿವ ನಾಯಕ ಕ್ರಿ. S. ೧೫೬೫ ರವರೆಗೆ 
ಎರ ನದ ಆಳ್ವಿ ಕೆಯಲ್ಲಿ ಕಲ್ಯಾಣ ಮತ್ತು ಗುಲ್ಬರ್ಗ ರಾಜರ 
| ವಿರುದ್ಧ ದ ,ದಂಡಯಾತ್ರೆ ಗೆಸೆ ಸತ್ಯದ  ನಾಯಕನೆನ್ನಾಗ ನೇಮಿಸಿದನು. ಸದಾಶಿವ 

ನಾಯಕನು ಇದರೊಂದಿಗೆ cided ಸ ಸುಲ್ತಾನ, ತುಳು ಮತ್ತು ಕೇರಳದಲ್ಲಿನ ದಂಗೆ 

ಹೋರ ನಾಯಕರು ಮತ್ತು ಬಂಕಾಪುರದ ಮಾದರಸನನ್ನು ಸೋಲಿಸಿದರು. ಕ್ರಿ.ಶ. | 
೧೫೬೩ ರೆ ಒಂದು ಶಾಸನದ ಪ್ರಕಾರ ಕೆಳದಿ ಸಂಸ್ಥಾ ನವು ಆರಗ್ಯ ಗುತ್ತಿ ೩೬ one 
ಗಳು, ತುಳು ರಾಜ್ಯ, ಬಾರಕೂರು ಮತ್ತು ಮೆಗಳೂರುಗಳನ್ನೊಳಗೊಂಡು ೫೬ 
ಗಾವುದಗಳಾಗಿದ್ದಿ $35. .ಕೆಳದಿಯ ಮತ್ತೊ! ಬ್ಬ ದೊರೆ ಇಮ್ಮಡಿ ಸದಾಶಿವ, ರಾಮ 
ರಾಯನ. ಬಂಧು c ವಿಠ್ಠಲನೊಡನೆ re ಸರ ವಿರುದ್ಧ ಹೊರಾಡಿದನು.5 
ಕೆಳದಿಯ ಮತ್ತೊಬ್ಬ ನಾಯಕ, ವೆಂಕಟಪ್ಪನಾಯಕ (ಕ್ರಿ. ಶ. ೧೫೮೬-೧೬೨೪), 
ಕ್ರಿ. 3. ೧೬೧೩ ರವರೆವಿಗೆ ಮೊದಲನೆಯ ಮೆಕಟಪತಿದೇವ ಮಹಾರಾಯರ ಸಾರ್ವ 
ಭತ್ತವನ್ನು ಅಂಗೀಕರಿಸಿದ್ದ ನು.? sue ಸ್ಪತಂತ್ರನಾದನು. 


MAR, 1980, No. 65 

. KNV, Canto I, Stanza 82 

* Vijayanagara Sexcentenary Commemoration ELTE (Dharwar, 1936), 
p. 256 

- Ibid., 268 

.. 487 of 1928-29 

. Vijayariagara Sexcenteary ದಾ Volume, p. 260 

« 511. VIII No. 297 


Ber 


Ian ಹ 


CC-0. Jangamwadi Math Collection. Digitized by eGangotri 


ಪ್ರಾಂತ್ಯ ಸರ್ಕಾರ ೧೯ 


ಕ್ರಿ. ಶ. ೧೬೪೫ ರಿಂದ ೧೬೬೦ ರನಕೆವಗೆ ಆಳಿದ ಶಿವಪ್ಪನಾಯಕನ ಕೆಳದಿ 
ಮನೆತನದ ಒಬ್ಬ: ಪ್ರಮುಖ ರಾಜ. ಅವನು ಶ್ರೀರಂಗರಾಯನಿಂದ ಬಿಜಾಪುರ 'ಮತ್ತು 
ಗೋಲ್ಕೊಂಡ ಸೈನ್ಯಗಳು ಆಕ್ರಮಿಸಿಕೊಂಡಿದ್ದ ವೆಲ್ಲೂರನ್ನು ವಶಪಡಿಸಿಕೊಂಡನು. 
ನೆಲೆ ಇಲ್ಲದೆ ಅಲೆದಾಡುತ್ತಿದ್ದ ಶ್ರೀರಂಗನು ವೆಲ್ಲೂರಿಗೆ ಹಿಂದಿರುಗಿ ಶಿನಪ್ಪ ನಾಯಕನಿಗೆ 
ಬಿರುದು ಬಾವಲಿಗಳನ್ನು ಕೊಟ್ಟು ಗೌರವಿಸಿದನು. ಇಕ್ಟೇರಿಯು ವಿಜಯನಗರ 
eas ಪತನವಾದ ನಂತರ ಹಿಂದೂ ಸಂಸ್ಕ NY ರಕ್ಷಿಸುವ ಪಾತ್ರವನ್ನು 
ವಹಿಸಿಕೊಂಡಿತು. | ಲ 
ಹೀಗೆ ಕೆಳದಿ ನಾಯಕರು ಕೃಷ್ಣ ದೇವರಾಯನ ಕಾಲದಿಂದ ಕ್ರಿ.ಶ. ೧೬೧೩ ರ 
DONT ವಿಜಯನಗರಕ್ಕೆ ನಿಷ್ಕೆಹೊಂದಿದ ಸಾಮಂತರಾಗಿದ್ದ ರು. ಗೋವಾದಿಂದ 
ಇಕ್ಕೇರಿಗೆ ಬಂದು ಪೋರ್ಚುಗೀಸ್‌ ನಿಯೋಗದೊಂದಿಗೆ ಹೋದ ಇಟಲಿಯ ಪ್ರವಾಸಿಗ 
ಸೀಟ್ರೋಡೆಲಾವೆಲ್ಲೆ ಈ ವಿಷಯವನ್ನು ಸಮರ್ಥಿಸಿದ್ದಾ Qa EA 
E ಮದುರೆ ನಾಯಕರು : ಮಧೆರೆಯ ನಾಯಕರು ಸುಮಾರು ಕ್ರಿ.ಶ. ೧೬೧೦ರ 
BON ವಿಜಯನಗರ ರಾಜರಿಗೆ ನಿಸ್ಮೆಯಿಂದಿದ್ದ ರು. ಮದುರೆ ನಾಯಕತನದ ಸಾ ಪನೆಯ 
ವಿಚಾರವಾಗಿ ಭಿನ್ನಾಭಿಪ್ರಾಯಗಳಿವೆ. ಪ್ರೊ| ಸತ್ಯನಾಥ. ಅಯ್ಯರ್‌ ಪ್ರಕಾರ ಕ್ರಿ.ಶ. 
೧೫೨೯ ಅಥವಾ ೧೫೩೦ ರಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯ ಕೊನೆಯ ವರ್ಷ 
'ಮದುರೆಯ ನಾಯಕತವವು ಸ್ಥಾನಿತನಾಯಿತು.3 ಫಾದರ್‌ ಹೆರಾಸ್‌ ಪ್ರಕಾರ ಅಚ್ಯುತ 
ರಾಯನ ಆಳ್ವಿಕೆಯ ಕೊನೆಯಲ್ಲಿ ಮದುರೆಯಲ್ಲಿ ನಿಶ್ಚನಾಥ ನಾಯಕನು ಆಳುತ್ತಿದ್ದಾಗ 
ನಾಯಕತನವನ್ನು ಸ್ಥಾಪಿಸಿದನು... ಡಾ. ವೆಂಕಟರಮಣಯ್ಯನವರ ಪ್ರಕಾರ. 
ಪ್ರಾಯಶಃ ತಾಳೀಕೋಟೆ ಕದನದ "ನಂತರ ವಿಶ್ವನಾಥನಾಯಕನ ಮಗ ಕ AB, 
ನಾಯಕನ ಕಾಲದಲ್ಲಿ ಸ್ಥಾಪನೆಯಾಯಿತು? ಡಾ. ಕೃಷ್ಣ ಸ್ವಾಮಿಯವರ ಪ್ರಕಾರ 
ಮದುರೆ ನಾಯಕತನವು ಕೃಷ್ಣ ದೇನರಾಯನ ಆಳ್ವಿಕೆಯ ಕೊನೆಯಲ್ಲಿ ಸಾ ಪಿತನಾಗಿ 
ಅದನ್ನು ಅವನ ಸಹೋದರ ಅಚ್ಯುತರಾಯ ಅಂಗೀಕರಿಸಿದನು. ನ 
ಸದಾಶಿನರಾಯ ಮತ್ತು ರಾಮರಾಯರ ನಿಷ್ಠಾವಂತ ಸಾಮಂತನಾಗಿದ 
ವಿಶ್ವನಾಥ ನಾಯಕ ರಾಮರಾಯ ವಿಕ್ಕಲನೊಡನೆ ತಿರುವಾಡಿ ರಾಜನ ಮತ್ತು alot 
ಗೀಸರ ಮೇಲಿನ ಯುದ್ಧ ದಲ್ಲಿ ನೆರವಾದನು.? ವಿಶ್ವನಾಥನ ಮಗ ಮತ್ತು ಉತ್ತರಾಧಿಕಾರಿ 
1. Aiyangar 8. K. ; Sources, p. 347. * 
2. Sewell R. op.cil., p. 219. 4 
3. Sathianathier R.: History of the Nayaks of Madura (Madras, 1924), 
pp. 39-47. i 
4. Horas.: Aravidu Dynasty of Vijayanagara (Madras, 1924), p. 132. 
b. Nilakanta Sastri and Venkataramanayya: Further Sources, I Vol, 
p. 241. i | | 


6. Krishnasvami, op.cil., p. 260. 
7. Sathianathier : op.cit., pp. 64-65; Heras, op.cil., p. 168. 


CC-0. Jangamwadi Math Collection. Digitized:by eGangotri 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ನಾಯಕ ಸದಾಶಿವರಾಯನಿಗೆ ನಿಷ್ಮೆಯಿಂದಿದ್ದು ತಾಳೀಕೋಟಿ ಕದನದಲ್ಲಿ 
ರವಾಗಲು ತನ್ನ ಸೈನ್ಯ ದ ಒಂದು ಭಾಗವನ್ನು ಕಳುಹಿಸಿಕೊಟ್ಟನು. 


Ps 





ಚಿತ ೧: ಕೃ x ದೇನರಾಯಂನ ಕಾಲದಲ್ಲಿ ವಿಜಯನಗರ ಸಾಮ್ರಾ A ದಲ್ಲಿದ್ದ ; 
ರಾಜ್ಯ ಗಳು 


' ಮುತ್ತು ನೀರಪ್ಪ ನಾಯಕನು ಮೊದಲನೆಯ ವೆಂಕಟನ ಆಳ್ವಿಕೆಯ ಕೊನೆಯ 
ವರ್ಷಗಳಲ್ಲಿ ವಿಜಯನಗರಕ್ಕೆ ಕಪ್ಪವನ್ನು ಕೊಡುವ dd ತಿಯನ್ನು ನಿಲ್ಲಿಸಿದರು... 


1. 417 of 1916, 191 of 1894. 


CG-0. Jangamwadi Math Collection. Digitized by eGangotri 


ಪ್ರಾಂತ್ಕ ಸರ್ಕಾರ ೨೧ 


ಫಾದರ್‌ ಹೆರಾಸ್‌ ಪ್ರಕಾರ ಮುತು 3,908 d) ದಂಗೆ ಎದ್ದು ಸುಮಾರು ಕ್ರಿ.ಶ. 

೧೬೧೦ ರಲ್ಲಿ ನೆಕಟನಿಗೆ TRT ೂಡಲು ನಿರಾಕರಿಸಿದರು. 1 ಅನನು ತನ್ನ ಅಳ್ಳಿಕೆಯ. 
ಮೊದಲಿನ ವರ್ಷಗಳಲ್ಲಿ ಸ್ಪೇಹದಿಂದಿದ್ದ ನು. ಕ್ರಿ.ಶ. ೧೬೦೮ ರ ಶ್ರೀರಂಗದ ಒಂದು 
ದಾಖಲೆಯು ಮದುರೆಯ ನಾಯಕತನದ aye ವೆಂಕಟನು ಅದಿಕಾರ ಹೊಂದಿದ್ದ 

ನೆಂದು ತಿಳಿಸುತ್ತದೆ. ಕ್ರಿ.ಶ. ೧೬೦೯ ರ ಮದುರೆಯ ಒಂದು ಶಾಸನವು ಮುತ್ತು 

ವೀರಪ್ಪ ನಾಯಕನ ಬೇಡಿಕೆಯ ಮೇಲೆ ವೆಂಕಟಪತಿ ಜೇವರಾಯ್ಕ ಕಾವೇರಿ ನದಿಯ 
ಉತ್ತ E ದಂಡೆಯ ಮೇಲಿನ ನಾಗನಲ್ಲೂರು ಅಥವಾ ಮುದು ವೀರ ಮಹಿಪಾಲ ಸಮುದ್ರ 

ಎಂಬ ಗ್ರಾಮವನ್ನು ದಾನವಾಗಿ ಕೊಟ್ಟಿ ಟ್ವನೆಂದು: ತಿಳಿಸುತ್ತ à. ನಾಯಕನು ಆಗ್ರಾ ಮ 
ವನ್ನು ೮೨ ಭಾಗಗಳನ್ನಾಗಿ ವಿಂಗಡಿಸಿ ie ಬಾ ್ರಾಹ್ಮಣರಿಗೆ ಹಂಚಿದನು.3 à ಶೆ. 

೧೬೧೦ ರ ಪ್ರಾರಂಭದಲ್ಲಿ ನಾಯಕನು ವೆಂಕಟನನ್ನು ಹೆಸರಿಸದೆ ತಿನ್ನ ವೆಲ್ಲಿಯ ಹ್‌ 
ಸಮುದ್ರ ದೇವಾಲಯಕ್ಕೆ ಜಮಿಾನನ್ನು: ದಾನಮಾಡಿದನು." ಕ್ರಿ. ಶ. ೧೬೧೦ ರವರೆಗೆ 
ಮದುತಿಯ: ದ ವಿಜಯನಗರ ಸಾಮ್ರಾಟನಿಗೆ ad ಯಿಂದಿದ್ದ ರು. | 


ಹೀಗೆ ವಿಜಯನಗರ ಸಾಮ್ರಾ ಜ್ಯದ ಪ್ರಾಂತ್ಯಾಡಳಿತದಲ್ಲಿ ಭಾಗಃ ಸ್ವತಂತ್ರ 
ದರ್ಜೆಯನ್ನು ಹೊಂದಿದ ಅನೇಕ " nochosbd 2s ಅವರು ಕ ಕ್ರಿ.ಶ. ೧೭ ನೆಯ 
ಶತಮಾನದಲ್ಲುಂಬಾದ ಅಸ ಸ್ವವ್ಯಸ A 9035 ಸ್ವತಂತ್ರರಾದರು. ಪ್ರೊ. ನೀಲಕಂಠಶಾಸ್ರ್ರಿ 
ವಿಜಯನಗರ ಸಾಮಾ od M sod, ಗಳ ವಿಜಾರವಾಗಿ' ಬಕೆಯುತ್ತ ee 
ಆಡಳಿತದಲ್ಲಿದ್ದ ಸ್ಥ ಸ್ವಯಮಾಡಳಿತದ ಗ್ರಾ ಮಗಳು ವಿಜಯನಗರ ಕಾಲದಲ್ಲಿ. ಸೈನಿಕ 
ಆವಶ ಕತೆಗಳ ಒತ್ತ 2d ಮತ್ತು ಸಾಮಂತ ನ ಅಳಿದುಹೋಯಿತೆನ್ನು ತ್ತಾ 5.5 
d ete, ಯಕ್ಕೆ XU ಕೊಡುವುದು ಸ್ವಲ್ಪ ಕಷ್ಟ. ವಿಜಯನಗರ ಸಾಮ್ರಾಜ್ಯ 
`ದಲ್ಲಿಸ್ನ ಸ್ಥಳೀಯ ಸ ಸಂಸ್ಥೆ ಗಳು ನಶಿಸಿಹೋಗಲಿಲ್ಲ. ಅಸ್ತ ಗ್ರಾಮಗಳು ಮತ್ತು ಅಗ್ರಹಾರ 

ಗಳಲ್ಲಿ ಸುಂದುವರಿದುವನ್ನು ಮುಂದಿನ ಅಧ್ಯಾಯದಲ್ಲಿ ನಿಶವಪಡಿಸಲಾಗಿದೆ. 


1. Heras: Aravidu Dynasty, p. 360, 

2. 49 of 1939. 

3. CP, No. 9 of 1906. 

4. 122 of 1907. . 

5. Nilakanta Sastri K, A. : 4 History of South India (Qladras II- Edition, 
1958), p. 11. ಟ್ಟ ಜೂ ; 


. CC-0. Jangamwadi Math Collection. Digitized by eGangotri 


ಅಧ್ಯಾಯ ೩ 
ಗ್ರಾಮಗಳು ಮತ್ತು ಅಗ್ರಹಾರಗಳು 

ಆಡಳಿತವನ್ನು ಸೂಕ್ತವಾಗಿ ನಡೆಸಿಕೊಂಡು ಬರಲು ವಿಜಯನಗರ ಸಾಮಾ 2, Bp 
ವನ್ನು ಸೀಮೆ ಅಥವಾ ನಾಡು, X d ಮತ್ತು ಗ್ರಾಮಗಳೆಂಬ ಅನೇಕ ಆಡಳಿತ ವಿಭಾಗ 
ಗಳನ್ನಾಗಿ ವಿಂಗಡಿಸಲಾಗಿತ್ತು. ತಮಿಳು ud ಗಳಲ್ಲಿ ಹಿಂಡೆ ಜೋಳರ ಕಾಲದಲ್ಲಿದ್ದ 
ಪ್ರಾದೇಶಿಕ ನಿಭಾಗಗಳನ್ನು ಮುಂದುವರಿಸಲಾಯಿತು. ಮೊದಲನೆಯ ಬುಕ್ಕನ ಆಳ್ವಿಕೆ 
ಯಲ್ಲಿ ಹಿಂದಿನ ಜೋಳ ಮತ್ತು ಪಾಂಡ್ಯ ರಾಜ್ಯ ಗಳ ಪ ದೇಶಗಳನ್ನು ಸ ಸಾ ಧೀನಪಡಿಸಿ 
ಕೊಳ್ಳ ಲಾಗಿತ್ತು. ಚೋಳರ ಕಾಲದಲ್ಲಿದ್ದ ಂತೆಯೇ ಕೊಟ್ಟಿಂ, Nr. ವಳನಾಡು 


ಮು ಮಂಡಲಂ ಎಂಬ ವಿಭಾಗಗಳು ಅಸಿ ಸತ್ತ ದಲ್ಲಿದ್ದುವು. doro ಮತ್ತು ಕನ್ನಡ 
ಭಾಗಗಳಲ್ಲಿಯೂ ಹಿಂದೆ ಇದ ನಂತೆಯೇ ಆಡಳಿತ ಭಾಗಗಳನ್ನು ಶಾಸನಗಳು ತಿಳಿಸುತ್ತವೆ. 


ಗ್ರಾಮವು ಪ ಪ್ರಾಂತ್ಯ ವ್ಯವಸ್ಥೆ ಯ ಏಕಾಂಶವಾಗಿತ್ತು. ಪ್ರತಿ ಗ್ರಾ ್ರ್ರಾಮವೂ ಒಂದು 
ಆಡಳಿತ ಭಾಗವಾಗಿತ್ತು. ಪ್ರತಿ "ಗ್ರಾಮದಲ್ಲೂ ಒಂದು as ಹೆಚಿ, 2,3 ಪಾಳೆಯ 
, ಗಳಿದ್ದುವು. ಹಲವು :ಗಾ ್ರಾಮಗಳನ್ನು, ಸೇರಿಸಿ ಸ್ಥಳ ಎಂದು ಕರೆಯಲಾಗುತ್ತಿ ತ್ತು. 
ಅರವೀಡು ವಂಶದ ಆಳ್ವಿ ಫೆಯಲ್ಲಿ 2A ಳೆ ಎಂಬ ಹೆಸರಿನ ಬದಲು ಸಮ್ಮು ತ್‌ ಅಥವಾ 
ಸಮುತು ಎಂಬ ಹೆಸ ಸರಗಳನ್ನು ಬಳಸಲಾಗುತ್ತಿ ತ್ತು. ಉದಾಹರಣೆಗೆ, ಕಿ ಕ್ರಿ.ಶ. ೧೫೧೭ರ 
ನಂಜನಗೂಡು ತಾಲ್ಲೂಕಿನ ಒಂದು, ಶಾಸನವು 'ಬಳಗುಳದ (ಚಿಳೆಗೊಳಿ ಸಮ್ಮುತ್‌ 
ಎಂದು ತಿಳಿಸುತ್ತದೆ... ಕ್ರಿ.ಶ. ೧೫೩೩ ರ ಹಿರಿಯೂರಿನ ಒಂದು ಶಾಸನದಲ್ಲಿ ಧೆರ್ಮಾಪುಕ | 
ಸಮ ) S6 ಎಂಬ ದಾಖಲೆ ಇದೆ. ಹಲವು ಸ S ಳಗಳನ್ನು ಒಟ್ಟು ಗೂಡಿಸಿ ಸೀವೆಂ 
ಅಥವಾ ನಾಡು ಎಂದು ಕರೆಯಲಾಗುತ್ತಿತ್ತು. ಡಾ. ವೆಂಕಟಿರಮಣಯ್ಯನವರ 
_ ಪ್ರಕಾರ ಸೀಮೆ ಎಂಬ ಪದವನ್ನು ಎರಡು ಅರ್ಥಗಳಲ್ಲಿ ಉಪಯೋಗಿಸಲಾಗಿತ್ತು. ಅಷ್ಟ 
ಗ್ರಾ ಮ ಸೀಮೆ ಮತ್ತು ಬಾಗೂರು ಸೀಮೆಯಲ್ಲಿ ಅದು ಒಂದು ನಿಶಾಲವಾದೆ ಪ 3 
ನನ್ನು ಸೂಚಿಸುತ್ತ d ವೃ ಪ್ರಿಯೇ ಸೀಮೆ ಮತ್ತು ಸಕಲ ಸೀಮೆಗಳಲ್ಲಿ ಅದು MEM 
ಆಡಳತಾನುಕೂಲಕ್ಕೆ ರಚಿಸಿದ ಕೃತಕ ಗ್ರಾ ಮಗಳ ಒಂದು ಗುಂಪನ್ನು ಸೂಚಿಸುತ್ತದೆ. 
ಸನ್ನಡಪ್ರ ದೇಶದಲ್ಲಿ" ನಾಡು ಎಂಬ ನಿಭಾಗನನ್ನು ತೆಲಗು ಪ ಪ್ರದೇಶದಲ್ಲಿ ಸೀಮ. ಎಂದು 
; ಕರೆಯುತ್ತ. ದ್ದರು. ಗಂಡಿಕೋಟಿ ಸೀನು, ಚಂಗಲ ಮರ್ರಿ ಸಮ ಮತ್ತು ಕೊಂಡವೀತಿ 
ಸೀಮ ಇದಕ್ಕೆ ಉದಾಹರಣೆಗಳು. 


i ÆC, IIL 2.30... Ar 
TENERO Xj Hoa He yeh tee trenes 
9. Venkataramanayya: ಕಜ p. 147. Jg 


CC-0. Jangamwadi Math Collection. Digitized by eGangotri 


. ಗ್ರಾಮಗಳು ಮತ್ತು ಅಗ್ರಹಾರಗಳು - : - 24 


ನಾಡು ಅಥವಾ ಸೀಮ ಮತ್ತು ರಾಜ್ಯದ ನಡುವೆ ನಾವು HES ಎಂಬ ಒಂದು 
| ಪುನಶ್ಚಿಭಾಗವನ್ನು ಕಾಣುತ್ತೇನೆ. "ಅನೇಕ ಕನ್ನಡ ಶಾಸನಗಳು ವಳಿತ ಎಂಬ ಪದಕ್ಕೆ : 
ವೇಂಶೆಯ ಅಥನಾ.ವೇಂಕೆ ಎಂಬ. ಪದವನ್ನು ಉಸಯೋಗಿಸುತ್ತವೆ.3 des ಕ 
ವೇಂಕೆಯು ಸ ಸ್ಥಳಕ್ಕಿಂತ ದೊಡ್ಡ ದಾಗಿ ರಾಜ್ಯಕ್ಕಿಂತ ಚಿಕ್ಕದಾಗಿದ್ದಿ ತು. ಉದಾಹರಣೆಗೆ, 
ಶಾಸನಗಳು ಹಸಿ A Sand ನಳಿತದಲ್ಲಿದ್ದ ನಾಡುಗಳ ' ಪಟ 3,ಯನ್ನು ಕೊಡುತ್ತವೆ; 
ಕ್ರಿ.ಶ. ೧೫೫೪ರ ಗೂಟ. ತಾಲ್ಲೂಕಿನ "ರಾಗುಲಪಾಡು ಶಾಸನವೊಂದು ಹಸಿ wand 
ವಳಿತದಲ್ಲಿ' ಮುದನಾಡನ್ನು ಹೆಸರಿಸುತ್ತ ದೆ. ಗೂಟ ತಾಲ್ಲೂಕಿನ. ತಿಮ್ಮ! ಚಿರ್ಲ ದ 
ಒಂದು ಶಾಸನವು ಗುಟ ವಳಿತವನ್ನು 'ಹೆಸರಿಸುತ್ತ ಡೆ. ಇದ್ದೇ ರೀತಿ ವಿಜಯನಗರ 
ಸಾಮ್ರಾ ಜ್ಯ ದ ಉದಯಗಿರಿ, ಪೆನುಗೊಂಡ ಮತ್ತು ಹಂಪಿ ಪಾ ್ರ್ರಾಂತ್ಯಗಳನ್ನು ಅನೇಕ್‌ 
ವಂತಗಳನ್ನಾ N ವಿಂಡಿಗಸಲಾಗಿದ್ದಿ ತು. 


ಆಡಳಿತ ವಿಭಾಗಗಳಲ್ಲಿ ನಾಲ್ಕು 'ಮುಖ ವಾದುವು. ಅವು ನಾಡು, ಗ್ರಾ ಮ್ಮ 
ಅಗ್ರ ಹಾರ ಮತ್ತು ಪಟ್ಟ ಣ ಅಥನಾ ನಗರ. ಅವುಗಳಲ್ಲಿದ್ದ ಆಡಳಿತ ಸಂಸ್ಥೆ ಗಳು ತ್ರ ಮ 
: ವಾಗಿ ನಾಡು, ances ಮಹಾಸಭಾ ಅಥವಾ ಸಭ ಮತ್ತು ನಗರ. 


ಚೋಳರ ಮತ್ತು ಚಾಳುಕ್ಯರ ಕಾಲದಲ್ಲಿ ಸ್ನ ಸ್ವಯಮಾಧಿಪತ್ಯ ಹೊಂದಿದ ಗ್ರಾ ಮ 

Pe ವು. ಅವು ವಿಜಯನಗರ ಸಾಮ್ರಾ ಜ್ಯ ದಲ್ಲಿ ಸಂಪೂರ್ಣವಾಗಿ ನಶಿಸಿಜೋಗಲಿಲ್ಲ. 

ಮ್ರಾಜ್ಯದಲ್ಲಿ ಕೇಂದ್ರಿ ಕೃತ ಸರ್ಕಾರೆವದ ರೂ ಸ್ವಯಮಾಧಿಪತ್ಯ. ಹೊಂದಿದ 

ಗ್ರಾ ಗ ಅಸಿ ಸತ್ವಕ್ಕೆ ಮತ್ತು ಅವುಗಳು ಮಾಡುತ್ತಿ ದ್ದ "ಕರ್ತವ್ಯಗಳಿಗೆ. ಸಾಕ್ಷ್ಯವಿದೆ- 

ನಿಜಯನಗರ ಸಾಮ್ರಾ mE ಸ್ಥಳೀಯ ಸಂಸ್ಥೆ ne ಅಧಿಕಾರವನ್ನು ಕೇಂದ್ರ ied, 
PODA ಯಾವ ಕ್ರಮವನ್ನೂ ಕೈ ಗೊಳ್ಳ ಲಿಲ್ಲ. 


ಗ್ರಾ ಮಾಡಳಿತ : ` ಪಕ್ಷಿಣ ಭಾರತದ ಗ್ರಾಮಾಡಳಿತದಲ್ಲಿ ಜನರ des 

INO ಒಂದು ನಿಶೇಷ ಗುಣವಾಗಿತ್ತು. ಈ-ಸ್ಥ ಳೀಯ ಸಂಸ್ಥೆಗಳ ಸ್ವಭಾವ | 
ಮತ್ತು ಅಧಿಕಾರವನ್ನು ವಿಜಯನಗರ ಕಾಲಕ್ಕೆ ಮೊದಲೇ ತಮಿಳುನಾಡು ಮತ್ತು 

ಕರ್ನಾಟಕದಲ್ಲಿ ರೂಪಿಸಲಾಗಿತ್ತು. ವಿಜಯನಗರ ಕಾಲದ ಹಿಂದಿನ ಗ್ರಾ ಮಾಡಳಿತದ 

ಮುಖ್ಯ ಲಕ್ಷಣಗಳ ಅಧ oe, ವಿಜಯನಗರ ಕಾಲದಲ್ಲಿನ ಅಧ್ಯಯನಕ್ಕೆ ಹಿನ್ನೆಲೆ 

ಯಾಗುತ್ತದೆ. ಗ್ರಾಮಗಳ ಪ್ರಜಾಸಮುದಾಯದಲ್ಲಿ ಸೌಮ್ಯ ಜ್ಞಾ ನವಿದ್ದಿ ತೆಂದು ಡಾ. 

ಇ 
ಮಹಾಲಿಂಗಂ ಅಭಿಪ್ರಾ ಯಸಟ್ಟಿದ್ದಾರ. ಗ್ರಾಮ: ಸಮುದಾಯಗಳ ' ಬೆಳವಣಿಗೆ 


1.: Venkataramánayya : Studies, ’ P. 147. 

2. EC, III, Nj. 35; WIE XII, Ck. 6 and. 5 
= n 8e 511 IX, ii, No. 652° ST M 

4. Ibid., No. 427. 


CC-0. Jangamwadi Math Collection. Digitized by eGangotri 


39 ವಿಜಯನಗರ ಸಾಮ್ರಾ ಜ್ಯ ದಲ್ಲಿ 5 ಳೀಯ ಸರ್ಕಾರ 


y ಕ್ರಮೇಣವಾಗಿ ನಡೆದು ಮತ್ತು ಅವು ಬದಲಾಗುತ್ತಿ ದ್ದ ಪರಿಸ್ಥಿ ತಿಗಳಿಗೆ ಹೊಂದಿಕೊಳ್ಳು 
3,0 ತೆದು ಅಭಿಪ್ರಾಯ ಪಟ್ಟಿದ್ದಾರೆ. 


ತಮಿಳುನಾಡಿನಲ್ಲಿ EUR ಕಾಲದ ಮೊದಲು ಗ್ರಾ ಮ ಸಭೆಗಳು DEN 
ಮತ್ತು ನ್ಯಾಯ 'ನಿಷಯಗಳಲ್ಲಿ ಹೆಚಿ ಕನಸ ಸ್ವಾತಂತ್ರ ್ಯವನ್ನು 'ಹೊಂದಿದ ಮ್ತ. ಕ್ರಿ ಶ.೯ 
ರಿಂದ ಸ ಶತಮಾನಗಳ ಮಧ್ಯೆ ಔೋಳರ iw ಸರಮಾಧಿಪತ್ಯ do: ಗ್ರಾಮ 
ಸಭೆಗಳು ಉಚ್ಛ್ರಾಯ ಸ್ಥಿ ತಿಯಲ್ಲಿದು ವು, ಕಿ ಕ್ರಿ.ಶ. ೯ ನೆಯ ಶತಮಾನದಲ್ಲಿ ದಕ್ಷಿಣ 
ಭಾರತದಲ್ಲಿ ಮೂರು ರೀತಿಯ ಗ್ರಾ ಮ eked ವು. ಇದರಲ್ಲೊಂದು ಸಂಪೂರ್ಣವಾಗಿ 
ಬಾ ್ರಾಹ್ಮಣರನ್ನೊಳೆಗೊಂಡಿದ್ದ ಅಗ್ರ ಹಾರದ ಮಹಾಸಭೆ ಅಥವಾ ಸಭೆ ಆಗಿದ್ದಿ ತು. 
ಮೊದಲನೆಯ ಪರಾಂತಕನ d ಉತ್ತರೆ ಮಲ್ಲೂರು ಶಾಸನಗಳು ಬ್ರಹ್ಮ ಜೀಯ 
ಅಥನಾ ಬ್ರಾಹ್ಮಣ ಗ್ರಾಮಗಳ ಸದಸ್ಯ T ವಿವರಗಳನ್ನು ತಿಳಿಸುತ್ತದೆ. ಉಳಿದವು 
ರೈತರು, ವ್ಯಾಪಾರಸ್ಥ she ಮತ್ತು ಇತರ ಕಸುಬುದಾರರನ್ನೊಳಗೊಂಡಿತ್ತು. ಈ ರೀತಿಯ 
ಸಭೆಗಳನ್ನು ಊರ್‌ ಮತ್ತು 'ನಗರೊತ್ತೊ ಮ್‌ ಎಂದು ಕರೆಯಲಾಗುತ್ತಿತ್ತು. 


ವಿಜಯನಗರದ ಹಿಂದಿನ ಕಾಲದಲ್ಲಿ ಆಂಧೆ ಪ್ರದೇಶದಲ್ಲೂ ಗ್ರಾಮ ಸಮುದಾಯವು 
ಅಚ್ಚು ಕಟ್ಟಾ ಗಿದ್ದಿ ತು. ಗ್ರಾಮದ ವ್ಯವಹಾರವನ್ನು ಗ್ರಾಮಸ್ಥ dd 'ನಡೆಸಿಕೊಂಡು 
ಹೋಗುತ್ತಿ d di. ಗ್ರಾಮವು ಆರ್ಥಿಕ ಕ್ಷೇತ್ರದಲ್ಲಿ ಸ್ವತಂತ್ರ ವಾಗಿದ್ದಿ 233 


ಕರ್ನಾಟಕದ ಸಮುದಾಯ ವ್ಯವಸ್ಥೆ ಯ ಲೌಕಿಕ ಮತ್ತು ಮತೀಯ ವಿಚಾರ 
ಸ « ಲೋಕಲ್‌ ಸೆಲ್ಫ್‌ ಗೌರ್ನಮೆಂಟ್‌ ಇನ್‌ ಮೆಡೀವಲ್‌ | ಕರ್ನಾಟಿಕ " ಎಂಬ 
ಗೃಂಥದಲ್ಲಿ ಚರ್ಚಿಸಲಾಗಿದೆ. ಈ ಗಃ ಂಥದಲ್ಲಿ ಕ್ರಿ.ಶ. ೧೦ ನೇ ಶತಮಾನದ ಅಂತ್ಯದಿಂದ 
: .ಶ.೧೪ ನೇ ಶತಮಾನದ ಆದಿಯವರೆಗೆ ds ಈ ವಿಷಯಗಳನ್ನು ಚರ್ಚಿಸಲಾಗಿದೆ. 
ಅಲ್ಲದ ಈ ಗ್ರಂಥದಲ್ಲಿ ಕರ್ನಾಟಕದಲ್ಲಿನ ಗ್ರಾಮಗಳಲ್ಲಿ, ಪಟ್ಟ ಣಗಳಲ್ಲಿ ಮತ್ತು 
ಗ್ರಾಮಸ ಮುದಾಯಗಳಲ್ಲಿ ತಮ್ಮ ಸಭೆಗಳ e dos ಪ್ರಜೆಗಳು. ತಾವೇ ಆಡಳಿತ 
ನಡೆಸುತ್ತ ದು ದನ್ನು ತಿಳಿಸುತ್ತದೆ ಗ್ರಾ ಮ ಮತ್ತು ನಗರಗಳ ಸ OM ಜೀವನದಲ್ಲಿ 
ಸಾರ್ವಜನಿಕ ವಿಚಾರಗಳಲ್ಲಿ d ಜೆಗಳ ಸ ಪ್ರ ವೃ à, ಮತ್ತು ಆಸಕ್ತಿ ನಮಗೆ 
ಕಿಳಿಯಬರುತ್ತದೆ. 


ಕರ್ನಾಟಕದಲ್ಲಿ ಗ್ರಾಮ, ಅಗ್ರ ಹಾರ ಮತ್ತು ಪಟ್ಟ ಗಳೆಂಬ ಪ್ರಾದೇಶಿಕ , ನಿಭಾಗ 
ಗಳಿದ್ದು ಅಲ್ಲಿ ಕ್ರಮವಾಗಿ € ಊರ್ಕು , ಮಹಾಜನರು ಮತ್ತು ನಗರ ಎಂಬ ಮೂರು 


1. Mahalingam, SIP., p. 335. ` 

2. Saletore : Soc. & Pol. Life, I p. 333. l 

3. Somasekhara Sarma M, : History of. the: Reddi wies (A. D.1325- 
A. D. 1445, Waltair, 1948), p. 993. 

4. Dikshit G. S.: Local Self Government ‘in Medtacoal ಹೊ 
(Dharwar, 1964), p. 1. 


CC-0. Jangamwadi Math Collection: Digitized by eGangptri 


ಗ್ರಾ ಮಗಳು ಮತ್ತು ಅಗ್ರ ಹಾರಗಳು, ೨೫ 


eed ಸಭೆಗಳಿದ್ದು ವು. ಗಾವುಂಡ , ಅಥವಾ `ಮುಖಂಡನು ಗ್ರಾ ಮಾಡಳಿತದಲ್ಲಿ 
ಪ್ರ ಮುಖ ವ್ಯಕ್ತಿ ಯಾಗಿದ್ದ ನು, ಕರಣಿಕನನ್ನು ಸೇನಬೋವ ಅಥವಾ ಕುಲಕರಣಿ 
ನಂದು ಕರೆಯಲಾಗುತ್ತಿ 2. ಗ್ರಾಮ ಸೇವಕರು ಹನ್ನೆರಡು ಮಂದಿ ಇದ್ದು ಅವರನ್ನು 
ಆಯಗಾರರೆಂದು ಕರೆಯಲಾಗುತ್ತಿ ತ್ತು. ಇವರು ತಳರಿ, ಅಂಬಿಗ ಬರಕ ಅಥವಾ 
ಪಹೆರೆಯವನು, ತೋಟಿಗ, ಕಲ್ಲುಕುಟುಕ್ಕ ಬಡಗಿ ಅಕ್ಕಸಾಲೆ, ಮರಗೆಲಸದವನು, 
ಕ್ಸ್‌ ರಿಕ ಜೋಯಿಸ ಮುಂತಾದವರು. 1 ಸಭಾ ಊರು ಮತ್ತು ನಾಡು ಎಂಬ 

ಸಂಸ್ಥೆಗಳು, ತೆರಿಗೆಗಳ ವಸೂಲಿ ಮತ್ತು ಆದಾಯದ ಆಡಳಿತ ಸಾರಾ ಸ 
ಸಟ ನೆರವೇರಿಸುತ್ತಿದ್ದು ವ್ರ. 


ವಿಜಯನಗರ ಸಾಮ್ರಾಟರ ಆಳ್ವಿಕೆಯಲ್ಲಿ ಗ್ರಾಮ ಸಭೆಗಳು ಜೀವಂತವಾಗಿದ್ದು ವು. 
ಸ್‌ಮ್ರಾ ಟಿರು ಪುರಾತನ ಸಂಪ್ರದಾಯ ಪಾಲಕರೆಂದು ಶಾಸನಗಳಲ್ಲಿ ತಿಳಿಸಿದ್ದಾ 3. 

oe ರ ಶಿವಮೊಗ್ಗ 'ಜಲ್ಲೆ ಯೆ ಚನ್ನಗಿರಿಯ ಒಂದು ಶಾಸನದ ಪ್ರ cad, 
ied ಮಹಾರಾಯನ ಆಳ್ವಿಕೆಯಲ್ಲಿ ಬಿಲ್ಲಪ್ಪನಾಯಕ ಮತ್ತು ಕೆಂಗಪ್ಪ 
ನಾಯಕರು ಲಿಂಗಣ D ನೆಂಬುವನಿಗೆ ಒಂದು ಧರ್ಮಶಾಸನವನ್ನು ಕೊಟ್ಟ ರು. ಇದರೆ 
ಪ್ರಕಾರ, ಸಂತೆಬೆನ್ನೂರು ಸೀಮೆಯಲ್ಲಿ ಸೇನಬೋವ, ಜೊ yos, ನ ರೋಹಿತ 
ಮುಂತಾದ ಹುದ್ದೆ ಗಳು' ಲಿಂಗಣ aon ಸೇರಿದುದೆಂದು ಸ ಸ್ಥಳದ ಜನರು ಹೇಳಿದಾಗ ಆ 
ಹುದೆ ಗಳನ್ನು ಅನನಿಗೆ ಕೊಟ್ಟು” ಅಧಿಕಾರನನ್ನು ಸಂಪ್ರ 'ದಾಯದಂತೆ ವಂಶಪಾರಂಪರ್ಯ 
ವಾಗಿ ಅನುಭವಿಸಬೇಕೆಂದು eu ಮಲಾಲಾ ವಿಜಯನಗರ ಸಾಮ್ರಾ ಬರು 
^ ಪೂರ್ಚಮರ್ಯಾಜಿಯ " ಪಾಲಕರೆಂದು ಹೇಳಿಕೊಳ್ಳುತ್ತಿದ್ದು ದರಿಂದ. ಅವರು' ಮುಂಚಿ 
ಇದ್ದ ಅನೇಕ ಗ್ರಾಮ ಚಟುವಟಿಕೆಗಳನ್ನು ಮುಂದುವರಿಸಿದ್ದಿ ರಬೇಕು. 


ಈ ಸಂದರ್ಭದಲ್ಲಿ ಗ್ರಾಮಗಳನ್ನು ಸ್ಥಾಪಿಸಲು ವೆಚ್ಚ ವಾಗುತ್ತಿದೆ dosi 
ತಿಳಿಯಪಡಿಸುವ ಎರಡು ಶಾಸನಗಳ ಪ್ರಸ್ತಾ ಸಮಾಡಬಹುದು.. ಕ್ರಿ.ಶ. ೧೩೯೪ರ 
ತುಮಕೂರು ಜಿಲ್ಲೆಯ ಪಾವಗಡದ um ಶಾಸನವು ವಡಿ ಹನುಮನ ಬೋಯಿಡು 
ಮತ್ತು ಇತರರು, ತಮ್ಮ ಬಂಧುಗಳಾದ ೬೦ ಸಂಸಾರಗಳಿಗೆ “ಹೇಳಿ ಕಳುಹಿಸಿ ಹೋಮ 
Roga ಸಮಾಪ ಮು ಗಾ ್ರಮಗಳನ್ನು ಸ ಸಾ $3, ಒಂದು ಕೆರೆಯನ್ನು 38, AR 
ದಲ್ಲದೆ ತೋಟಗಳನ್ನು ಮಾಡಿಸಿದರು. ಇವುಗಳಿಗೆ ತಗುಲಿದ ವೆಚ್ಚ es 

0953909 ವರಹ, ೧೧೬೦ ಪುತ್ತ ಲೀಕಾಸು ಮತ್ತು ೩೧೫೦ ವರಹಗಳು. ಅನಂತರ 
ಅವರು ತಮ್ಮ ಕುಲಗುರುಗಳಾದ ಮುರುಗಲ ENT 3 ಪುನವರನ್ನು ಬರಮಾಡಿ 


ನಲ್ಲೂರು ಪಟ್ಟಣ, ಮಸಿನಯನ ಬಂಡ್ಳು ಮತ್ತು ನಾಗಪುರಿ ಪಟ್ಟ ವೆಂಬ ಮೂರು 


1. Dikshit G* S. : op.cit. p. 67. 
9. EC, VII, Ci. 62. 


CC-0. Jangamwadi Math Collection. Digitized by eGangotri 


೨೬ ವಿಜಯನಗರ ಸಾಮ್ರಾ ಜದ dé 5 ಸಳೀಯ ಸರ್ಕಾರ 


ಗ್ರಾಮಗಳನ್ನು ಪ್ರ ಪ್ರತಿಷ್ಠೆ ಮಾಡಿಸಿದರು" ಕ್ರ ಶೆ. ೧೪೫೪ ರೆ: ಮೈಸೂರು ಜಿಲ್ಲೆ ಯ 
ಗುಂಡು 3 'ಪೇಟಿಯ ಜು ಶಾಸನದ ಪ್ರಕಾರ T ಜೀವರಾಯ್ಯ, ಗುಂಡಮರಾಯ ಮತ್ತು 
ಇತರರು ಫುರುದಿ ಎಂಬ ಗಾ ್ರಾಮವನ್ನು ಸ ಸ್ಥಾ ಫಿಸಿದರು. ಇದಕ್ಕೆ ತಗುಲಿದ ವೆಚ್ಚ 
' ೧೦,೦೮೦ `ರಾಮಟಿಂಕಿ ವರಹಗಳು, ೨೦೦೦ ಲ & fae ates ಮತ್ತು ೧೦, ೦೫೦ 


ಪುತ್ತ ಲೀ ಕಾಸುಗಳು.2 


ನಿಜಯನಗರ ಕಾಲದಲ್ಲಿದ್ದ ranean ಗ್ರಾಮಸಭೆಗಳು 


ಗ್ರಾಮಗಳಲ್ಲಿದ್ದೆ ದೊಡ್ಡ ಸಭೆಗಳು : ಶಾಸನಗಳು ಜನರು ಪಾಲ್ಗೊ ಂಡಿದ್ದ 
ದೊಡ್ಡ ಗ್ರಾ ್ರಾಮಸಭೆಗಳನ್ನು ತಿಳಿಸುತ್ತ ವೆ. ಕ್ರಿ.ಶ. ೧೪೦೮ ರ ಕೊಯಮತ್ತೂ ರು 
ತಾಲ್ಲೂಕಿನ `ಗನಲ್ಲೂರು ಗ್ರಾಮದ ಒಂದು SRH ಪ್ರಕಾರ, ಬಂಡಿಯಹಳ್ಳಿ — 
ಮೋಡೆಯಹಳ್ಳಿ ಯ ಸೌಡರು, AU Reo, ಬ್ರಹ ಹೃಚಾರಿಗಳು, ಬ್ರಾಹ್ಮಣರು» 
ಸೇನಜೋವರು. ಮತ್ತು ಹದಿನೆಂಟು ಸಮಯಗಳು nae ಒಡಂಬಡಿಕೆಗೆ ಬಂದರು. 
ಇದು ಜನರು. ಪಾಲ್ಗೊ ಂಡಿದ್ದ ಒಂದು. ದೊಡ್ಡ ಸಭೆಯ ನಿದರ್ಶನವಾಗಿದೆ. ಕ್ರಿ.ಶ. ' 
೧೫೫೬. ರಲ್ಲಿ, ಮಹಾಮಂಡಲೆಕ್ಸ, ರರಾಮರಾಜ ತಿರುಮಲರಾಜಯ್ಯದೇನ ಮಹಾ ಅರಸು 
ರವರ ಆಜಾ Wome, ನಡುಗಳ್ಲಿನ ಮಹಾನಾಯಕಾಚಾರ್ಯ ತಿಮ್ಮಣ್ಣ ನಾಯಕ್ಕ 
ನಿಡುಗಲ್ಲು ಸೀಮೆಯ ಗೌಡರು ಮತ್ತು. ಸೇನಜೋನರು ವರ್ತಕರಕೊಡಗೂಡಿ ಒಂದು 
ಗಾ 3,3993 ದಾನವಾಗಿ ಕೊಟ್ಟ ds. 4 ಇದು ಮತ್ತೊಂದು ದೊಡ್ಡ ಸಜೆಯ 
`ಿದರ್ಶನ. ಕರ್ನಾಟಕದ ಗಾ ್ರಾಮಸಭೆಗಳಲ್ಲಿ ವ್ಯಾ ಪಾರಸುಸ್ಥೆ ಗಳು ಮತ್ತು ಇತರ 
ಸಮೂಹಗಳು ಭಾಗಿಯಾಗಿದ್ದು: ವು. ಕ್ರಿ.ಶ. VES ಒಂದು ಗಾ ್ರಾಮಸಭೆಯಲ್ಲಿ ಅಗಲಿ, 
ಮಡುವಿದಿ, ರಂತನಳಲು, ಹರತಿ, ಹುವಿಕುಂಟಿ, ಮುರುವಾಗಿಲ್ಕು ವರ್ಯ costó, ಇತರೆ 
ಸುತ್ತಮುತ್ತ 3,08. ಗ್ರಾ ಮಗಳ ಗೌಡರು, ಸೇನಬೋವರು, ಸೆಟ್ಟ ಗಳು ಮತ್ತು ಪಟ್ಟ ಣ 
ಸ್ವಾ 'ಮಿಗಳು ಭಾಗವಹಿಸಿದ ರು... ಊರುಸಭೆಯನ್ನು, E ಲು, ಪ್ರ ಜ್ಜ HR 
dn obi) ಜಾತಿ ಅಥವಾ “ಸಮಯ, ಜನನಿ, ಜಗತ್ತು ಮತ್ತು ಗಾನ್‌ಕಾರ್‌ ಎಂಬ. 
ಬೇರೆ ಬೇರಿ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. 


"WHO: ಗ್ರಾಮಸಭೆಯನ್ನು ಸೂಚಿಸಲು ಆಚರಣೆಯಲ್ಲಿದ್ದ ಒಕ್ಕಲು ಎಂಬ 
ಪದವು, ಊರಿನ ಮನೆಗಳ ಯಜಮಾನರನ್ನು ಮತ್ತು ಕೈತರನ್ನು Aon. ತು. ದಾನ 
ಗಳನ್ನು ಮಾಡಲು ಅವರ ES ಪಶೆಯಲಾಗುತ್ತಿ a ತ್ತು. ಕುಂದಾಪುರದ 


1. EC, XII, p. 73, 

2. EC, X, Gd, 92. ' 
8. SII, IX [it], No. 483. 

4. Ibid., No. 665. 

5. MAR, 1918, p. 54. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು ೨೭ ' 


ಸಮಾಪದ ಕೋಟೇಶ್ವರದ ಒಂದು ಶಾಸನವು, ಕ್ರಿ.ಶ. ೧೩೬೪ ರಲ್ಲಿ ಬುಕ್ಕಣ್ಣ ಒಡೆಯರ 
ಆಳ್ವಿಕೆಯಲ್ಲಿ, ಮಹಾ ಪ್ರಧಾನ ಮಲ್ಲಿಯ-ದಣ್ಣಾ i ಬಾರಕೂರು ರಾಜ್ಯದ ಹತೋಟಿ 
ಹೊಂದಿದ್ದಾಗ "t ಗ್ರಾಮದ ೩೦ ಒಕ್ಕಲುಗಳು ಮತ್ತು ಇತರರು. "dar o] 
ದೇವರಿಗೆ ೧೨ ಹೊನ್ನುಗಳನ್ನು ಅಲ್ಲದೆ ತರಿ ಮತ್ತು ಒಣ ) ಜಮಾನುಗಳನ್ನು wen - 
ಕೊಟ್ಟ ರು. ಈ ಶಾಸನದಲ್ಲಿ ಚಕ್ಕೆಯ ಊರು, ೩೦ ಒಕ್ಕಲು ಎಂಬ ಪದಗಳನ್ನು - 
icone ದಾನಮಾಡಲು ಅವರ ಒಪ್ಪಿಗೆ ಪಡೆಯಲಾಯಿತು. ಅದು ಶಾಸನದ 
ಪ್ರಕಾರ ಗೋಷ್ಠಿ ಮಾಡಿದ ಧರ್ಮ. ಈ ಶಾಸನದಿಂದ ಗ್ರಾಮ ಸಭೆಯನ್ನು ಸೂಚಿಸಲು. 

ಒಳ್ಳಲು ಎಂಬ ಪದವನ್ನು ಉಸಯೋಗಿಸುತ್ತಿ ದ್ದ ಹದ ತಿಳಿಯುತ್ತದೆ. ಮನೆಗಳ 

ಯಜಮಾನರು ಅದಕ್ಕೆ ಸದಸ್ಯರಾಗಿದ್ದಿ dures. ಶಾಸನವು ಒಕ್ಕಲು ಸಭೆ. 
ಸೇರಿದು ದನ್ನು 'ಸೂಚಿಸುವುದಲ್ಲದೆ ಸಭೆಗೆ ಗೋಷ್ಠಿ ಎಂಬ ಇ ಉಪದ. 


ಪ್ರಜೆ: ಪ್ರಜೆ ಎಂಬ ಪದಡೊಡನೆ ಸ ಸಾಮಾನ್ಯವಾಗಿ ಸಮ ಸ್ವ ಎಂಬ ಪದವನ್ನು 
Re ಕ್ರಿ.ಶ.೧೫೨೦ರ ಬಳ್ಳಾರಿ ತಾಲ್ಲೂಕಿನ ನಿ ವೀರಪುರದ' `` 
ಒಂದು ಶಾಸನದ ಪ್ರಕಾರ ದೊಂಡವತೆಯ ಗ್ರಾಮಸ್ಥ ರು ಮಲೆಸನಿ ಎಂಬುವನಿಗೆ 
ಗ್ರಾಮದ ಕೆರೆಯನ್ನು ದುರಸ್ತಿಮಾಡಲು ಭೂಮಿಯನ್ನು ದಾನಮಾಡಿದರು. ಈ 
ಶಾಸನದಲ್ಲಿ “ ಡೊಂಡವಕೆಯ . ಗ್ರಾಮದ ಸಮಸ್ತ ಪ್ರಜೆಗಳು” ಎಂದು ಬರೆಯ. 
ಲಾಗಿದೆ. ಆದರೆ ಅವರ ಸಂಖೆ ಯನ್ನು ತಿಳಿಸಿಲ್ಲ. ಗ್ರ ಮಗಳು ಅಲ್ಲಿನ ಸಮಸ್ತ 
ನಿವಾಸಿಗಳನ್ನು ಪ ಕ್ರತಿನಿಧಿಸುವ ಪ್ರಜೆ ಎಂಬ ಸಭೆಯನ್ನು ಹೊಂದಿದ್ದ ಹಾಗೆ ಕಾಣುತ್ತ a. 
ಕ್ರಿ. ಶ. ೧೪೩೬ 3 een ಜಿಲ್ಲೆ ಯ ಮುಡ್‌ಗಲ್‌ನ ಒಂದು ಶಾಸ ಸನವು. 
7 ಗಾ ಶ್ರಾಮಾನುಗ್ರಾ ಮದ ಗೌಡ ಪ್ರ artes? » (ಎಂದರೆ ಗ್ರಾಮದ ಯಜಮಾನ ಮತ್ತು 
l ಪ್ರಜೆಗಳು) ಎಂಬ ) ಪಡಗಳನ್ನು ಗರ ಣ್‌ ಮಸ ಸ “ಪ್ರ ಪ್ರಜೆ” m 
ಎಂದು ಸರೆಯುತ್ತಿದ್ದರೆಂಬುದಕ್ಕೆ mg NRS 


BOW: ಗ್ರಾಮ ಸ ಸಭೆಯನ್ನು ಸೂಚಿಸಲು ಹಲರು ಅಥವಾ ಸಮಸ್ತ-ಹಲರು- 

ಎಂಬ ಪದವನ್ನು ಶಾಸನಗಳಲ್ಲಿ ಬಳಸಲಾಗಿದೆ. ಕುಂದಾಪುರ ತಾಲ್ಲೂಕಿನ ಬಸರೂರಿನ: 
ಕ್ರಿ.ಶ. ೧೫೦೬ ರ ವೀರ ನರಸಿಂಗದೇನರಾಯನ ಕಾಲದ ಒಂದು ಶಾಸನವು, ಬಸವರಸ 
ಬಜೆಯನು ಬಡಕೆರೆಯ ಗ್ರಾಮಸ್ಥರಿಂದ ಸ್ವಲ್ಪ ಚಂದ ಹೆಣವನ್ನು ವಸೂಲಿ ಮಾಡಿದ 
ನೆಂದು ದಾಖಲೆ ಮಾಡಿದೆ. ಅದು ಬಡಕೆರೆಯ ಹಲರು ಆ ಸಳದ: ಬ್ರಾಹ್ಮಣರಿಂದ 
ವಸೂಲಾಗುತ್ತಿದ್ದ ಬಡ್ಡಿಯ ಹಣವನ್ನು ದೇವರ ಸೇವೆಗೆ ದಾನಮಾಡಿದರೆಂದು ತಿಳಿಸು. 


1. SII, IX, [ii], No. 407. 

2 Ibid., No. 528. 

3. Desai, P. B. [Ed]: A Corpus of Inscriptions in the Kainde Districts of 
, Hyderabad State (Hyderabad, 1958), No. 18. ^ 


CC-0. Jangamwadi Math Collection. Digitized by eGangotri 


38. . ; TETE ಸಾಮ್ರಾ ಜೃದಲ್ಲಿ ಸ್ಥಳೀಯ ಸರ್ಕಾರ 


$i ಕ್ರಿ.ಶ ೧೪೮೭ ರ. ಮತ್ತೊಂದು ಶಾಸನವು ಪಡುವಕೇರಿಯ ಹಲರು ಎಂದು 
ತಿಳಿಸುತ್ತ d: ಈ ನಿವರ್ಶನಗಳಿಂದ ಗ್ರಾಮದ : ನಿವಾಸಿಗಳನ್ನು ಹಲರು ಅಥವಾ 
ಹಲವರು. ಎಂದು 900358, ದ್ದ ರೆಂದು ones 


ಹ ಹದಿನೆಂಟು ಜಾತಿ : ಮಧ್ಯ ಯುಗದ ಕರ್ನಾಟಿಕದಲ್ಲಿ ಗ್ರಾಮ ಸಭೆಯನ್ನು 
ಸೂಚಿಸಲು ಹದಿನೆಂಟು ಜಾತಿ Ten ಸಮುಯ ಎಂಬ ನಗಳನ್ನು ಉಪಯೋಗಿಸ 
ಲಾಗುತ್ತಿತ್ತು. ಬೆಂಗಳೂರು ಜಿಲ್ಲೆ ಯ ಕನಕನಹಳ್ಳಿ ಯ $ ಕ್ರಿ.ಶ. ೧೩೧೬ ರ ಒಂದು 
ಶಾಸನವು, E ರಿಗೆ ಮತ್ತು. ಜೊ್ಕನಾಡುಗಳ ಸ ಸಮಸ್ತ ಗೌಡರು ಹದಿನೆಂಟು 
ಸಮಯಗಳ ಸಹಿತ. ಪಟ್ಟಣಸ್ವಾವಿಂ ಚೊಕ್ಕ A ಸೆಟ್ಟಿಗೆ ಗಲಿಹಾಲ್‌ನಲ್ಲಿ ಒಂದು 
ಸಂತೆಯನ್ನು ಸ ಸಾ ಪಿಸುವುದಕ್ಕೆ ಭೂಮಿಯನ್ನು ಕೊಟ್ಟ ಹದು ತಿಳಿಸುತ್ತದೆ: ವಿಜಯ 
ನಗರ ಕಾಲದಲ್ಲಿ, ಕ್ರಿ.ಶ. ಜಸ ಕೊಯಮತ್ತೂ “ay ತಾಲ್ಲೂಕಿನ. ಸಿಂಗನಲ್ಲೂರು ' 
ಶಾಸನವು ಯ್‌ ಹಳ್ಳಿ-ಮೋಡೆಯ ಹಳ್ಳಿ ಯ "ಹದಿನೆಂಟು ಸಮಯಗಳು ಇತರ 
ಕೊಡಗೂಡಿ ಒಂದು ಒಪ್ಪ ಂದಕೆ ಬಂದರೆಂದು ತಿಳಿಸುತ್ತದೆ... ಈ ನಿದರ್ಶನಗಳಿಂದ 
ಹದಿನೆಂಟು ಸಮಯಗಳು 'ಒಂದು ಪ 3,800 ಸಂಸ್ಥೆ ಸ್ಥೆಯಾಗಿದ್ದಿ ತೆಂದು ತಿಳಿಯಬಹುದು. 


ಜನನಿ-ಜಗತ್ತು:: ವಿಜಯನಗರ ಕಾಲದಲ್ಲಿ ದಕ್ಷಿಣ ಕನ್ನಡದಲ್ಲಿ ಜನನಿ ಮತ್ತು 
ಜಗತ್ತು ಎಂದು ಕರೆಯಲ್ಪಟ್ಟ ಗ್ರಾಮ ಸಭೆಗಳು ಅಸಿ ್ಸತ್ವದಲ್ಲಿದ್ದು ವು. ದಕ್ಷಿಣ ಕನ್ನಡದ 
ಕನ್ಯಾನ ಗ್ರಾಮದ 3j ಸೆ 3. aes a ಒಂದು ಶಾಸನವು ಇಷ್ಟು ಡಿ ಹರಿಹರನು ತನ್ನ 
ವರ್ಧಂತಿ ಎಂದು ek ಕನ್ಯಾ ನ ಗ್ರಾ ಮದ ಜಗತ್ತು ಮತ್ತು "udnoh ಅನುಮತಿ 
ಯಿಂದ ಆ ಗ್ರಾಮದ ಹಲವು ತೆಂಗೆಗಳನ್ನು ವಲ್ಲಭ ಜೀವರಸನಿಗೆ ದಾನಮಾಡಿದನೆಂದು 
ತಿಳಿಸುತ್ತದೆ. ಈ ಶಾಸನವು ರಾಜಾಡಿಕನ್ಯಾನದ ನಾಲ್ಯೂರಿನ ಆರು ಜನನಿಗಳು 
ಮತ್ತು ೫೦ ಜಗತ್ತು ಹಲವು ಷರತ್ತುಗಳ ಮೇಲೆ, ಲಿಂಗರಸನಿಗೆ ಭೂಮಿಯನ್ನು weg 
ಮಾಡಿದುವೆಂದು ತಿಳಿಸುತ್ತದೆ. ಕ್ರಿ.ಶ. ೧೩೮೪ ರಲ್ಲಿ ಮಹಾ ಪ್ರಧಾನ ಜಕ್ಸರಸ ಒಡೆಯ 
ವಿಜಯನಗರದ ರಾಜಪ್ರತಿನಿಧಿಯಾಗಿ ಬಾರಕೂರನ್ನು ಆಳುತ್ತಿದ್ದನು. ಈ ಶಾಸನವು 
ರಾಜಾಡಿಬೆಲ್ಲತೂರಿನ ಜನನಿಗಳು ಅದೇ ಸ್ಥಳದ ಮಹಾಜಗತ್ತುನಿಗೆ ಹಲವು ಹಕ್ಕು 
ಗಳನ್ನು ನೀಡಿದರೆಂದು ತಿಳಿಸುತ್ತದೆ: 3.23. ೧೪೦೨ ರ ಉಡುಪಿ ತಾಲ್ಲೂಕಿನ 
ಎರ್ಮಾಲದ ಒಂದು ಶಾಸನದ ಪ್ರಕಾರ “ ಊರ ಪ್ರಜೆ ಜನನಿ *ಗಳು ಒಪ್ಪಿ ಎರ್ಮಾಲದ 


. SII, IX [ii] No. 476. 
. Ibid., No. 473. 

EC, IX, Kn. 6. 

. SII, IX [ii] No. 488. 
. 959 of 1930-31. 

: 357 of 1930-31. - 


P» ಛಂ ಬರಿ bt 


em 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು E ದ 


ಜನಾರ್ಧನ ದೇವರ ಸೇವೆಗೆ ಭೂಮಿಯನ್ನು ದಾನ ಮಾಡಿದರೆಂದು ತಿಳಿಸುತ್ತದೆ. 
ಶಾಸನಗಳಲ್ಲಿ ಗಾ ್ರಾಮಸಭೆಯನ್ನು ಸೂಚಿಸಲು ಗ್ರಾಮ ಜಗತ್ತು ಎಂಬ ಪದವ 
ಉಪಯೋಗಿಸಲಾಗಿದೆ. ಕುಂದಾಪುರದ code; ರೆ ಜೀವಸ್ಥಾಃ ನದಲ್ಲಿರುವ ಇಮ್ಮಡಿ 
ದೇವರಾಯನ ಕಾಲದ ಕ್ರಿ.ಶ. ೧೪೨೫ರ ಒಂದು -ಶಾಸ ಸನವು,” ಬಾರಕೂರು ರಾಜ್ಯ 
ವನ್ನಾಳುತ್ತಿ d ನರಸಿಂಹದೇವ ಒಡೆಯರು, ' ಕುಂದಾಪುರದ ನಿವಾಸಿಗಳ ಸ ಸಭೆಯನ್ನು ` 
ಕರೆದು ವಿಜಾರಣೆ ಮಾಡಿ, ಕುಂದೇಶ್ವರ ದೇವರಿಗೆ ಕುಡಕೂರು ದೇವಣ್ಣ ಸೇನಬೋವ 
ಹಿಂದೆ ಕೊಟ್ಟ ದ್ದ ಭೂಮಿಯನ್ನು ವಃ ಸ್ವಾಧೀನಕ್ಕೆ ಕೊಟ್ಟ ಕೆಂದು ತಿಳಿಸುತ್ತದೆ. 
5 ಹಾ “ಜಯನಗರ ಕಾಲದಲ್ಲಿ ಗ್ರಾಮ ಸಭೆಗಳ ಅಸಿ nid REBAR 
ತ್ತವೆ. ಡಾ. ಸಾಲತೂರ್‌ ತಿಳಿಸಿರುವಂತೆ à ಸಭೆಗಳು ವಿಜಯೆನಗರ ಕಾಲಕ್ಕೆ. ಮೊದಲೇ 
ಇದ್ದ ವು. ವಿಜಯನಗರ ಕಾಲದಲ್ಲಿ ಇವುಗಳ ಮುಂದುವರಿಕೆಯು ಸಕಾ danda 
ಪ್ರಜೆಗಳ ಸಹಕಾರ ಮತ್ತು ತುಳುವರ ಸಾಮೂಹಿಕ ಚಟುವಟಿಕೆಗಳನ್ನು ರುಜುವಾತು. ' 
ಮಾಡುತ್ತದೆ. ಜನನಿಯು ಭೂಮಿಯ ಪ್ರಶ್ನೆಗೆ ಸಂಬಂಧಪಟ್ಟಿ ಸಮಸ್ಯೆ ಗಳನ್ನು 
ಪರಿಶೀಲಿಸುತ್ತಿ, ದ್ದ ಒಂದು ಸಾಮಾನ್ಯ ಸ ಸಭೆಯಾಗಿದ್ದಿ ತು. ಡಾ. ಮುಣ್‌ ಪ್ರಕಾರ 
ಜನನಿಯು ಭೂ ಮಾಲೀಕರ ಸಂಘವಾಗಿತ್ತು.3 


ಗಾನ"ಕಾರ್‌: ಮಹಮ್ಮದ್‌ ಗವಾನ್‌ ಕ್ರಿ.ಶ. ೧೪೬೯ ರಲ್ಲಿ ಗೋವಾವನ್ನು 
Bs, ನಿಸುವವರೆಗೆ ಅದು ` ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. 
ಶಿವಮೊಗ್ಗ ಜಿಲ್ಲೆಯ ಹೊನ್ನಾ ಲಿ ತಾಲ್ಲೂಕಿನ ಒಂದು. ಶಾಸನವು ವೀರವಸಂತ ಮಾಧವ: 
ರಾಯನನ್ನು ಗೋವಾಪುರ ವರಾಧೀಶ್ವರನೆಂದು ತಿಳಿಸುತ್ತಡಿ. ಇದರಿಂದ ಕ್ರಿ.ಶ. 1391ರ 
ವೇಳೆಗೆ ಗೋವಾ ವಿಜಯನಗರದ ಹತೋಟಿಗೆ ಬಂದಿತೆ ತಂದು ತಿಳಿಯುತ್ತ d: * ಗೋವಾದಲ್ಲಿ. 
ಗ್ರಾಮಸ ಸಭೆಯನ್ನು ಪೋರ್ಚಾಗೀಸ್‌ ದಾಖಲೆಗಳಲ್ಲಿ ಗಾನ್‌ಕಾರಿಯೇ? ಎಂದು don, 
cand ಮತ್ತು ಅದರ ವರಗಳನ್ನು ಮುಂದೆ ತಿಳಿಸಲಾಗುತ್ತ ಡೆ. 


ಗ್ರಾಮ ಸಭೆಯ ರಚನೆ : ಗ್ರಾಮಸಭೆಯು ಅದರ ಸದಸ ಸ್ಕರ ಸಂಖ್ಯೆ ಯಿಂದಲೂ. 
'ಕಕೆಯಲ್ಲ ಡುತ್ತಿ ತ್ತು. ಈ ಅಭ್ಯಾಸ x3 ಕರ್ನಾಟಕದಲ್ಲಿ ವಿಜಯನಗರದ ಹಿಂದಿನ: 
ಕಾಲದಲ್ಲಿ ಆಚರಣೆಯಲ್ಲಿದ್ದ ತು. ಉದಾಹರಣೆಗೆ, ಬಾಲ್ಗುಳಿಯ ಐವತ್ತು ಎಂದು ಕಂಡು. 
ಬರುವುದು. ಇದು ಬಾಲ್ಗುಳಿಯ ಐವತ್ತು ಮಹಾಜನರು ಎಂದು ಅರ್ಥವಾಗುತ್ತ ದ: 


1. SII, 1X [ii] No. 496. 

2. Ibid., Nc. 441. $ 

3. Ramesh, K. V. : Tulu-nadina 1111030 (Mysore, 1969), p. 129. 

4. EC, VU, Hn. 71. i 

5. JRAS, 1900, B. H. Baden-Powell: The Villages in Goa in the Early 
Sixteenth Century, p. 264. 

6, SII, IX, [i] No. 258. 


CC-0. Jangamwadi Math Collection. Digitized by eGangotri 


20 ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಕ್ರಿ .ಶ. ೧೨೬೧ರಲ್ಲಿ ಕುಡಿಕುರದ ೩೦೦, ರಾಜಧಾನಿಯಾದ ಬಾರಹ ಕನ್ಯಾಪುರದಲ್ಲಿ ಸೇರಿ 
ಸಾ ದಾನ ಮುಂತಾದುವನ್ನು . "ಮಾಡಿದರು. ಈ ಸಂಖ್ಯೆಯು ಗ್ರಾಮ 
ಸಭೆಯನ್ನು ಸೂಚಿಸುವುದಲ್ಲದೆ ಆ ಗ್ರಾಮದಲ್ಲಿ ಮೊದಲು ನೆಲಸಿದ ಸಂಸಾರಗಳ ಸುಖ್ಯೆ 
'ಯನ್ನು ತಿಳಿಸುತ್ತದೆ. ಸಿರುವುರ ಗ್ರಾಮದಲ್ಲಿ (ಧಾರವಾಡ ಜಿಲ್ಲೆಯ ರೂರ) 
ಕ್ರಿ .9. ೧೦೦೫ dod NNSA, x ಲು ಕ್ರಿ.ಶ. ೧೧೩೮ ರಲ್ಲೂ ಇದು ವು. ೩ 
ಅಭ್ಯಾಸವು ವಿಜಯನಗರ ಕಾಲದಲ್ಲೂ ಮುಂದುವರಿದ ಹಾಗೆ ಕಾಣುತ್ತ d. ಉದಾ 
BRR, ಕ ಕ್ರಿ.ಶ. ೧೩೬೪ ರಲ್ಲಿ ಸೇರಿದ EX ಗ್ರಾಮಸಭೆಯಲ್ಲಿ ೩೦ ಒಕ್ಕಲುಗಳಿದ್ದು sj. 
“ಎಂದರೆ ೨೦ ಸಂಸಾರಗಳಿದು ವು, ಹೊಸ ಸಂಸಾರಗಳು ಬಂದು ನೆಲಸಿದ ನಂತರವೂ 
'ಈ ಗ್ರಾಮ ಸಭೆಯು ಮೊದಲಿನ ಮೂವತ್ತು ಒಕ್ಕ ಲು ಎಂದು ಕರೆಯಲ್ಪ ಡುತ್ತಿತ್ತು. 
ಹಿಂದೆ. 3ೀಸಿರುವಂತೆ ರಾಜಾಡಿ ಕನ್ಯಾನ “Tra aa ಐವತ್ತು ಜಗತ್‌ ಎಂದೆ, 
“ಐವತ್ತು ಸಂಸಾರಗಳಿಗೆ ಅನ್ವಯಿಸುತ್ತದೆ.3 


ಇಮ್ಮಡಿ ಬುಕ್ಕನ ಎರಡು ಶಾಸನಗಳು ಗ್ರಾಮ ಸಭೆಗೆ ಸಂಬಂಧಪಟ್ಟಿ ವೆ. 

- ೧೪೦೫-೬ ರ ಒಂದು ಶಾಸನವು ಪಾಂಡುಜಿರಿಯ ತದದ samen MES 
“ಲ ಸಾವಿರ ಸದಸ od ರೆಂದು ತಿಳಿಸುತ್ತದೆ. ಇದು ಕೆಲಸಮಾಡಲು ಬಹು ದೊಡ್ಡ 
ಸಭೆಯಾಗಿತ್ತು. 3 ಶೆ. ೧೪೫೯-೬೦ರ. ಮಲ್ಲಿಕಾರ್ಜುನದೇವ ಮಹಾರಾಯನ ಒಂದು 
'ಶಾಸನವು, ರಾಜ ಒಡೆಯರ ಪುಣ Aur ಉತ್ತರ ಆರ್ಕಾಟ್‌ ಜಿಲ್ಲೆಯ 
`ಕಾವೇರಿಪಾಕ್ಫ ೦ ಮಹಾ ಸಭೆಯು. ಒಂದು ದಾನವು ತಿಳಿಸುತ್ತದೆ. 5 


ಗ್ರಾಮಸಭೆಗಳು ಸೇರುವಿಕೆ: ಗ್ರಾಮಸಭೆಗಳು ಸೇರುತ್ತಿದ್ದ AY, ಹಾಜರಿರು 
ತ್ತಿದ್ದ ಸದಸ್ಯರು ಮತ್ತು ವ್ಯವಹಾರ ನಡೆಸುತ್ತಿ d ರೀತಿ ಹೆಚ್ಚಾಗಿ” ತಿಳೆನುಬರುವುದಿಲ್ಲ. 
ಆದರೆ ಹೊರಕಿರುವ ಶಾಸನಗಳ ಆಧಾರದ ಮೇಲೆ ಗ್ರಾಮಸಭೆಯು ಸ್ವಯಮಾಧಿಪತ್ಯ 
“ಹೊಂದಿ ಕೆಲಸಮಾಡುತ್ತಿ ದ್ದ ತೆಂದು ತಿಳಿಯುತ್ತದೆ. "xd ಸೇರಿದುದಕ್ಕೆ ಶಾಸ ಸನಗಳು 
"ಅನೇಕ ವಾಕ ರಣಿಗಳನ್ನು " ಉಪಯೋಗಿಸುತ್ತ X (ಅ) ಬಪ್ಪಿ -ಧಾರಾಪುರದ ಚಾವಡಿ 
ಯಲ್ಲಿ wb ಎಂದು ಶಾಸನವು ತಿಳಿಸುತ್ತದೆ. (ಆ) ಸೆಕಿದಃ (ಇ) ಕೂಟ” 
(ಈ) ಕೂಡಿ. 8 ಸಭೆಯು ತೀರ್ಮಾನಕ್ಕೆ ಬರುವುದಕ್ಕೆ ಮೊದಲು ಚರ್ಚೆ ನಡೆಯು 


1. SII, IX, (1) Nc. 870 of 1927- 
2. SII. XI [1] No. 50, 
8. SII, IX [ii] No. 407. 359 of 1980-81. 
4. 217 of 1917, ARSIE, 1918, para 67. 
5. $92 of 1905. 

6. SII, XI, (li) No. 168. 

7. MAR, 1929, pp. 190-199. 

8. SII, IX (ii) No. 483: 


" CC-0. Jangamwadi Math Collection. Digitized by eGangotri 


ಚತ್ರ ನಗು ಮತ್ತು ಅಗ್ರ ಹಾರಗಳು i ೩೧ 


30 ತೆಂದು ತಿಳಿಯಬರುತ್ತದೆ. ಇದನ್ನು ಸ್ಪ ಸ್ಟೀಕರಿಸಲು ಕೆಲವು ಉದಾಹರಣೆಗಳನ್ನು 
ಕೊಡಬಹುದು: :—(0) ಗೌಡರು, AU ಗಳು, ಬ್ರಹ್ಮಚಾರಿಗಳು: ಮುಂತಾದವರು 
ಒಪ್ಪಿ ದರು. (2) ನರಸಿಂಹದೇವ ಒಡೆಯೆ ಬಾರಕೂರು ರಾಜ್ಯವನ್ನು. ಆಳುತ್ತಿ Uo n 
ನದದ ಕುಂದಾಪುರ : ನಿವಾಸಿಗಳಲ್ಲಿ ವಿಚಾರಣೆ ನಡೆಸಿದರು. (a) ಅನೇಕ ವೇಳಿ 
ಪ Sane ಪ ಪ್ರತಿನಿಧಿಗಳ ಸಮ್ಮುಖದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿತ್ತು. 
ಗ ಕೊಟ್ಟೂ ರ ಸೀಮೆಯ ನಾಯಿಂದರು ಹಲವು ತಂಗೆಗೆಳಿಂದ ರಿಯಾ 
ಯಿತಿ ಪಡೆದರು. ಈ ಅನ ನೃಣೆಯನ್ನು ತಿಮೊ AAs, ಭದ್ರೋಜ, ಕೊಂಡೋಜ ಮತ್ತು 
ಇತರ ಪ ್ರತಿನಿಧಿಗಳೆ ಪರವಾಗಿ doe 3 (೪) ಸದಾಶಿನರಾಯನ ಆಳ್ವಿಕೆ 
ಯಲ್ಲಿ ER ಗ್ರಾ ಮಸರು ವಿಪರೀತ ತೆರಿಗೆಗಳು ಮತು », ಅವುಗಳನ್ನು ಹೆಚಿ ಕ್ಸಿಸಿದುದನ್ನು 
ತಜೆಯಲಾರಜಿ ಆ ಗ್ರಾಮವನ್ನು ತ್ಯಜಿಸಿದರು. ದಳವಾಯಿ ಅಪ್ಪ ಕೈಲನಾಯಕ ಅವರನ 
ಆಮಂತ್ರಿಸಿ ಕೆಲವು ರಿಯಾಯಿತಿಗಳನ್ನು ಕೊಟ್ಟು ಪುನಃ ಗ್ರಾ 3 ಮದಲ್ಲಿ ನೆಲಸುವಂತೆ 
ಮಾಡಿದನು." (೫) ನೆರೆದವರ ಸಮ್ಮತಿಯನ್ನು ತೆಗೆದುಕೊಂಡು. ತೀರ್ಮಾನ 
ಕೈ ಗೊಂಡುದಕ್ಕೆ ಜಡಂಬಟ್ಟು ಎಂಬ ಪದವನ್ನು ಉಪಯೋಗಿಸಲಾಗಿದೆ. 
(೬) ನಿವಾಸಿಗಳ ಸಭೆಯನ್ನು ಸೂಚಿಸುವುದಕ್ಕೆ ನಾವು ಎಲ್ಲರು ಎಂಬ ವಾಕ್ಸರಣಿ 
ಯನ್ನು ಉಪಯೋಗಿಸಲಾಗಿದೆ. (2) ಒಪಿ ನಗೆಯನ್ನು ಸೂಚಿಸ ಲು ಅನುಮತಿ 
ಎಂಬ ಮತ್ತೊ od ಪದವನ್ನು ಉಪಯೋಗಿಸಲಾಗಿದೆ. 7 


ಸಮಸ್ತ ಪ್ರ ಜೆಗಳು ಹಾಜರಿದ್ದು ದಕ್ಕೆ ಕಿವಿ ಉದಾಶರನಗಳನ್ನು ಕೊಡ 
'ಬಹುದು 5— 


(೧) ಕ್ರಿ. d. ೧೫೨೯ ರಲ್ಲಿ ದೊಂಡನತೆಯ ಗ್ರಾಮದ ಸಮಸ್ತ ಪ್ರಜೆಗಳು 
ಒಂದು ಜಮಾನನ್ನು ದಾನಮಾಡಿದರು.8, 8 | 


(2) ಕ .J. ೧೫೬೧ ರಲ್ಲಿ, ಸದಾಶಿನದೇವ ಮಹಾರಾಯನ ಆಳ್ವಿಕೆಯಲ್ಲಿ ಮಹಾ 
ಮಂಡರೇಶ್ವರ” ತಿರುಮಲ.ರಾಜ ರಾಮರಾಜಯ ಮಹಾ ಅರಸು “ ಸೆಟ್ಟ ಪಟ್ಟ £9 
ಸ್ಟಾಮಿ ಮುಂತಾದ ಸಮಸ್ತ ಪ್ರಜೆಗಳ ಅನುಮತದಿಂದ ? ಒಂದು ದಾನೆ ಮಾಡಿದರು. . 


1. SII, IX, (11) No, 411. 
2. Ibid., No. 441. 

3. Ibid., No. 628. 

4, Ibid., No. 681. 

5. Ibid., No. 491. 

6. Ibid., No. 528. 

7. lbid., No. 618. 

8. Ibid., No. 698. 

9. Ibid, No, 672. 


CC-0. Jangamwadi Math Collection. Digitized by eGangotri 


~ 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೩) ಗ್ರಾಮ ಜಗತ್ತು ಎಂಬ ವಾಕ್ಸರಣಿ ಸಮಸ್ತ ನಿವಾಸಿಗಳನ್ನು ಸೂಚಿಸು 
Sd. ಈ ನ್‌ ೈರಣಿಯನ್ನು . ಕುಂದಾಪುರ ‘aon ಸಭೆ ಸೇರಿದ ಸಂದರ್ಭದಲ್ಲಿ 
ಉಪಯೋಗಿಸಲಾಗಿದೆ. 1 | ` 

ಗ್ರಾಮ ಸಭೆಯು ಸೇರುತ್ತಿದ್ದ ಸ್ಥಳ: ಗ್ರಾಮಸ ಭೆಯು ಸಾಮಾನ್ಯವಾಗಿ ' 
ದೇವಸ್ಥಾನದ ಸಭಾಂಗಣದಲ್ಲಿ ಅಥವಾ (ಬ್‌ ಸಾರ್ವಜನಿಕ 2 BAO ಸೇರು 
ತ್ತಿದ್ದಿ ತು. ಕುನ್ನಂದರ್‌ ಕೋವಿಲ್‌ನಲ್ಲಿ ಪರ್ವತ ಗಿರೀಶ್ರರ ದೇವಸ್ಥಾನದಲ್ಲಿ. ಎರಡ 
ತೆಯ ಗೋಪುರದಲ್ಲಿರುವ ಒಂದು ಶಾಸನವು ಕಳ್ಳ ವೇಳೆ we, BOO ದೇವಸ್ಥಾ ನಕ್ಕೆ 
ಕೊಡಬೇಕಾದ ನೆರವನ್ನು ಗೊತ್ತುಮಾಡಲು ಮತ್ತು" ಅವರನ್ನು ಎಲ್ಲಾ ರಾಯ 
ರಕ್ಷಿಸಲು ಒಂದು ದೊಡ್ಡ ಸಜೆಯು ಸೇರಿದ್ದಿ ತೆಂದು Eras ad. 2 ಮತ್ತೊಂದು. 
ಸಭೆಯು ವಿಷ್ಣು EE ಜೀವಸ್ಥಾನದ ಆವರಣದಲ್ಲಿ ಸೇರಿತು. ಈ ಶಾಸನದಲ್ಲಿ 
“ ವಿಷ್ಣು ಮೂರ್ತಿ ದೇವರ AN, Goo” ಎಂಬ "ಪದಗಳನ್ನು ಉಪಯೋಗಿಸ 
ಲಾಗಿದೆ. ಕ್ರಿ.ಶ. ೧೪೪೩-೪೪ d ಪುದುಕೋಟೈ ಶಾಸನ ಒಂದು, ದೇವಸ್ಥಾ ನವ 
ಅಧಿಕಾರಿಗಳು. ಮತ್ತು ವಿರಯ್ಯ ಚಿಲ್ಲೆ ನಿವಾಸಿಗಳು ಒಂದು ಹೂವಿನ ತೋಟದಲ್ಲಿ ಸಭೆ 
ಸೇರಿದ್ದ ಕಿಂದು ತಿಳಿಸುತ್ತ ದೆ.4 Kd ಮ ಸಭೆಯು ಸಾಮಾನ್ಯ ವಾಗಿ ಗ್ರಾಮ ಸಭಾಂಗಣ 
ಅಥವಾ ಚಾವಡಿಯಲ್ಲಿ ಸೇರುತ್ತಿ o ತು. ಹೀಗೆ ಸಭೆ ROG Š, ಅಸೇಕ ಶಾಸನಗಳ 
ಆಧಾರವಿದೆ. ಉದಾಹರಣೆಗೆ, ಧಾರಾಪುರದ ನಾಯಕರು, ands ಬೆಸ್ತರು, ಕೆಲಸ 
ಗಾರರು ಮತ್ತು ಇತರರು ಧಾರಾಪುರದ ಚಾವಡಿಯಲ್ಲಿ ಸಭೆ ಸೇರಿದರು. 

ಗ್ರಾ ಮಾಧಿಕಾರಿಗಳು : ಶಾಸನಗಳು ಗ್ರಾಮದ ಅಧಿಕಾರಿಗಳನ್ನು ತಿಳಿಸುತ್ತವೆ. 
ಪ್ರಕಿಗ್ರಾ deae ಅನೇಕ ಗಾ ್ರ್ರಾಮಸೇವಕರಿದ್ದ zi ಅವರ ಸೇವೆಗೆ ಸಂಭಾವನೆಯನ್ನು 
ಗ್ರಾ ಮ EU ಮಾನ್ಯ ಗಳಿಂದ ಅಂದರೆ ತೆರಿಗೆಯಿಂದ ರಿಯಾಯಿತಿ ಹೊಂದಿದ 
ಭೂಮಿ ಮತ್ತು ಮೇರ eb ವೀರಾಶಿಗಳೆಂಬ ವೇತನಗಳನ್ನು ಕೊಡಲಾಗುತಿ ಶ್ರಿತ್ತು. 
ಗಾ ್ರ್ರಾಮಸೇವಕರನ್ನು ಸ ಸಾಮಾನ್ಯವಾಗಿ ಆಯಗಾರರೆಂದು ಕರೆಯಲಾಗುತಿ 3 25. pe 
ಸಂಖ್ಯೆ ಸಾಮಾನ್ಯವಾಗಿ ೧೨. ಆದರೆ ಕಾರ್ಯದ ಆವಶ ಕತೆ, ಗ್ರಾ ಮದ ಆರ್ಥಿಕ 
ಆಡಳಿತ ಮತ್ತು ಗ್ರಾಮದ ವಿಸ್ತೀರ್ಣ ಅವರ ಸಂಖ್ಯೆ ಯನ್ನು "adress, ತ್ತು. ಕೆಲವು 
ಗ್ರಾಮಗಳಲ್ಲಿ edd ಸೇವಕರ ಕರ್ತವ್ಯಗಳನ್ನು ಒಬ ಗೇ ವಹಿಸಲಾಗುತಿ ತ್ತು. 


ಗೌಡಿಕೆ ಅಧವಾ ಗ್ರಾಮುನುಖಂಡತ್ವ ಹುದ್ದೆಯು ಆಶಾರ್ಹವಾಗಿತ್ತು. 
ವಿಜಯನಗರದ ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಗಾವುಂಡ ಅಥವಾ. ಗ್ರಾ ಮ 


as 


1. SII, IX, (ii) No. 441, 

2. Chronological List of Inscriptions of the Pudukkottai State (1929), No, 689 
3. SII, IX (ii) No. 457. 

4. IPS, No, 706. | 

5. SII, IX (ii) No. 644. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು a2 


area ಗ್ರಾಮಸಭೆಯ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಗ್ರಾಮಾಡಳಿತದ 
ಪ್ರಧಾನ ಅಧಿಕಾರಿಯಾಗಿದ ನನು. ಗ್ರಾಮಸಭೆಯೊಡನೆ ಅವನು ಗ್ರಾ bd ಅಭ್ಯು 
ದಯಕ್ಕೆ ಜವಾಬ್ದಾರಿ ಹೊಂದಿದ TY ಗೌಡಿಕೆ ಹುದೆ ಯನ್ನು xus ಅಥವಾ 
ವಧ ಅಥವಾ ಗಾ ್ರ್ರಾಮಸ್ಥ ಸರು ಅಥವಾ ನಾಡಿನವರು. ಗ್ರಾಮ ಅಥವಾ ಗ್ರಾಮಗಳ 
ಸೇವೆಯಿಂದ ಹೆಸರುವಾಸಿಯಾದವನಿಗೆ ಕೊಡುತ್ತಿದ್ದರು. TED ಜನರ ಪ ಪ್ರತಿನಿಧಿಯಾಗಿ 
ಮತ್ತು ಸರ್ಕಾರದ ನಿಯೋಗಿಯಾಗಿ ಕೆಲಸಮಾಡುತ್ತಿ ದ ರನು. Uds ಸಂಭಾವನೆ 
ಗೌಡೆಗೊಡಗೆ ಅಥವಾ ತೆರಿಗೆಯಿಂದ ರಿಯಾಯಿತಿ ಪಣದ ಭೂಮಿ. ಆತನು ಗ್ರಾ ಮದ 
ದಂಡಾಧಿಕಾರಿಯಾಗಿ ಸಣ ಪುಟ್ಟಿ ಅಸರಾಧೆಗಳ ವಿಚಾರಣೆ ನಡೆಸುತ್ತಿದ್ದ ನು. ಆತನು 
ಸಾರ್ವಜನಿಕರಿಂದ ಮತ್ತು ನನ ಹಣ ಸಂಗ್ರಹಿಸಿ ಲೋಕೋಪಯೋಗಿ 
: ಕಾರ್ಯಗಳನ್ನು ನಡಿಸುತ್ತಿಂ ದ ನನು. i ಗ್ರಾ ಮ ಮುಖಂಡನನ್ನು ರೆಡ್ಡಿ ಅಥವಾ ಗೌಡನೆಂದು 
ತಮಿಳು ಪ್ರಾಂತ್ಯದಲ್ಲಿ ತಕೆಯೆಲಾಗುತಿ, AD ಆಂಧ್ರೆ ಜಿಲೆ 2 0399 ಆತನನ್ನು 
ರೆಡ್ಡಿ ಅಥವಾ Fedo ಕರೆಯುತ್ತಿ d ರುತ ಅವನನ್ನು ಗ್ರಾಮುಕೂಟ ಎಂದೂ 
ಕರೆಯುತ್ತಿ d ರು. ಗೌಡ ಎಂಬ ಪದನು Z ಪದದಿಂದ ಬಂದಿರಬಹುದು. 


ವಿಜಯನ ಗರ ಕಾಲದಲ್ಲಿ ಗೌಡಿಕೆಯನ್ನು ನಾನಾ ವಿಧದಲ್ಲಿ .ಪಡೆಯಬಹು 
ದಾಗಿತ್ತು. ರಾಜನು ಹಲವು ವೇಳೆ ಇವರನ್ನು ನೇಮಿಸುತ್ತಿದ್ದ ನು. ಇದಕ್ಕೆ ಕಲವು 
ನಿದರ್ಶನಗಳನ್ನು ಕೊಡಬಹುದು: 

(೧) ಬುಕ್ಳನ `ಕಾಲದ ಒಂದು ಶಾಸನವು ನಸನಗ್ರಾ ಮದ ಡು 
ಪೆದ್ದ ಚೊದನರೆಡ್ಡಿ ಗೆ ಬುಕ, ನು ನೀಡಿದನೆಂದು ಮತ್ತು ಆವ ನಗೆ ದಾನವಾಗಿ ಕೊಟ್ಟ à, 
ಭೂಮಿಯ ವಿವರಗಳನ್ನು ತಿಳಿಸುತ್ತ ಭಷ 

(೨) ಕ್ರ.ಶ. ೧೪೮೬ ರಲ್ಲಿ ನರಸಿಂಗರಾಯ ಆಳುತ್ತಿ G2 n ಆತನ en ಯಂತ, 
ಗಂಗೇಗೌಡನಿಗೆ ಅವನು ಸಾ ಫಿಸಿದ ಹೆಜಜಿ ಮತ್ತು ಇತರ ಗ್ರಾಮಗಳ ಗೌಡಿಕೆಯನ್ನು 
ಕೊಟ್ಟ ನು. * ಇದು ಒಬ್ಬ ಒಂದು ಗ್ರಾ ್ರ್ರಾಮಕ್ಕಿಂತ ಹೆ ಹೆಚಿ E ಗೌಡಿಕೆಯನ್ನು ಹೊಂದಿದ್ದು 
a, "ದರ್ಶನವಾಗಿ. 

(೩) ರಾಯ ವೆಂಕಟಪತಿ ನಾಯಕ ರಾಯದುರ್ಗ ರಾಷ್ಟ್ರದ 5 ಗ್ರಾಮಗಳ 
ಗೌಡಿಕೆಯನ್ನು ಯರಲಿಂಗನಗೌಡನೆಂಬುವನಿಗೆ ನೀಡಿದನು. 


Dikshit : op.cit., p: 59.65. ' 

Krishnasvami: op.cit., p. 104. 

Venkataramanayya : Studies, 161. 

EI, 71! p. 170, Somasekhara Sarma: op.cit., p. 219. 
No, 16 of 1925-26 (ತಾವ್ರಿ ಶಾಸನ), 
EC, UX, Tm, 54. 

. No. 21 of 1910.11, 


3 ವ 


APES 


CC-0. Jangamwadi Math Collection. Digitized by eGangotri 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


೩) ಗ್ರಾಮ ಜಗತ್ತು ಎಂಬ ವಾಕ್ಸ ರಣಿ ಸಮಸ್ತ ನಿವಾಸಿಗಳನ್ನು ಸೂಚಿಸು 
3d. ಈ a J doha ಕುಂದಾಪುರ oe ಕಾಡ ಸೇರಿದ ಸಂದರ್ಭದಲ್ಲಿ 
ಉಪಯೋಗಿಸಲಾಗಿದೆ. i 
ಗ್ರಾಮ ಸಭೆಯು ಸೇರುತ್ತಿದ್ದ ಸ್ಥಳ: ಗ್ರಾಮಸಭೆಯು ಸಾಮಾನ್ಯವಾಗಿ. 
ದೇವಸ್ಥಾ dd ಸಭಾಂಗಣದಲ್ಲಿ ಅಥವಾ ಜಸವು ಸಾರ್ವಜನಿಕ ಸ A, ಳದಲ್ಲಿ a dy 
ತ್ತಿದ್ದಿ ಹು. ಕುನ್ನಂದರ್‌ ಕೋವಿಲ್‌ನಲ್ಲಿ ಪರ್ವತ ಗಿರೀಶ್ವರ ರೇವಸ್ಥಾ ನದಲ್ಲಿ ಎರಡ 
ನೆಯ ಗೋಪುರದಲ್ಲಿರುವ ಒಂದು ಶಾಸನವು ಕಳ್ಳ Sed. Fe, O09 ದೇವಸ್ಥಾ ನಕ್ಕೆ 
ಕೊಡಬೇಕಾದ ನೆರವನ್ನು ಗೊತ್ತು ಮಾಡಲು ಮತ್ತು “ಅವರನ್ನು ಎಲ್ಲಾ ಸಾಯಿ 
ರಕ್ಷಿಸಲು ಒಂದು ದೊಡ್ಡ ಸಭೆಯು ಸೆ ಸೇರಿದ್ದಿ ತೆಂದು `ದಾಖಲುಮಾ ad. ? ಮತ್ತೊಂದು. 
ಸಭೆಯು ವಿಷ್ಣು ಮೂರ್ತಿ ದೇವಸ್ಥಾ ನದ ಆವರಣದಲ್ಲಿ ಸೇರಿತು. ಈ ಶಾಸನದಲ್ಲಿ 
3 ವಿಷ್ಣು ಮೂರ್ತಿ ದೇವರ ಸನಿ ಧಿಯಲು ೫. ಎಂಬ " ಪದಗಳನ್ನು ಉಪಯೋಗಿಸ 
cond 3, ಶೆ. ೧೪೪೩-೪೪ n eee, ಶಾಸನ ಒಂದು, ದೇವಸ್ಥಾ ನದ 
ಅಧಿಕಾರಿಗಳು ಮತ್ತು ವಿರಯ y 8S, ನಿವಾಸಿಗಳು ಒಂದು ಹೊವಿನ ತೋಟದಲ್ಲಿ ಸಭೆ 
ಸೇರಿದ್ದ ರೆಂದು ತಿಳಿಸುತ್ತ ದೆ ಗ್ರಾಮ ಸಭೆಯು ಸಾಮಾನ್ಯ ವಾಗಿ ಗ್ರಾಮ ಸಭಾಂಗಣ 
ಅಥವಾ ಚಾವಡಿಯಲ್ಲಿ Beda, o ತು. ಹೀಗೆ ಸಭೆ ted e ಆನೇಕ ಶಾಸನಗಳ 
ಆಧಾರವಿದೆ. ಉದಾಹರಣೆಗೆ, ಧಾರಾಪುರದ ನಾಯಕರು, ಗೊಲ್ಲರು, ಬೆಸ್ತರು, ಕೆಲಸ 
ಗಾರರು ಮತ್ತು ಇತರರು ಧಾರಾಪುರದ ಚಾವಡಿಯಲ್ಲಿ ಸಭೆ ಸೇರಿದರು. | 
ಗ್ರಾ ಮಾಧಿಕಾರಿಗಳು :. ಶಾಸನಗಳು ಗ್ರಾಮದ ಅಧಿಕಾರಿಗಳನ್ನು ತಿಳಿಸುತ್ತವೆ. 
ಪ್ರತಿ ಗ್ರಾ ಮುದಲ್ಲೂ ಅನೇಕ ಗಾ ಫ್ರಾಮಸೇವಕರಿದ್ದ ರು. ಅವರ ಸೇವೆಗೆ ಸಂಭಾವನೆಯನ್ನು 
| c. ಮ PU ಮಾನ್ಯಗಳಿಂದ ಅಂದರೆ ತೆರಿಗೆಯಿಂದ ರಿಯಾಯಿತಿ ಹೊಂದಿದ 
ಭೂಮಿ ಮತ್ತು ಮೇರ ಮತ್ತು ವಿಂರಾಶಿಗಳಂಬ ವೇತನಗಳನ್ನು ಕೊಡಲಾಗುತ್ತಿ ತ್ತು. 
ಗ್ರಾ Tyrii ಸಾಮಾನ್ಯವಾಗಿ ಆಯಗಾರರೆಂದು ಕರೆಯಲಾಗುತ್ತಿತ್ತು. "`ಅವರ 
ಸಾಮಾನ್ಯವಾಗಿ ೧೨. ಆದರೆ ಕಾರ್ಯದ ಆವಶ್ಯಕತೆ, ಗ್ರಾಮದ ಆರ್ಥಿಕ 
ಡಸ ಮತ್ತು ಗ್ರಾಮದ ವಿಸ್ತೀರ್ಣ ಅವರ ಸಂಖ್ಯೆಯನ್ನು ನಿರ್ಧರಿಸುತ್ತಿ, ತ್ತು: ಕೆಲವು 
ಗ್ರಾಮಗಳಲ್ಲಿ ಅನೆಕ ಸೇವಕರ ಕರ್ತವ್ಯಗಳನ್ನು ಒಬ್ಬ ONE ವಹಿಸಲಾಗುತ್ತಿ ತ್ತು. | 


ಗೌಡಿಕೆ ಅಥನಾ ಗ್ರಾಮಮುಂಖಂಡತ್ವ ಹುದ್ದೆ ಯು ಆಶಾರ್ಹವಾಗಿತ್ತು. 
ವಿಜಯನಗರದ ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಗಾವುಂಡ ಅಥವಾ. ಗ್ರಾ ಮ 


ao 


ರ ಹ್ಹ 
1. SII, IX, (ii) No. 441, 
2. Chronological List of Inscriptions of the Pudukkottai State (1929), No, 689 
8. SII, 1X (ii) No. 457. 
4. IPS, No, 705. ` 
5. SII, IX (ii) No. 644. 


CC-0. Jangamwadi Math Collection. Digitized by eGangotri 


ಗ್ರಾನುಗಳು ಮತ್ತು ಅಗ್ರಹಾರಗಳು 42 


cee ಗ್ರಾಮಸಭೆಯ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಗ್ರಾಮಾಡಳಿತದ 

ಧಾನ ಅಧಿಕಾರಿಯಾಗಿದ್ದ ನು. ಗ್ರಾಮಸಭೆಯೊಡನೆ ಅವನು ಗ್ರಾ = ಅಭ್ಯು 
ಸ ಜವಾಬ್ದಾರಿ ಹೊಂದಿದ TY ಗೌಡಿಕೆ ಹುದೆ 3 03383, LA ಅಥವಾ 
| ಅಧಿಕಾರಿಗಳು ಅಥವಾ ಗ್ರಾಮಸ್ಥ ರು ಅಥವಾ ನಾಡಿನವರು” ಗ್ರಾಮ ಅಥವಾ ಗ್ರಾಮಗಳ 
ಸೇವೆಯಿಂದ ಹೆಸರುವಾಸಿಯಾದನನಿಗೆ ಕೊಡುತ್ತಿದ್ದರು. aus ಜನರ ನ ಪ್ರತಿನಿಧಿಯಾಗಿ 
ಮತ್ತು ಸರ್ಕಾರದ ನಿಯೋಗಿಯಾಗಿ ಕೆಲಸಮಾಡುತ್ತಿ, ದ ನನು. TET ಸಂಭಾವನೆ 
ಗೌಡಗೊಡಗೆ ಅಥವಾ ತೆರಿಗೆಯಿಂದ ರಿಯಾಯಿತಿ ಪಡೆದ ಭೂಮಿ. ಆತನು ಗ್ರಾಮದ 
ದಂಡಾಧಿಕಾರಿಯಾಗಿ ಸಣ o ಪುಟ್ಟ ಅಪರಾಧಗಳ ವಿಚಾರಣೆ ನಡೆಸುತ್ತಿದ್ದ ನನು. ಅತನು 
ಸಾರ್ವಜನಿಕರಿಂದ ಮತ್ತು mcd ಹಣ ಸಂಗ್ರಹಿಸಿ ಲೋಕೋಪಯೋಗಿ 
' ಕಾರ್ಯಗಳನ್ನು ನಡೆಸುತ್ತಿದ d ನನು. 1 ಗ್ರಾಮ ಮುಖಂಡನನ್ನು ರೆಡ್ಡಿ ಅಥವಾ ಗೌಡನೆಂದು 
ತಮಿಳು ಪ್ರಾಂತ್ಯದಲ್ಲಿ ಕಕೆಯಲಾಗುತ್ತ, ದ್ದಿತು.3 Vow , ಜಿಲ್ಲೆ ಯಲ್ಲೂ : ಆತನನ್ನು 
ರೆಡ್ಡಿ ಅಥನಾ ಕಾಸಿದ ಕರೆಯುತ್ತಿ d c. 3 ಅವನನ್ನು ಗ್ರಾ ಮಕೂಟಃ ಎಂದೊ 
ಕರೆಯುತ್ತಿ ದ್ದರು. ಗೌಡ ಎಂಬ ಸದವು "ಈ ಪದದಿಂದ ಮಾಜ 


ವಿಜಯನಗರ ಕಾಲದಲ್ಲಿ ಗೌಡಿಕೆಯನ್ನು ನಾನಾ ನಿಧದಲ್ಲಿ ಪಡೆಯಬಹು 
ದಾಗಿತ್ತು. ರಾಜನು ಹಲವು "ವೇಳೆ ಇವರನ್ನು ನೇಮಿಸುತ್ತಿದ್ದ ನನು. a ಕೆಲವು 
ನಿದರ್ಶನಗಳನ್ನು ಕೊಡಬಹುದು: 

(೧) ಬುಕ್ಳನ 'ಹಾಲದ ಒಂದು ಶಾಸನವು ನಸನಗ್ರಾ ಮದೆ ers 
ಪೆದ್ದ ಚೊದಮರೆಡ್ಲಿ ಗೆ ಬುಕ, ನು ನೀಡಿದನೆಂದು ಮತ್ತು ಆವ an ದಾನವಾಗಿ ಕೊಟ್ಟಿ 
ಭೂಮಿಯ ನಿವರಗಳನ್ನು ತಿಳಿಸುತ್ತ ಹೆತ್ತೆ | 

(3) ಕ್ರಿ.ಶ. ೧೪೮೬ ರಲ್ಲಿ ನರಸಿಂಗರಾಯ ಆಳುತ್ತಿದ್ದಾಗ ಆತನ ಆಜ್ಞೆಯಂತೆ, 
ಗಂಗೇಗೌಡನಿಗೆ ಅನನು ಸ್ಥಾ ಪಿಸಿದ ಹೆಜಜಿ ಮತ್ತು ಇತರ ಗ್ರಾಮಗಳ ಗೌಡಿಕೆಯನ್ನು 
ಕೊಟ ನು. 6 ಇದು ಒಬ್ಬ ಒಂದು ಗ್ರಾಮಕ್ಕಿಂತ ಹೆ ಹಚಿ ಕಿನ 1 ಗೌಡಿಕೆಯನ್ನು ಹೊಂದಿದ್ದು 
ದಕ್ಕ doe en 

(೩) ರಾಯ ವೆಂಕಟಪತಿ ನಾಯಕ ರಾಯದುರ್ಗ ರಾಷ್ಟ್ರದ 5 ಗ್ರಾಮಗಳ 
ಗೌಡಿಕೆಯನ್ನು ಯರಲಿಂಗನಗೌಡನೆಂಬುವನಿಗೆ ನೀಡಿದನು.” 


1. Dikshit.: op.cit., p: 59-65. ` 
2. Krishnasvami: op.cit., p. 104. 
3. Venkataramanayya : Studies, 301. 

4 EI, VIL p. 170, Somasckhara Sarma: op. cit., p. 219. 
5. No, 16 of 1925-26 (ತಾಮ್ರಶಾಸನ), ( 
6. EC, IX, Tm, 54, 

7. No. 21 of 1910.11, 


539 


CC-0. Jangamwadi Math Collection. Digitized by eGangotri 


av ವಿಜಯನಗರ ಸಾಮ್ರಾಜ ದಲ್ಲಿ ಸ್ಥ ಳೀಯ ಸರ್ಕಾರ 


ಗೌಡಿಕೆಯನ್ನು ಒಂದು ಹೊಸ ಗಾ ್ರ್ರಾಮವನ್ನು ಸ್ಥಾ ಸ್ಥಾಪಿಸಿದವರಿಗೆ ಕೊಡುತ್ತಿದ್ದ 
ನಿದರ್ಶನಗಳಿವೆ. ಈ ವಿಷಯವನ್ನು ಕ್ರ $..2. OBON G ಒಂದು ಶಾಸನದಿಂದ ತಿಳಿಯ 
ಬಹುದು. ಅದು ರಾವುತ್ತಪುರದ ಕಟ್ಟು ಇಕೆ ಮತ್ತು ಕುಡಿಹೇರು ಪ್ರ ಭುಗಳ ಮತ್ತು 
ಅಷ್ಟಾದಶ ಪ್ರ BANG ಅನುಮತಿಯಿಂದ os. ಪುರದ ಮುಖ Ame ಜೈ ಬೈರಣ ನಿಗೆ: 
ಆ ಗ್ರಾಮದ ಮಗ್ಗ ಗಳು ಮತ್ತು ಮನೆಗಳ ಮೇಲಿನ ತೆರಿಗೆಗಳ Len ಹ ಹೆ ಕೈನ್ನು 
ಮತ್ತು, ಆಗ್ರಾ ಮದಿಂದ ಬರಬಿಕಾಗಿದ್ದ ತೆರಿಗೆಯಲ್ಲಿ ೨೦ ಗದ್ಯಾಣಗಳನ್ನು ಬೈ 23 is aon 
ಕೊಟ್ಟು aX ದಾಖಲುಮಾಡಿದೆ. ಇದು ಪ್ರಜಾಸಮುದಾಯದ ahd arte 
ಚಟುವಟಿಕೆಗೆ, ಗ್ರಾಮ ಮುಖಂಡತ್ವವನ್ನು ಕೊಟ್ಟು ಮತ್ತು ಆತನಿಗೆ ಕೆಲವು ಹ ಹಕ್ಕು 
ಗಳನ್ನು ನೀಡಿದುದಕ್ಕೆ ನಿದರ್ಶನವಾಗಿದೆ. ಇದೇ ರೀತಿ ಕ್ರಿ e ೧೫೯೧ ರಲ್ಲಿ ಕಮ 
ಗೌಡ ಮತ್ತು ಇತರ ದಾಸಪನ ಹಳಿ 2 08989, ಕಪ್ಪ ಆತನಿಗೆ ಗೌಡಿಕೆಯನ್ನು 
ಕೊಟ್ಟರು. ` ಕ್ರಿ.ಶ. ೧೬೨೦ ರಲ್ಲಿ ಮಾತಾಡ ಅನ ತಿಯಿಂದ ಒಂದು ಕಾಲುವೆ. 
ಯನ್ನು TR ದಕ್ಕಾಗಿ ಗೌಡಿಕೆಯನ್ನು ಕೊಡಲಾಯಿತು. 


ಸಾರ್ವಜನಿಕ ಸೇವೆಗೆ ಮಹಿಕೆಯೊಬ್ಬ ಳು ಇಬ್ಬರಿಗೆ ಗೌಡಿಕೆಯನ್ನು ಕೊಟ್ಟ 
ನಿದರ್ಶನವಿದೆ. ಈ ಶಾಸನದ ಪ್ರ ಕಾರ ಕ ಕತೆ. PD ರಲ್ಲಿ ಕಂಬೇಗೌಡ es 
ಇತರರು ಸಿದಾ ಪುರದಲ್ಲಿ ಕುಡುತಿ ಸ ಕೋಟಿಯನ್ನು ೧೮೯೨ ವರಹಗಳ ವೆಚ್ಚ ದಲ್ಲಿ 
ಕಟ್ಟ ದರು. à ಹೆಣವನ್ನು ಕಂಬೇಗೌಡ ಮತ್ತು ಕರೇಗೌಡ ಸಾಲ ತೆಗೆದುಕೊಂಡಿದ್ದ ರು. 
ಅದನ್ನು ಜಿಲ್ಲೆ ಮಲ್ಲಮ್ಮ ಎಂಬ ಮಹಿಳೆಯು ADA, ಒಂದು ಭಾವಿ ಮತ್ತು 
ಎರಡು ದೇನಸಾ ಗಳನ್ನು, ಕಟ್ಟಿ ಸಿದಳು. ಅವಳು ಸಿದಾ ಪುರದ ಹೊನ್ನೆ ಗೌಡ ಮತ್ತು 
ಮರಿತಿಮ್ಮನಹಳ್ಳಿ ಹಳಿ ಯ ದಾಸೇಗೌ d ಈ ಈ ಇಬ್ಬ ರು ಸಿದ jo ಮತ್ತು ಕುಡುತಿ ಗ್ರಾ ಮಗಳ 
ನೂರು ಪ ಮುಖಂಡರಾಗಿರದೇಕೆಂದು ಮತ್ತು mae ಮತ್ತು et 
ಗೋಪಾಲಕೃ a, ಕಂಬದಯ್ಯ ಮತ್ತು ಲಕ್ಷಿ RD ದೇವಸ್ಥಾ ನಗಳ ಮೇಲ್ವಿಚಾರಣೆ 
ಯನ್ನು uot) ರೂ ಸಮವಾಗಿ ಹಂಚಿಕೊಳ್ಳ ಬೇಕೆಂದೊ ಆಜ್ಞೆ ನೀಡಿದಳು. ಅಲ್ಲದೆ, 
ಆ ಎರಡು ಗ್ರಾ ಮಗಳ ನೂರು DUE ಮತ್ತು ೧೨ ಗಾ ್ರಮಾಧಿಕಾರಿಗಳೂ 
ಅವರಿಗೆ ವಿಡೇಯರಾಗಿರಬೇಕೆಂದು ಆಜ್ಞಾ, ಫಿಸಿದಳು.4 p LS ಗುಂಡ್ಲ ಹಳ್ಳಿ ಯ 
« ಯಜಮಾನ ? ಎಂದೂ ಉಲ್ಲೆ ಸಿದೆ. ಇದರಿಂದ ಗೌಡ ಎಂಬ ನವಕ್ಕೆ 
೬ ಯಜಮಾನ” ಎಂಬ ಪದವನ್ನು ಉಪಯೋಗಿಸಲಾಗುತ್ತಿ $ oU ತಿಳಿಯಬಹುದು. 
ಒಂದು ಗ್ರಾಮದಲ್ಲಿ ಒಬ್ಬನಿಗಿಂತ ಹೆಚ್ಚು “ ಗೌಡ” ಇರುತ್ತಿ ದ್ದ ee 
ಹಿಂದೆ ಪ್ರ ಸ್ತಾ ani sah ಶಾಸನದಲ್ಲಿ xh ಳ್ಳಿ ಮು ಗೌಡಿಕೆಯನ್ನು ಒಬ್ಬ 
1. MAR, 1928, p. 48. 
2. EC, XII, Si. No. 92. 


9. EC, XI, Hr. 13. 
4. MAR, 1929, No. 97. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು Qu 


ಗಿಂತ ಹೆಚ್ಚು ಜನರಿಗೆ ಕೊಡಲಾಯಿತು. 3.5.0908 ರೆ. ಒಂದು ಶಾಸನವು 
'ಬಂಡಿಯಹಳ್ಳಿ ಮೋಡೆಯ ಹಳ್ಳಿ ಯಿಂದ ಯಾವುದಾದರೂ ಸಂಸಾರ ಅಥವಾ ಸಂಸಾರ 
ಗಳು ಪಲಾಯನ ಮಾಡಿದರೆ “ ಗೌಡರು” ಆ ಸಂಸಾರಗಳನ್ನು ಪುನಃ ಕರೆದುಕೊಂಡು 
ಬರಬೇಕು ಅಥವಾ ಅವರಿಂದ ಬರಬೇಕಿದ್ದ ಹಣವನ್ನು ಪಾವತಿ ಮಾಡಬೇಕೆಂದು 
ತಿಳಿಸುತ್ತದೆ.1 ಇದೇ ರೀತಿ ಛತ್ರದ ಹಳ್ಳಿ ಯಲ್ಲಿಯೂ ಒಂದಕ್ಕಿಂತ ಹೆಚ್ಚಿನ “ಗೌಡ” 
od ಕಿಮ ಕಾಣುತ್ತದೆ. ಛತ್ರ ದ ಹಳ್ಳಿ ಯ ; ಯೆಲವಣ 99 ತಂದೆ ಮತ್ತು ಸಹೋದರರು 
ಅರ್ಡೆ ಗೌಡಿಕೆಯ "ಹಕ್ಕನ್ನು ect ಆ ಗ್ರಾ ಮಡಿ ಉತ ತರಕ್ಕೆ eh SO ಮತ್ತು 
“ಒಂದು ದೇವಸ್ಥಾ ನವನ್ನು, ಕಟ್ಟ ಸಿದರು.3 
ಗೋವಾ, ಸ್ವಲ್ಪಕಾಲ ವಿಜಯನಗರ ಸಾಮಾ ್ರ್ರಾಜ್ಯದ ಒಂದು ಭಾಗವಾಗಿತ್ತು. 

ಆದರ ಅಭಿವೃದ್ಧಿ ಯು ವಿಜಯನಗರ ಸಾಮ್ರಾಜ್ಯ ದೊಡನಿದ್ದ ವ್ಯಾಪಾರವನ್ನು 

ಅವಲಂಬಿಸಿತ್ತು ಮತ್ತು ವಿಜಯನಗರದ ಅವನತಜೊಡನೆ ಅದರ ಏಳಿಗೆಯು ಗಂಟು 
DA 234 ಆದುದರಿಂದ d ಈ ಸಂದರ್ಭದಲ್ಲಿ ಗೋವಾದಲ್ಲಿದ್ದ ಗ್ರಾಮಾಡಳಿತ, ಅದರಲ್ಲೂ 
ಗ್ರಾಮ ಮುಖಂಡನ ಪಾತ್ರವು “ ಗೌಡಿಕೆ” ಹ did oh ಸ್ವಭಾವ ಮತ್ತು ಕರ್ತವ್ಯ 
ಗಳನ್ನು ತಿಳಿದುಕೊಳ್ಳ ಲು `ಉಪಯುಕ್ತ ವಾಗಿದೆ. ಗೋವಾದಲ್ಲಿ ಪ್ರ ತ್ರಿ ಗ್ರಾಮಕ್ಕೂ 
ಹೆಲವು ಮುಖಂಡರು a ಗಾನ್‌ಕಾರ್‌ರರು ಇರುತ್ತಿದ್ದ ರು. E ಸಂಖ್ಯೆಯು 
ಆ ಗ್ರಾಮದ ಸಂಪ 3 SOI, ವಲಂಬಿಸಿತ್ತು.? ಇದರಿಂದ, ಮೊದಲನೆಯದಾಗಿ 
ಸುಪ್ರದಾಯನ್ನು' 1 ry ದ್ದ m ಮತ್ತು "ಎರಡನೆಯದಾಗಿ, ಕೆಲವು ಗ್ರಾಮಗಳಲ್ಲಿ 
ಒಂದಕ್ಕಿಂತ ಹೆಚ್ಚು ಮುಖಂಡರಿದ್ದ ರೆಂದು 'ಿಳಿಯಬಹುದು. ಆ ಹುದ್ದೆ ds ವಂಶ 
ಪಾರಂಪರೈವಾಗಿತ್ತು. ಗ್ರಾಮ ಮುಖಂಡನನ್ನು ಯಾವ ಕಾರಣದಿಂದಲೂ ತೆಗೆಯು : 
'ವಂತಿರಲಿಲ್ಲ ಕ ಅವನು ತಪ್ಪು ಮಾಡಿದರೆ ಶಿಕ 9, ಗೊಳಗಾಗುತ್ತಿದ್ದ ದನು. ಅವನನ್ನು 
ಮರಣದಂಡನೆಗೆ ಗುರಿಪಡಿಸಿದ ಅವನ ಹುದ್ದೆ ಯು ಅವನ ಮಗ ಅಥವಾ ಉತ್ತರಾಧಿ 
ಕಾರಿಗೆ ಹೋಗುತ್ತಿತ್ತು. ಅವನು ಕಂದಾಯವನ್ನು ಕೊಡದೆ ತಪ್ಪಿಸಿಕೊಂಡರೆ « ಗಾನ್‌ 
ಸಾರಿಯ ” ಎಂಬ ಗ್ರಾಮಸಭೆಯು ಸೇರಿ ಅವನನ್ನು ಹಿಡಿಯಲು ಒಂದು ಘೋಷಣೆ 
ಯನ್ನು ಹೊರಡಿಸುವ, ದ್ದಿತು. ಗ್ರಾ ಮ ಮುಖಂಡನಿಗೆ ಕಂದಾಯ ಮತ್ತು ಸಾಗುವಳಿಗೆ 
ಸಂಬಂಧಿಸಿದ ಹಲವು ಕರ್ತವ್ಯಗಳನ್ನು ವಹಿಸಲಾಗಿತ್ತು. ಪ್ರತಿ ಗ್ರಾ = ಒಂದು 
ಗೊತ್ತಾದ ಕಂದಾಯವನ್ನು ಸಲ್ಲಿಸಬೇಕಾಗಿತ್ತು. ಗ್ರಾಮ ಮುಖಂಡನು ಗುಮಾಸ್ತೆಯ 


. SII, IX, (ii), No. 433. 

. Ibid., No. 670. 

. 508 of 1914. 

. Sewell: op.cil., p. 150. 

. Baden-Powoll: The Villagesof Goa in the Early Sixteenth Century, 
JRAS, 1900, p. 263. 

6. Ibid., p. 204. 


ಲ Cr B 


CC-0. Jangamwadi Math 'Collection. Digitized by eGangotri 


ge ವಿಜಯನಗರ ಸಾಮ್ರಾ ಜ್ಯದಲ್ಲಿ ಸ್ಥ ಳೀಯ ಸರ್ಕಾರ 


. ಸಹಾಯದಿಂದ ಆ ಮೊತ ತ್ರವನ್ನು ಸ ಸಾಗುವಳಿದಾರರಿಗೆ ಹೆಂಚುತ್ತಿದ ನು. ಕಿಗದಿಮಾಡಿದ' 
ಕಂದಾಯವನ್ನು ಆ ಪಾವತಿ ಮಾಡಬೇಕಾಗಿತ್ತು. ಗ್ರಾ ಮದ ಮುಖಂಡನು 
ಗ್ರಾಮವು ಸರ್ಕಾರಕೆ ಕ್ಟ ಲ್ಲಿಸಬೇಕಾಗಿದ್ದ ಕಂದಾಯವನ್ನು ಗ್ರಾ DIN, ರಲ್ಲಿ zow, ` 
ಅದನ್ನು ವಸೂಲಿಮಾಡಿ 'ಸಲ್ಲಿಸಬೇಕಾಗತ್ತು. ಲಾಭ ಅಥವಾ Wa, 3 ಗಾ 3,58, 
" ಸೇರಿದುದಾಗಿತ್ತು. ಆದರೆ. ಯುದ್ಧ ದಿಂದ ನಷ್ಟವಾದರೆ ಕಂದಾಯದಲ್ಲಿ ರಿಯಾಯಿತಿ 
ದೊರಕುತ್ತಿತ್ತು. 
ಗಾನ್‌ಕಾರರು ಗ್ರಾಮಸೇವಕರಿಗೆ ಖಾಲಿ ನಿವೇಶನಗಳನ್ನು ಕಂದಾಯರಹಿತವಾಗಿ 

ಕೊಡಬಹುದಾಗಿತ್ತು. oti ದಾನಮಾಡಿದುವನ್ನು ಹಿಂತೆಗೆದುಕೊಳ್ಳುವಂತಿರಲಿಲ್ಲ 
, ಅಥವಾ ಯಾವ ಗ್ರಾ ಮ ಸೇವಕನನ್ನೂ ವಜಾ ಮಾಡಿ ಮತ್ತೊಬ ನನ್ನು ನೇಮಿಸು 
ವಂತಿರಲಿಲ್ಲ. ಇದಕ್ಕೆ ಆ ಹುದ್ದೆ ಗಳು ವಂಶಪಾರೆಂಪರೆ ೈವಾಗಿದ್ದುದೆ ದೇ ಕಾರಣವಾಗಿತ್ತು. 
ಹುಣ್ಣಿಗೆ ಫಾರಸುದಾರರಿ್ಲದಿದ್ದ 3 ಅದೇ ಉಜ್ಯೋ। ಗದ ಇತರ ನೇಮಿಸಜಿಣಾಗಿತ್ತು. 

ಗ್ರಾಮ ಮುಖಂಡನು ಗ್ರಾ ಮ ನಿವಾಸಿಗಳಲ್ಲದೆ ಇ ರಿಗೆ ದಾನಗಳನ್ನು ಕೊಡುವಂತಿರ 
ಲಿಲ್ಲ. ಭೂಮಿಯಲ್ಲಿ ಬೇಸಾಯಮಾಡದಿದ್ದ ರೆ isa ಪಾಳು WA ದರೆ ಕಂದಾಯ 
ವನ್ನ ನಿರ್ಧರಿಸಿ, ಸಾಗುವಳಿಮಾಡುವ eve ೇಶದಿಂದ ಅರ್ಜಿ ಹಾಕಿದವರಿಗೆ ಕೊಡ 
ಬಹುದಿತ್ತು. ನಂತರದಲ್ಲಿ ಸಂಪ್ರ ದಾಯಬದ ಕಂದಾಯವನ್ನು ಕೊಡಬೇಕಿತ್ತು. ಹಾಗೆ 
ಕೊಟ 3, ಭೂಮಿಯನ್ನು “ಗೂ ವಾಗಿ ಅನುಭವಿಸಬಹುದಾಗಿತ್ತು. 
| pou ಶಾಸನಗಳಲ್ಲಿ ; ಗೌಡಿಕೆಯನ್ನು ವಿಕ್ರ ಯಿಸಿದ ಒಂದು ನಿದರ್ಶನ 
ವಿದೆ. ಕ್ರಿ.ಶ. ೧೫೮೧ ರಲ್ಲಿ Ad ನ ಪುರದ ಸಿದ್ದ £9 ಗೌಡ ತನಗೆ ಸೇರಿದ ಕೊಟ್ಟೊ ಹಳ್ಳಿ ಯ 
ಗಾಡಿಕೆಯನ್ನು ಮದಕರಿ. ನಾಯಕನಿಗೆ ೨ ಸಾವಿರ ವರಹಗಳಿಗೆ ಮಾರಿದನು. 


ರಾಜನು ಈ ಹುದೆ ಸಿಯನ್ನು ತನಗೆ ಬೇಕಾದವರಿಗೆ ಕೊಡಬಹುದುದಾಗಿತ್ತು.₹ 
ಈ ಹುದೆ ಯನ್ನು ರಾಜ ಅಥವಾ ಅವನ ಅಧಿಕಾರಿಗಳು ಅಥವಾ ಗಾ ್ರ್ರಮಾಧಿಕಾರಿಗಳು 
ಸಾರ್ವಜನಿಕ ಸೇವೆ ಮಾಡಿ ಹೆಸರುವಾಸಿಯಾದನರಿಗೆ ಕೊಡಬಹುದಿತ್ತು. ಗ್ರಾಮದ. 
ಮುಖ್ಯಸ್ಥನು, ಜನರ ಪ್ರತಿನಿಧಿ ಮತ್ತು ಸರ್ಕಾರದ, ನಿಯೋಗಿಯಾಗಿದ್ದು ವ ದರಿಂದ 
ಸರ್ಕಾರವು ನೇಮಿಸ ದಿದ್ದ D ಆ ನೇಮಕವನ್ನು ಸರ್ಕಾರವು ಅನುಮೋದಿಸ ಸಬೇಕಿತ್ತು. 

ಈ ಸಂದರ್ಭದಲ್ಲಿ ಸ್ಥ ಛಳೆ.ಗೌಡ ಹುದ್ದೆ ಯ ಹಲವು ನಿದರ್ಶ ನಗಳನ್ನು ಕೊಡ 
ಬಹುದು. ಶಾಸ ಸನಗಳಲ್ಲಿ ಸ್ಸ d ಎಂಬ ಪದವನ್ನು ಪುನರ್ವಿಭಾಗಗಳಿಗೆ ಅಥವಾ ಹಲವು 
ಗ್ರಾಮಗಳ ಗುಂಪಿಗೆ ಕೊಡಲಾಗುತ್ತಿ ತ್ತು. ಗೌಡನ ಅಧಿಕಾರವು ಗಾ ್ರಾಮಕ್ಕೆ ಸಂಬಂಧಿ. ,- 
ಸಿದ್ದ ಹಾಗೆಯೇ ಸ ಳ-ಗೌಡನ ಅಧಿಕಾರವು “ಸ “A ಸ್ಥಳಕ್ಕೆ? ಸಂಬಂಧಿಸಿತ್ತು. Ü ಶೆ ೧೫೩೩ರ 
ಹಿರಿಯೂರಿನ ಶಾಸನದಲ್ಲಿ ಗ್ರಾ ಮದ ಸ್ಥ ಳದ ಗೌಡಿಕೆ » ಎಂಬ ವಾಕ್ಸರಣಿ 


(se 


; 1 EC, XI, Cd. 48. 
2. SII, IX, (ii), No. 113. 


CC-0. Jangamwadi Math Collection. Digitized by eGangotri 


à 


ಗ್ರಾ ವುಗಳು ಮತ್ತು ಆಗ ಗ್ರಹಾರಗಳು a2 


ಯನ್ನು ಉಪಯೋಗಿಸಲಾಗಿದೆ. ಈ ಶಾಸನವು ಸ ; 9- -ಗೌಡಿಕೆಯನ್ನು ಫೀಡುವವಿಧಾನವನ್ನು 
ತಿಳಿಸುತ್ತದೆ. ಮಹಾನಾಯಕಾಜಾರ್ಯ, ಹರತಿಐನುಂಗಲ ತಿಪ್ಪಲ ನಾಯಕಾಜಾರ್ಯನು 
ವಡ್ಡೆ ಈರನ WOON, ಧರ್ಮಾಪುರ “ಸಮ ತ್‌ ನಲ್ಲಿ ಕಂಡೇಹಳ್ಳಿ ಕೋಟಿಗೆ ೨೫೦ 
ri. to ಣಗಳನ್ನು ಖರ್ಚುಮಾಡಿ ನಾಲ್ಕು 'ನೋಪುರಗಳನ್ನು E ಸಿದುದಕ್ಕೆ, e3 
ಗ್ರಾಮದ A ಸ್ಥಳ- ಗೌಡಿಕೆಯನ್ನು ವಂಶಪಾರಂಪರ sen ಕೊಟ್ಟ ನು. 1 ಅದೇ P ಸಳದ 
ಮಕೊ ಇಂದು ಶಾಸನದ ಪ್ರ g ಅದೇ a ere ad 
ಈರನ ಬೋರನು ಸೊಗ ಇಡು ಕೋಟಿಗೆ ೨೦೦ ವರಹಗಳ ವೆಚ್ಚ ದಲ್ಲಿ ೪ ಗೋಪು ್ರರಗಳನ್ನು ] 
ಫಟ್ಟ 3 ATT, ದೊಡ್ಡ ದಮನಗೌಡನ ಮುಖಾಂತರ “ Am ಸ ಭೂಮಿಯನ್ನು 
ಕೊಟ್ಟ ನು ಮತ್ತು ದೊಡ 3 ದಮನಗೆ್‌ Gen ಸ ಸ್ಥಳ-ಗೌಡಿಕೆಯನ್ನು ಕೊಟ Jo ES 
ಉದಾಹರಣೆಗಳಿಂದ ಸ್ಥ g- -ಗೌಡಿಕೆಯನ್ನು ಸ ಸಾರ್ವಜನಿಕ ಸೇವೆಯಿಂದ 'ಹೆಸರುವಾಸಿ 
ಯಾವವರಿಗೆ ರಾಜನ ಆಧಿಕಾರಿಗಳು ನೀಡುತ್ತಿ d ರೆಂಬುದು ಸ್ಪಷ್ಟವಾಗುತ್ತದೆ. ಹೀಗೆ 
ಹಿರಿಯೂರು ಶಾಸನಗಳು ಗ್ರಾಮದ ಹುದ್ದೆ: ಗಳು ವಂಶಪಾರಂಪರ ವಾಗಿದ್ದು ದಕ್ಕೆ 
ಆಧಾರವಾಗಿವೆ. 


ಶಾಸನಗಳು ಇತರ ಗ್ರಾಮಾಧಿಕಾರಿಗಳ ಹೆಸರುಗಳನ್ನು ತಿಳಿಸುತ್ತವೆ. ಅವರಲ್ಲಿ 
ನ ಅಥವಾ ಶ್ಯಾನುಭೋಗ ಮುಖ್ಯವಾದವನಾಗಿದ್ದ ನು. ಆವನು ಗ್ರಾ ಮದ 
ಕರಣಿಕನಾಗಿದ್ದ ದು. ಇದು ಬಹಳ ಹಿಂದಿನಿಂದ ಬಂದಿದ್ದ ಒಂದು ಹುದ್ದೆ ಯಾಗಿದಿ ತು. 
ಪಶ್ಚಿ ಮ ಚಾಳುಕ್ಯ ರ ಕ್ರಿ.ಶ. ೧೦೯೩-೧೦೯೪ ರ ಒಂದು ಶಾಸನವು ಅದನ್ನು ತಿಳಿಸುತ್ತ. ದಿತಿ 
3. ೧೨೩೮ b: ಬಬ್ಬ “ ಸೇನಬೋವ ” ಸೇತುಗ್ರಾ ಮದ ಅಧಿಕಾರಿಯಾಗಿದ್ದ EN 4 
ಅವನು ಗ್ರಾ ಮದ ಕಂದಾಯದ ದಾಖಲೆ, ಸಾಗುವಳಿ ಮಾಡಬಹುದಾದ ಮತ್ತು 
ಪಾಳುಬಿದ್ದ ಮಿಯ ಲೆಕ್ಕಾಚಾರ, ತರಿ ಮತ್ತು ಬರಡು ಭೂಮಿಗಳು, ತರಿ ಮತ್ತು 
ಣಫಸಲುಗಳ ಅಂದಾಜು, F ಬ್ರಹ್ಮದೇಯ ” ಮತ್ತು “ ಜೇವಾದಾಯ ” ಭೂಮಿಯ 
ಮ ಮತ್ತು ಗಾ ್ರ್ರಾಮಾಡಳತಕ್ಕೆ ಸಂಬಂಧಿಸಿದ "ವಿವರಗಳ ದಾಖಲೆಹೊಂದಿವ ನನು. 
ಅವನನ್ನು ಕುಲಕರಣಿ ಅಥವಾ ಕರಣಂ ಎಂದು ಕರೆಯುತ್ತಿ d och ಕಾಣುತ್ತದೆ. 
| ಗೌಡ ಮತ್ತು ಸೇನಬೋವ ಗ್ರಾಮದ ಮುಖ್ಯ ಅಧಿಕಾರಿಗಳಾಗಿದೆ ರು. ಅವರ ಒಪ್ಪಿಗೆ 
ಇಲ್ಲದೆ ಗ್ರಾ ಮಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ನಿರರ್ಥಕ “ಮತ್ತು ಕಾನೂನಿಗೆ 
ವಿರೋಧ್ಯವಾಗಿರುತ. à 3. Arion ಹುದ್ದೆಯು ಮಂಶಪಾರಂಪರ ವಾಗಿತ್ತು: . 
` ಕ್ರಿ.ಶ. ೧೫೬೫ರ ಚನ್ನಗಿರಿಯ ಒಂದು ಶಾಸನವುಗ್ರಾ ಮದ ಹುದ್ದೆ ಗಳು ಮಶಸಾರುಪ್ಯ ` 
ವಾಗಿದ್ದು ದಕ್ಕೆ ಸ್ಪಷ್ಟ ನಿವರ್ಶವಾಗಿದೆ. Seide: ಮತ್ತು ಜ್ಯೋತಿಷ ಹುದೆ ನ ಗಳನ್ನು 


ರ 


1. EC, X1, Hr. 36. 

9, EC, XI, Hr. 39. 

8. Fleet: Indian Antiquary, V, p. 344. 
4. EC, VIL, Nr. 10. ' 


CC-0. Jangamwadi Math Collection. Digitized by eGangotri 





Qo ವಿಜಯನಗರ ಸಾಮ್ರಾ ಜ್ಯ ದಲ್ಲಿ ಸ್ಥ ಳೀಯ ಸರ್ಕಾರ ' 


ಲಿಂಗಣ 9 ನೆಂಬುವನಿಗೆ ಕೊಡಲಾಗಿತ್ತು. ಮುಂಜಿ ಇದ್ದ ನಿವಾಸಿಗಳು ಸಂತೆಬೆನ್ನೂರು. 
ಸೀಮೆಗೆ ಸೇರಿದ ಎಲ್ಲಾ ಗ್ರಾಮಗಳ ಸೇನಜೋವ, ಜ್ಯೋತಿಷ ಮತ್ತು ಪುರೋಹಿತ 
ಹುದ್ದೆ ಗಳು ಲಿಂಗಣ ನಿಗೆ E od) ಹೇಳಿದುದರಿಂದ ಹಿಂದಿನ "ಪದ್ಧ ತಿಯಂತೆ 
ಆ cd ಗಳನ್ನು ವಂಶಪಾರಂಪರ್ಯವಾಗಿ ಅವನಿಗೆ ಕೊಡಲಾಯಿತು. ಸೇನಬೋನ 
ಹುದ್ದೆ ಯು ಯಾವಾಗಲೂ ವಂಶಪಾರಂಪರ್ಯ ವಾಗಿದ್ದು ದರಿಂದ, “ ಕುಲ” ಎಂಬ ಪದದ 
ಒಂದು ಅರ್ಥ “ ವಂಶಪಾರಂಪರ್ಯ z Sean. ಕುಲಕರಣಿ ಎಂದರೆ ವಂಶಪಾರಂಪರ್ಯ, 
ಕರಣಿಕನೆಂದು ಹೇಳಬಹುದು. ಜಯನಗರ ಕಾಲದ ಆಳ್ವಿಕೆಯಲ್ಲಿ ಈ ವಂಶಪಾರಂಪರ್ಯ 
ಪದ್ಧ ತಿಯು ಮುಂದುವರಿಯಿತು. 
ಗ್ರಾ ಮಕ್ಕೆ ಇತರ ಗಾ ್ರಾಮಸೇವಕರ ಹಾಗೆಯೇ ಬಾ ್ರಾಹ್ಮಣ ಪ್ರರೋಹಿತನು: 

ಮುಖ್ಯವಾಗಿದ್ದ 3 ಸರಾ ಹಿಂದೂ ಸಮಾಜದ ಪ್ರತಿ ಸದಸ್ಯನೂ 
ಪುರೋಹಿತನ ಸಲಹೆ ಕೇಳಿ ಶುಭಮುಹೂರ್ತದಲ್ಲಿ ಕಾರ್ಯಾರಂಭ ಮಾಡುತ್ತಿ, ದ ನು. 
ತುಮಕೂರು ಜಿಲ್ಲೆ ಯ ಸೆಟ್ಟ ಕೆರೆಯ ಒಂದು ಶಾಸನವು ಗ್ರಾಮ ಜ್ಯೋತಿಷನೆ. ಸೇವಾ 
ನಿಯಮಗಳನ್ನು s "eode ಊಳಿಗವ ನಡೆಸಿ” 3,ಎಂದರೆ ಅವನು ಊರಲ್ಲಿ ವಾಸ 
ಮಾಡಿ ಮತ್ತು ತನ್ನ ಕರ್ತವ್ಯವನ್ನು ಮಾಡುತ್ತಿದ್ದ ರೆ ತನ್ನ ಇನಾಂ ಭೂಮಿಯನ್ನು 
ಅನುಭವಿಸಬಹುದಾಗಿತ್ತು.. 

ಪೋಲೀಸ್‌ ಕೆಲಸಗಳಿಗೆ “ ತಳಾರಿ”ಯನ್ನು ನೇಮಿಸುತ್ತಿ ದ್ದ ರು. = 
ಚಟುವಟಕಗಳ ಮೇಲ್ವಿಚಾರಣೆಯನ್ನು ಗ್ರಾಮಮುಖ್ಯಸ್ಥ ಸ ನು ನೋಡಿಕೊಳ್ಳು à, Bs 
“ ತಳಾರಿ*ಯು ಗೌಡನ ಅಧೀನದಲ್ಲಿ ಕೆಲಸ demas ಅವನನ್ನು ಸ 
ಅಥವಾ ಕಾಪು ಅಥವಾ ಕಾವಲ್‌ ಎಂದೂ ಕರೆಯಲಾಗುತ್ತಿತ್ತು. ಇತರ ಗ್ರಾಮ 
ಹುದ್ದೆ ಗಳ ಹಾಗೆ ಅವನ ಹುದ್ದೆ ಯೂ ಮಂಶಪಾರಂಸರ್ಯದ್ದಾ i ಗಿತ್ತು. ಅವನು Se 
ಯನ್ನು ಕಾಪಾಡಲು ಆಹೊರಾತ್ರಿ ಗಸ್ತು ತಿರುಗುತ್ತಾ ಅಪರಾಧಿಗಳನ್ನು ಹಿಡಿಯ 
ಬೇಕಾಗಿತ್ತು. ಗ್ರಾಮವನ್ನು ಕ್ರೂ ರಮೃ ಗಗಳು ಮತ್ತು ಹೊರಗಿನ ಶತ್ರುಗಳಿಂದ ರಕ್ಷಿಸು 

ವುದು “ ಬಾರಿ-ಕಾಪು” S ಗ್ರಾ ಮಸೆ ಸೇವಕನ "ಕರ್ತವ್ಯವಾಗಿತ್ತು. ಅನೇಕ ವೇಳೆ 
« ಕ್ರಾಪು "ns ಸಂಭಾವನೆಯನ್ನು ಗ್ರಾಮದಿಂದ ಕೊಡಲಾಗುತ್ತಿ ತ್ತು. $. ಶ್ಲ 
೧೫೨೫-೨೬ ರಲ್ಲಿ ಚನ್ನಮ ನಾಯನಿಂಗರು, Bow, ಕುಂಟಿದ ಕೆರೆಯ “ಕಳಗಿನ ಭೊಮಿ 
, ಯಲ್ಲಿ. ಮೂರು. ಭಾಗವನ್ನು ದೇವರು, ಬ್ರಾಹ ಹ್ಮಣರು ಮುಂತಾದವರಿಗೂ ಮತ್ತು 
ಗಾ ್ರಾಮವನ್ನು ಕಾಯುತ್ತಿ ದ್ದ “ಕಾಪು” Ker Gu ಭಾಗಗಳೂ ಸೇರಬೇಕೆಂದು 
ತೀರ್ಮಾನಿಸಿದನು.4 

1. EC, VII, Ci: 62. 
2. Dikshit, op.cil., p. 66. 


3. EC, XII, Ck. 9. 
‘ 4. ARSIE, 1916, p. 143; 888 of 1915. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ವಂತ್ತು ಅಗ್ರಹಾರಗಳು at 


ಅಕ್ಕಸಾಲಿಗ ಬಡಗಿ ಕಮ್ಮಾರ, ಕುಂಬಾರ್ಕೆ ಅಗಸ ಮತ್ತು ನಾಯಿಂದ 
ಮೊದಲಾದನರು ಇತರ ಗ್ರಾಮ ಸೇವಕರಾಗಿದ್ದ ರು. ಹಿಂದೆ ತಿಳಿಸಿರುವಂತೆ ಅವರ 
ಸಂಖ್ಯೆಯು ಗ್ರಾಮದ ಸಂಖ್ಯೆಯನ್ನು ಅನಲಂಬಿಸಿದ್ದಿ ತು. ಗ್ರಾಮವು ಆರ್ಥಿಕ ಕ್ಷೇತ್ರದಲ್ಲಿ 
ಸ್ವತಂತ್ರವಾಗಿದ್ದಿತು. ಅದು ತನ್ನ ನಿವಾಸಿಗಳಿಗೆ ಜೀವನಕ್ಕೆ ಆವಶ್ಯಕವಾದುದ್ನೆಲ್ಲಾ 
ಒದಗಿಸುತ್ತಿತ್ತು. ಗ್ರಾಮಸಮುದಾಯವು ಅಜ್ಚುಕಟ್ಟಾಗಿತ್ತು ಮತ್ತು ಮುಂದೆ 
ತಿಳಿಸಿರುವಂತೆ, ಗ್ರಾಮದ ವ್ಯವಹಾರಗಳನ್ನು" ಗ್ರಾಮಸ್ಥರೇ ನೋಡಿಕೊಳ್ಳುತ್ತಿದ್ದ ರು. 


ಗ್ರಾಮಸೇವಕರ ಸಂಭಾವನೆ: ಗೌಡನ ಮುಖ್ಯ ಜೀವನಾಧಾರ * ಗೌಡ- 
Rawr” ಅಥವಾ ಕಂದಾಯ ರಹಿತವಾದ “ಇನಾಂ” ಭೂಮಿಯಾಗಿತ್ತು. ಕೆಳಗೆ c 
ಕೊಟ್ಟಿರುವ ಉದಾಹರಣೆಗಳು, ಈ ಅಭಿಪ್ರಾಯಕ್ಕೆ ಸಾಕ್ಷಿಯಾಗಿವೆ: (೧) ಕ್ರಿ. 2. 
೧೪೧೪ ರಲ್ಲಿ ಗೋಪಿನಾಯಕನು * ಗೌಡ-ಗೊಡಗೆ "oon ಕೆತಗೌಡನಿಗೆ ಭೂಮಿ 
ಯನ್ನು ಕೊಟ್ಟನು... (೨) ಕ್ರಿ.ಶ. ೧೫೨೮ ರಲ್ಲಿ “ ಗೌಡಿಕೆ-ದಂಡಿಗೆ "ಗೆ ಉಂಬಳಿಯಾಗಿ 
ಕಮನ ಹಳ್ಳಿಯನ್ನು ಅಕ್ಸಿಮಂಗಲು ತಿಮ್ಮಪ್ಪಗೌಡನಿಗೆ ಕೊಡಲಾಯಿತು (A) 
ಮಳವಳ್ಳಿ ತಾಲ್ಲೂಕಿನ ಬೊಮ್ಮನಹಳ್ಳಿಯ ಒಂದು ಶಾಸನವು ಕ್ರಿ.ಶ. ೧೫೬೨ ರಲ್ಲಿ 
ವೀರಣ್ಣ “ ಗೌಡ-ಗೊಡಗೆ *ಯಾಗಿ, NY’ ಹಕ್ಕು ಗಳೊಡನೆ, ಧೆನಗೂರು ಸ್ಥಳದ 
ಜೊಮ್ಮನಹಳ್ಳಿಯನ್ನು ಚಿಕ್ಕಸವಿಯಪ್ಪನಿಗೆ ಕೊಡಲಾಯಿಕೆಂದು ದಾಖಲೆಮಾಡಿದೆ.3 
ಘೆ ದಾನನನ್ನು ಪ್ರಜೆಗಳ ಸಲಹೆ ಕೇಳದೆ ಮಾಡಲಾಯಿತು. (೪) ಹದುಗಲಿ 
ತಾಲ್ಲೂಕಿನ ನಕ್ಕರ ಹಲುವಿನ, ಕ್ರಿ. Z. ೧೫೬೨ರ ಒಂದು ಶಾಸನವು, ನಗರೆಹಾಳ್‌ 
ಅಧಿಕಾರಿ ಸೇನಜೋನ ತಿರುಮಲ್ಲರಸ ಗೌಡ, SUO ಮತ್ತು ಜೋಯಿಸರಿಗೆ “ ಮಾನ್ಯ” 
ಭೂಮಿಯನ್ನು ಫೊಡಲಾಯಿತೆಂದು. ತಿಳಿಸುತ್ತದೆ. ಕ್ರ. ಶ. ೧೯೯೪ರ ಒಂದು 
ಶಾಸನವು ಗೌಡ ಹುದ್ದಿಯನ್ನು ನಡೆಸಲು ನಾಡು ಪ್ರಜೆಗಳ ಒಪ್ಪಿ ಗೆಯಿಂದ ಕುಮ್ಮರ 
ಕುಂಟಿ ಗ್ರಾಮವನ್ನು ತೆರಿಗೆ ರಹಿತವಾಗಿ ದಾನಮಾಡಲಾಯಿತೆಂದು ದಾಖಲು 
ಮಾಡಲಾಗಿದೆ. - 


ಚಾಮರಾಜನಗರ ತಾಲ್ಲೂಕಿನ ಕುದೇರು ಗ್ರಾಮದ ಒಂದು ಶಾಸನವು ಗೌಡನಿಗೆ 
ಹಲವು ತೆರಿಗೆಗಳನ್ನು ವಸೂಲು ಮಾಡುವ ಹಕ್ಕನ್ನು ಗ್ರಾಮಸ್ಥರು ಕೊಟ್ಟ ರೆಂದು 
ತಿಳಿಸುತ್ತದೆ. ಈ ಶಾಸನವು ರವುತ್ತಪುರವೆಂಬ ಗ್ರಾಮದ ಸ್ಥಾ ಪನೆಯನ್ನೂ, ಗ್ರಾಮದ 


Q 
« ಗೌಡ” ಬೈರಣ್ಣ ak ಆ ಗ್ರಾಮದಲ್ಲಿ ಮಗ್ಗಗಳ ಮತ್ತು ಮನೆಗಳ ಮೇರೆ ತೆರಗೆ 
ಗಳನ್ನು ವಸೂಲು ಮಾಡುವ ಹಕ್ಕನ್ನು ಮತ್ತು ಆ ಗ್ರಾಮವು ಸಲ್ಲಿಸಬೇಕಾಗಿದ್ದ 





1. EC, IX, Cp. 169. 

9. EC, X, Sd. 15. 

3. EC. . 15. 

4. SII, IX, (ii), No. 676. 
5. MAR, 1926, No. 95. 


. CC-0. Jangamwadi Math Collection. Digitized by eGangotri 





vo ಪಿಜಯನಗರ ಸಾಮಾ) ಜ ದಲ್ಲಿ 8 ಳೀಯ ಸರ್ಕಾರ 


ಕಂದಾಯದಲ್ಲಿ: ೨೦ “ ಗದ್ಯಾಣ "nie ರಿಯಾಯಿತಿಯನ್ನು ದಾಖಲು ಮಾಡಿದೆ. ಈ 
ದಾನವನ್ನು "ಕುಡಿಹೇರು ಪ್ರ ಭುಗಳ ಮತ್ತು ಅದೇ ಸ್ಸ ಳದ ಅಷ್ಟಾದಶ ಪ್ರಜೆಗಳ 
ಅನುಮತಿಯಿಂದ ಸಾರಾ ಈ ಇದರ್ಶನವು ಪ್ರಜೆಗಳ ಅನುಮತಿಯಿಂದ 
ಹೊಸ ಗ್ರಾಮದ ಸ ಸ್ಥಾಪನೆ ಪ್ರ ಪ್ರಜೆಗಳ ಸಾಮೂಹಿಕ ಚಟುವಟಿಕೆ ಮತ್ತು ಗ್ರಾಮವನ್ನು 
ಸಾ ಪಿಸಿದ 5 ಮುಖ್ಯಸ್ಥನಿಗೆ ಹಲವು ತೆರಿಗೆಗಳನ್ನು ವಸೂಲು ಮಾಡುವುದೇ ಮುಂತಾದ 
ಹೆಕು ಗಳನ್ನು ಕೊಟ್ಟ ದುದರ ನಿದರ್ಶನವಾಗಿದೆ. ಈ ಶಾಸನದಿಂದ ಗ್ರಾಮ ಮುಖ್ಯಸ್ಥ 
T « ಗೌಡ” "hd ಯನ್ನು ಗ್ರಾಮನನ್ನು ಸ್ಥಾ ನಿಸಿದವನಿಗೆ ಕೊಡಲಾಗು 
3,0 ತು ಮತ್ತು ಅವನಿಗೆ "ಹಲವು ಕಂಡಾಯಗಳನ್ನು ವಸೂಲು ಮಾಡುವ ಹಕ್ಕನ್ನು 
ಸಂಭಾವನೆಯಾಗಿ ನೀಡಲಾಗುತ್ತಿ o ತೆಂಬ ವಿಷಯಗಳು ತಿಳಿಯುತ್ತವೆ. 

ಕೇಂದ್ರ ಸರ್ಕಾರವು ಸೇನಬೋವರಿಗೆ ಸಂಭಾವನೆ ಕೊಡುತ್ತಿ ದ್ದಿ ತೆಂದು ಕಾಣು 
ತ್ತದೆ. 3 E ೧೫೧೩ ರ ನಂಜನಗೂಡಿನ ಒಂದು ಶಾಸನವು TAR ಗೋವಿಂದರಾಜು 
ಒಡೆಯರ್‌ ಸೇನಬೋವ ಸಿದ್ದ Sen 'ಭೂದಾನಮಾಡಿದ್ದನ 3 ತಿಳಿಸುತ್ತದೆ.3 
ಮಳವಳ್ಳಿ ಯ ಒಂದು ಶಾಸನವು 9 ಕ್ರ. : z ೧೫೫೦ರಲ್ಲಿ ಕ ಕಬ್ಬುರಗೌಡ "ತನ್ನ ಗ್ರಾಮ ಕರಣಿಕ 
ಹುದ್ದೆ ಸ ಅರಮನೆಯಿಂದ ಬರುತ್ತಿ d ಸಂಭಾವನೆ ಮತ್ತು ಹ 'ಹಕ್ಕುಗಳನ್ನು 
ಅಮ. 308, ರ ದೇವರಿಗೆ ಬಿಟ್ಟು ಕೊಟ ಕೆಂದು ತಿಳಿಸುತ್ತ Q3 


ಮೊದಲನೆಯ ವಿರೂಪಾಕ್ಷನ ಒಂದು ಶಾಸನವು, ಗ್ರಾಮದ ಅಧಿಕಾರಿಗಳಲ್ಲಿ 
ಆಶ್ರಯ ಪಡೆದ “ ಕಳ್ಳ SERA ", ಗ್ರಾಮದ ಭೂಮಿ EUN ಜನರ ರಕ್ಷಣೆಗೆ 
ಅವರು ಪ್ರತಿ EGRE ಹದಿನೆಂಟು ಸ್‌ ಪ್ರತಿ ಸಂಸಾರದಿಂದ, ಮದುವೆ ಸಮಾ 
| donde. ಒಂದು Ra ಪಡೆಯಬಹುಸೆಬ ನಿಷಯವನ್ನು ತಿಳಿಸುತ್ತದೆ." 
ಮಂಗಳಕರ ಮತ್ತು ಉತ್ಸ ವ ಕಾಲದಲ್ಲಿ ರಕ್ಷಣೆ ನೀಡಲು n, ಮಸರು ಸಂಭಾವನೆ 
ಕೊಡಬೇಕಾಗಿತ್ತು. ತಮಿಳುನಾಡಿನಲ್ಲಿ ಎರಡು ರೀತಿಯ ಗ್ರಾಮ ಪೋಲೀಸರು 
ಇದ್ದ ರೆಂದು ಕಾಣುತ್ತದೆ. ಅವರು “ ಊರ್‌ ಕಾವಲ್‌ ಮತ್ತು “ ಪಾಡಿಕಾವಲ್‌ ” 
ಎಂಬ ಎರಡು ನಿಧನಾದ ಶುಲ )ವನ್ನು ಪಡೆಯುತ್ತಿ ದ್ದರು. ಹೀಗೆ ಇನಾಂ ಭೂಮಿಗೆ 
ಬದಲಾಗಿ ಅವರು ಒಂದು ಹುಲ್ಯ ಅಥವಾ “ ಆಯ ವನ್ನು ಪಡೆಯುತಿ ತಿದ್ದು ದರಿಂದ 
"ಆಯಗಾರ್‌ * ಎಂಬ ಹೆಸರು "ಬಂದಿದೆ. “ ಆಯಗಾರ *ರು no sh c ರು “ಮತ್ತು 
ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳ ನಡುವೆ ಸಂಪರ್ಕಹೊಂದಿದರರಾಗಿದ್ದ. ರು. 
* ಆಯಗಾರ "ds ಸರ್ಕಾರದ ಸೇವಕರಿಗಿಂತ ಹೆಚ್ಚಾ ಗಿ ಗ್ರಾಮ ಸೇವಕರಾಗಿದ್ದ ರು 





1. MAR, 1928, No. 37. 
2. EC, Ill, Nj. No. 195. 
3. EC, III, Ml. 67. 

4. Ibid, YI. Ml. 67. 

5. Ibid., 1916, p. 143. 


CC-0. Jangamwadi Math Collection. Digitized by eGangotri ` 


. ಗ್ರಾಮಗಳು ಮತ್ತು ಅಗ್ರಹಾರಗಳು ೪೧ 


ಗ್ರಾಮಸಭೆಯ ಕರ್ತವ್ಯಗಳು : ಗ್ರಾಮಸಭೆಗಳ ಹಕ್ಕುಗಳು ಮತ್ತು ಕರ್ತವ್ಯ 
ಗಳು ಸ್ಪಷ್ಟವಾಗಿದ್ದು ವು. ಅವನ್ನು ವಿಜಯನಗರ ಕಾಲದ ಮುಂಚಿಯೇ ಗೊತ್ತುಮಾಡ 
ಲಾಗಿತ್ತು. ಚೋಳರ ಕಾಲದಲ್ಲಿ, ಗ್ರಾಮಗಳು ಸಾಮಾಜಿಕ ಮತ್ತು ರಾಜಕೀಯ 
ಜೀವನದ ಕೇಂದ್ರಗಳಾಗಿದು T! ಗ್ರಾಮ ವ್ಯವಸ್ಥೆಯ ಮುಖ್ಯ ಲಕ್ಷಣವು ಗ್ರಾಮ 
ಸಭೆಯಿಂದ ಆಡಳಿತ ನಡಿಸುವುದಾಗಿತ್ತು. ತಮಿಳು ನಾಡಿನಲ್ಲಿ ಗ್ರಾಮ ಸ AT ಗಳು 
: ವಿಜಯೆನಗರದ ಹಿಂದಿನ ಕಾಲದಲ್ಲಿ ಫ ಪ್ರಜೆಗಳಿಗೆ ಅನೇಕ ಸೇನೆಯನ್ನು 'ಮಾಡುತ್ತಿ ದ ವು. 
ಜಮಾನುಗಳೆ ಮೇಲಿನ ಹತೋಟಿ ನಿರಾವರಿ ಕೆಲಸಗಳ ಮತ್ತು ದೇವಸ್ಥಾನ ನಗಳ 
ಮೇಲ್ವಿಚಾರಣೆ, ತೆರಿಗೆಗಳ: ವಸೂಲಿ ಮತ್ತು ರಿಯಾಯಿತಿಗಳ ನೀಡಿಕೆ, ದಾನಗಳ 
WE, ಹಣದ ಶೇವಣಿಗಳನ S ಹೊಂದಿರುವುದು, ಬ್ಯಾಂಕಿನ ವೆ ್ಯವಹಾರಗಳು 
ಮುಂತಾದ ವಿವಿಧೆ ಕರ್ತವ್ಯಗಳನ್ನು ನೆರವೇರಿಸುತ್ತಿದು ವು. 1 ವಿಜಯನಗರದ ಹಿಂದಿನ 
ಕಾಲದಲ್ಲಿ ಕರ್ನಾಟಕದಲ್ಲೂ ಗ್ರಾಮ ಸಭೆಗಳು” ಈ ಕರ್ತವ ಗಳನ್ನು ಮಾಡು: 
ತ್ರಿದ್ದು DE ಆಂಧ್ರದಲ್ಲೂ ಗ್ರಾ ಮ ನಿವಾಸಿಗಳು ಗ್ರಾಮದ ವ್ಯವಹಾರಗಳನ್ನು 
ನೋಡಿಕೊಳ್ಳು à ದ್ದ ಸುತ ಶಾಸಸಗಳಿಂದ “ ಊರು ” ಸ ಗ್ರಾಮ ಸಭೆಗಳ 
ಕರ್ತವ್ಯಗಳನ್ನು Y ತಿಳಿಯಬಹುದು. 


ಗ್ರಾಮ ಭೂಮಿಗೆ ಸಂಬಂಧಪಟ್ಟಿ ವ್ಯವಹಾರಗಳು : ವಿಜಯನಗರದ ಕಾಲದಲ್ಲಿ 
ಗ್ರಾಮಸಭೆಯು ಹಿಂದೆ ಮಾಡುತ್ತಿ d M cel ಮುಂದುವರಿಸಿತು. ಆದು 
ತನ್ನ ಹತೋಟಿಗೆ ಸೇರಿದ್ದ ಆಸ್ತಿ ಗ ಮೇಲೆ ಸಂಪೂರ್ಣ ಹತೋಟಿ ಹೊಂದಿದ್ದು ದಾನ 
ಧರ್ಮಕ್ಕೆ ಅಥವಾ ಸ ಸಾರ್ವಜನಿಕ ಉಪಯೋಗಕ್ಕೆ ಭೂಮಿಯನ್ನು ಮಾರಬಹುದಿತ್ತು 
ಅಥವಾ Bache ಇ್ಳಬಹುದಿತ್ತು. ಗ್ರಾಮ ಸಹೆಯು ಮಾಡುತ್ತಿ d € ಈ. ಕಾರ್ಯಕ್ಕೆ 
ಹಲವು ಉದಾಹರಣೆಗಳನ್ನು ಕೊಡಬಹುದು. 


(೧) ಜಾರಕೂರು ರಾಜ್ಯ ದಲ್ಲಿ ಚಕ್ಕ ರೆ ಗ್ರಾಮನಿದ್ದಿ ತು. ಅಲ್ಲಿ ಊರು ಸಭೆ 
ಇದ್ದಿ ತು. ಕ್ರಿ.ಶ.೧೩೬೪ ರಲಿ” ಚಕ ರೆಯ ಗ ಸಂಸಾರಗಳು ಮತ್ತು ಇತರರು 


ಕೋಟಿಶ್ವ ರ ದೇವರ ಸೇವೆಗೆ ೧೨ ಹೊನ್ನು ಗಳು ಮತ್ತು ತರಿ ಮತ್ತು ಬಡು ಭೂಮಿ 
ಯನ್ನು ಸವರು. 4 


(೨) ಕೊಳ್ಳೇಗಾಲ ತಾಲ್ಲೂಕಿನ ಮೋಡಳ್ಳಿ ಗ್ರಾಮದಲ್ಲಿನ ಒಂದು ಶಾಸನವು 
$,.9. ೧೨೯೨ ರಲ್ಲಿ ಗೌಡ ಪ್ರಜೆಗಳು, ಹಿರಿಯ ಕಂಪರಾಯ ಮೋಡೆಹಳ್ಳಿ ಯಲ್ಲಿ ದಾನ 


. Mahalingam : SIP, p. 360. 

. Dikshit: op.cil., pp. 19-81. 

. Somasekhara Sarma ; op.cit., p. 223. 
. SII, IX, (ii), No. 407. 


te Co t9 m 


CC-0. Jangamwadi Math Collection. Digitized by eGangotri 





೪೨ ಸ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಮಾಡಿದ್ದ ಹೊಲ ಮತ್ತು ಮನೆಗಳನ್ನು ಬ್ರಾ d ಣರಿಗೆ ಹಿಂದಿರುಗಿಸಿ, ಮೋಡೆಹಳ್ಳಿ 
ಅಥವಾ 'ಇಂಪರಾಜಪುರದ 3 ಮಹಾಜನರ EBR ಕೊಟ joo! 


(೩) ಬಾರಕೂರು ರಾಜ್ಯ ದ ಕುಂದಾಪುರವು oe ಗ್ರಾ Seaton 
ಹೊಂದಿದ್ದಿ ತು. ಕ್ರಿ ಶೆ. ೧೪.೨೫ dà ಕುಂದಾಪುರದ ಗ್ರಾ ಮಜಗತ್ತು (ನಿವಾಸಿಗಳು 
ಅಧಿಕಾರಿ eee ಒಡೆಯನ ed, ಯ ಮೇಲೆ ಸೇರಿ ಸಂದೇಶ ರ ದೇವರ ಸೇವೆಗೆ 
ಕುದೆಕುರ್‌ ದೇವಣ್ಣ ಸೇನಬೋವ ದಾನಮಾಡಿದ್ದ ಭೂಮಿಯನ್ನು ಊರ್ಜಿತಗೊಳಿ 
ಸಿದನು 

(೪) ಕ್ರಿ.ಶ. ೧೪೨೯ ರಲ್ಲಿ ಹೊಂಗನ್ನಿ ಹಳ್ಳಿಯ ಗ್ರಾ ಮದ ಗೌಡರು ಎಣ್ಣೆ 
ನಾಡಿನ ಹರದನ ಹಳ್ಳಿಯ ದಿವ್ಯ ಲಿಂಗೇಶ್ವರ Bese “3 ವೇದ್ಯತ್ಯೆ ಮತ್ತು ಶಾಶ್ವತವಾಗಿ 
ದೀಪಾರಾಧ ನೆಗೆ ಗಜಸೊರು ಗಾ ್ರಾಮವನ್ನು UE SU e ದಾನವನ್ನು « ಹಳ್ಳಿ 
ಗ್ರಾಮದ ಸಮಸ್ತ ಗವುಡ ಗಳು ಮಾಡಿದರು. 

(೫) eee ಸಾಮ್ರಾ ಟಿ ದೇವರಾಯನ ಕಾಲದಲ್ಲಿ ಅವತಿಯ ನರಪ 
ಗವುಡನು ತನ್ನ ತಂದೆಯ ಪುಣ್ಯಕ್ಟೋಸೆ ಸ್ಪರ ದೇವರ ಸೇವೆಗೆ ಸ್ವಲ್ಪ ಭೂಮಿಯನ್ನು 
ದಾನವಾಗಿ ಕೊಟ ನು. ವ್ರ ದಾನವನ್ನು $98 ಗ್ರಾ ಮದ ಆ ಪ್ರ ಜಿ ಅನುಮತಿಯಿಂದ 
ಮಾಡಲಾಯಿತು. Da 


(೬) ವಿಜಯನಗರ ಸಾಮ್ರಾ ಟರ ಆಳ್ವಿಕೆಯಲ್ಲಿ ಮದ್ದೂರ ು ಸಭೆಯು ಮೊದಲಿನ 
ಹಾಗೆಯೇ ಕೆಲಸ ಮಾಡುತ್ತಿತ್ತು. "do ರಿನ ಮಹಾಜ ನರು ಮತ್ತು ಗೌಡಪ್ರಜೆಗಳು 
ದೇಶಿನಾಥ ದೇವಸ್ಥಾ ನದಲ್ಲಿ ಯಾತ್ರಿ do ಆಹಾರ ಕೊಡಲು, ವೇದ T 
ಮಾಡುವುದಕ್ಕೆ ಮುಂತಾದುನಕ್ಕೆ `ಮದ್ದೂ ರಿನಲ್ಲಿ ಸ್ವಲ್ಪ pee ಮತ್ತು 
ತೆರಿಗೆಗಳನ್ನು ಕೊಟ್ಟಿ 03.5 

(2) HN oci) ನಿದರ್ಶನದಲ್ಲಿ ಗ್ರಾಮ ಸಭೆಯು ಕೆರೆಯನ್ನು ಕಟ್ಟ ಲು 
ಭೂಮಿಯನ್ನು ದಾನ ಮಾಡಿತು. ಕ್ರಿಶ ೧೪೨೯ ರಲ್ಲಿ ಉಜಯಿನಿ ಗ್ರಾಮದ Ad 
ಪ್ರ ಜೆಗಳು ಮುಂದೆ ತಿಳಿಸಿರುವಂತೆ Sad ಜೇಮರಸ ಮತ್ತು “Bam, ನದ 
Scores ಆ ನಗರದ ಪೂರ್ವಕ್ಕೆ ಕೆರೆಯನ್ನು ಕಟ್ಟಿ ಲು ಹೆಣವನ್ನು "ಒದಗಿಸಿ ಒಂದು 
ಒಪ್ಪ odd, ಬಂದರು. ಅವರು ಕೆರೆಯನ್ನು ನಿರ್ಮಿಸಿದ ಮೇಲೆ ಭೂಮಿಯನ್ನು ತೆರಿಗೆ 
AE ಕೊಟ್ಟ ರು.8 


1. SII, IX, (ii), No. 421. 
ಇ, Ibid., No. 441. 

8. MAR, 1931, No. 56. 
4. MAR, 1926, No. 78. 
.6. Ibid., 1928, No. 56. 
6. EC, XII, Eg. 18. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು Ux. 


(೮) ನೆಲಮಂಗಲ ತಾಲ್ಲೂಕಿನ ಕುಲವನಹಳ್ಳಿಯ ಆಂಜನೇಯ ದೇವಸ್ಥಾನದ: 
ಹಿಂದೆ ಇರುವ ಕ್ರಿ. ಶ. ೧೫೦೬ ರ ಒಂದು ಶಾಸನವು ಕೆಂಚಸೋಮಣ ನಾಯಕನ 
ಪುಣ್ಯಕ್ಕೆ ಗೌಡಪ್ರಜೆಗಳು ಶಿವರಾತ್ರಿಯ ANA ಒಂದು 'ದಾನಮಾಡಿದರೆಂದು 
ತಿಳಿಸುತ್ತದೆ. 

(೯) ಕ್ರಿ. ಶ. ೧೫೦೬ ರಲ್ಲಿ ಚಿಕ್ಕಹಳ್ಳಿಯ ಗೌಡಪ್ರಜೆಗಳು ಅನರ ಗ್ರಾಮದ 
ಮಲ್ಲಿಕಾರ್ಜುನ ದೇವರಿಗೆ ಭೂದಾನ ಮಾಡಿದರು.3 | 

(೧೦) ಕ್ರಿ.ಶ. ೧೫೧೦ ರ ಸಿರಾ ತಾಲ್ಲೂಕಿನ ಒಂದು ಶಾಸನವು, ತರೂರು ಚಿಕ್ಕಣ್ಣ 
“ ಗೌಡ ಸೇನಬೋವರ ವಪ್ಪದಿಂದ” ಗುಜ್ಜನೋಡು ಸರ್ವತಾರಾಧ್ಯರಿಗೆ ಭೂಮಿಯನ್ನು 
ದಾನಮಾಡಿದರೆಂದು ತಿಳಿಸುತ್ತದೆ.3 

(೧೧) ಕ್ರಿ.ಶ. ೧೫೨೯ ರ ಬಳ್ಳಾರಿ ತಾಲ್ಲೂಕು ಹನಿನಹಲು ವೀರಪುರದ ಒಂದು: 
ಶಾಸನವು ದೊಂಡವಶತೆಯ ಆ ಸಮಸ್ತ ಪ್ರಜೆಗಳು” ಮಲೆಸಾನಿಗೆ ಗ್ರಾಮದ ಕೆರೆಯನ್ನು 
ದುರಸ್ತು ಮಾಡಲು ಭೂಮಿಯನ್ನು ಕೊಟ್ಟರು. ಇದು © ಸಮಸ್ತ ಪ್ರಜೆಗಳು ”,. 
* ಊರು ” ಸಭೆಗೆ ಅನ್ವಯಿಸುತ್ತದೆ ಎಂದು ತಿಳಿಸುತ್ತದೆ. 

(೧೨) WARE ಹತ್ತಿರವಿರುವ ಒಂದು ಶಾಸನವು ಚಿಕವದಿಯ ಗೌಡ, 
ಸೇನಬೋವ ಮತ್ತು ಪ್ರಜೆಗಳು ಅಲ್ಲಿನ ದೇವರಿಗೆ ಒಂದು ದಾನಮಾಡಿದರೆಂದು. 
ತಿಳಿಸುತ್ತದೆ. ; x 

(೧೨) ಕಡೂರು ತಾಲ್ಲೂಕಿನ ಒಂದು ಶಾಸನವು ಕ್ರಿ ಶ. ೧೫೪೦ ರಲ್ಲಿ ಕಡೂರಿನ 
ನೀರಭದ್ರ ದೇವರಿಗೆ, ಗೌಡ ಪ್ರಜೆಗಳು ಒಂದು ದಾನಮಾಡಿದರೆಂದು ತಿಳಿಸುತ್ತದೆ. 

(n9) ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರುವಿನ ಒಂದು ಶಾಸನವು ಕ್ರಿ.ಶ. 
೧೫೫೧ ರಲ್ಲಿ “ ಸಮಸ್ತ ಪ್ರಜೆ ಗೌಡ *ರು ಹೆಬ್ಬಾರಿನ ಉಪ್ಪು ತಯಾರಿಕರಿಗೆ ಕಂದಾಯ: 
ಮಾಫಿ ಮಾಡಿ ಒಂದು ದಾನ ಮಾಡಿದರೆಂದು ತಿಳಿಸುತ್ತದೆ." 

(೧೫) ಕ್ರಿ. ಶೆ. ೧೫೫೯ ರಲ್ಲಿ ಹದಗಲ್ಲಿ ತಾಲ್ಲೂಕು ಛತ್ರದ ಹಳ್ಳಿಯ ಗ್ರಾಮ . 
Roo ಆ ಗ್ರಾಮದ ಗೌಡರು ಮತ್ತು ಇತರರನ್ನೊ ಳಗೊಂಡು, ಆ ಗ್ರಾಮದಲ್ಲಿ 
ಒಂದು ನೀರಿನ ತೊಟ್ಟಿಯನ್ನು ಕಟ್ಟಿಸಲು ಗ್ರಾಮದ ಹೊಲವೊಂದನ್ನು ದಾನಮಾಡಿತು. 


. MAR, 1914-15, p. 93. 
. EC, XV, Hn. 76. 

. EC, XII, Si. 111. 
SII, IX, (ii), No. 598. 
. Ibid., No. 636. 

EC, XI, Hk. 71. 

. EC, XI, Mk. 9 

. SII, IX, (ii), No. 670. 


ಉ ಇಡಿ ರಾ c SNH 


CC-0. Jangamwadi Math Collection. Digitized by eGangotri 





VY ನಿಜಯನಗರ ಸಾಮ್ರಾ ಜೃದಲ್ಲಿ ಸಳೀಯ ಸರ್ಕಾರ 


e^ eQ 


(೧೬) ಹಲವು ಗ್ರಾಮಗಳ ಜನರು ಒಗ್ಗಟ್ಟಾಗಿ ಕೆಲಸಮಾಡಿವ ದಾಖಲೆಗಳೂ 
"ಇನೆ. ಕ್ರಿ. ಕಿ.ಶ. ೧೫೭೫ರ “ಒರಿಯೂರಿನ eae eee ಪ್ರಕಾರ, ಸಿದ 3 ಲಾಯನ 
ಕೊ ಟಿಗೆ 233, ಶಿಮಕ್ಕಿದ್ದ ಕೆಕೆಯು ಬಹಳ ಕಾಲದಿಂದ ಒಡೆದು ಹೋಗಿದ್ದು ದರಿಂದ 
ನಾಲ್ಕು ಗಡಿ ಗ್ರಾ ಮಗಳ ಗೌಡ ಸೇನಬೋವ ಪ್ರಜೆಗಳು ಮಹಾನಾಯಕಾಜಾ ರ್ಯ 
ಪದಣನಾಯಕನಿಗೆ ಅರ್ಜಿ ಹಾಕಿ, ಆ ಕೆರೆಗೆ ಸಂಬಂಧಪಟ್ಟಿ ಭೂಮಿಯನ್ನು ಅವರಿಗ 
ಕೊಟ್ಟರೆ, ಕೆರೆಯನ್ನು ಪುನಃ ಕಟ್ಟು ವುದಾಗಿ ಮುಂದೆ ಬಡು 


(೧೭) ನಿವಾಸಿಗಳು ಬಹಳ ಕಷ್ಟ ಕ್ರೈ ಈಡಾಗಿ ಭೂಮಿಯನ್ನು ಮಾರಿದ ನಿದಶ ರ್ಶನ 
QU. ಸಾಳುವರ ಆಳ್ವಿಕೆಯ ಕಡೆಯಲ್ಲಿ ನಡು ಜಿಲ್ಲೆ ಯ ಜನರ ಸ್ಥಿತಿ d, ಪ್ಲಿಕರ 
ವಾಗಿರಲಿಲ್ಲವೆಂದು ಕಾಣುತ್ತ ದ್ರೆ. ವೇಳಾಂಗುಡಿಯ ನಿವಾಸಿಗಳು ಸರ್ಕಾರಕ್ಕೆ e ಕೊಡ 
ಬೇಕಾಗಿದ್ದ ತೆರಿಗೆಗಳನ್ನು ಪಾವತಿಮಾಡಲು ನಿಶ್ಶ Ü Aa] C3. ಇದಕ್ಕೆ ಕಾರಣ ತೆರಿಗೆ 
ಗಳು ಅಧಿಕವಾಗಿದ್ದು ದೇ ಆಗಿರಬೇಕು.2 


(೧೮) ಸಾಮ್ರಾಜ್ಯದ ಇತರ ಭಾಗಗಳಲ್ಲಿಯೂ 305 ತಿ ಮೇಲಿನ ನಿದರ್ಶನದಲ್ಲಿ 
ತಿಳಿಸಿದ ಹಾಗೆಯೆ ಇದ್ದಿ ತು: ತೆರಿಗೆಗಳು ಅಧಿಕವಾಗಿದ್ದು ದರಿಂದ “ ವಳೆಂಗ್ಗೆ ” ಮತ್ತು 
s ಇಡಂಗೈ ಸ ಸಂಥದನರು ತೆರಿಗೆಗಳನ್ನು ವಿರೋಧಿಸಲು ಒಂದು ಸಂಸೆ ಯನ್ನು 
ವ್ಯವಸ್ಥೆ ಮಾಡಿ ಅವರಿಗೆ ದ್ರೋಹ ಬಗೆದವರನ್ನು ಕೊಲ್ಲುವುದಾಗಿ ಪ್ರಮಾಣ | 
ಮಾಡಿದರು.3 


ಅಧಿಕ ತೆರಿಗೆಯಿಂದ ನಿಶೇಷ ನಷ್ಟಕೆ ಕ್ಯೂ ಳಗಾಗುತ್ತಿ ದ್ದ ಗಾ DER ಅದನ್ನು 


D ATOY, ಲು ಬೇರೆಕಡೆ ವಲಸೆ ಹೊದ Soc ಇವ dnd ಹಾಗೆ ವಲಸೆ 
mute ಳೀಯ ಅಧಿಕಾರಿಗಳು ಅವರನ್ನು è ಹಿಂದಕ್ಕೆ ಕರೆಸಿಕೊಳ್ಳಲು, ನಂಬಿಕೆ 


ಯುಂಬಾಗುವ ಹಾಗೆ ಸ SEES ಕೊಟ್ಟ ರು. ಉದಾಹಂಣೆಗೆ $ ಕ್ರಿ.ಶ. ೧೫೨೭ ರಲ್ಲಿ : 

ಪ್ರಾಂತ್ಯಾಧಿಕಾರಿ ಚಿನ್ನ ಪ್ಪನಾಯಕನ ನಿಯೋಗಿ ರಾಮಣ್ಣ 9 ನಾಯಕ, dvo, à 
| ತಾಲ್ಲೂಕಿನ BID, ae ಗಾ ಫ್ರಾಮಸ್ಥರಿಂದ ಹೆಚಿ ಸಿನ ಕಂದಾಯನನ್ನು ವಸೂಲು 
ಮಾಡಿದುದರಿಂದ ed ್ರ್ರಾಮವನ್ನು ಬಿಟ್ಟಿ d ರು. : Fost ನ ನಾಯಕನು ಅವರನ್ನು 
ಕರೆತರಲು ತಾನು ಗ್ರಾಮಸ್ಥ ಸ್ಥರನ್ನು ಸುಲಿಗೆ ಮಾಡುವುದಿಲ್ಲವೆಂಶಲೂ ಮತ್ತು ಹಿಂಸಿಸು 
ವುದಿಲ್ಲವೆಂತಲೂ ಪ ಸ್ರಮಾಣಮಾಡಿದನು. ರಾಮಣ್ಣ ನಾಯಕ ದುಮ್ಮಿ ಗ್ರಾಮದ 
ಪಾರುಪತ್ಯಗಾರನಾಗಿದ್ದ ನು. 


1. EC, XI, Hr. 25. 
— 9. ARSIE, 1916, p. 141. 
- 8. 92 of 1918; 216 of 1917. 
4, MAR, 1939, No. 16. 


“CC-0. Jangamwadi Math Collection. Digitized by eGangotri : 


ಗ್ರಾ ವಂಗಳು ವಂತ್ತು ert ಹಾರಗಳು ೪೫% 


ಕಂದಾಯ ವಿಷಯಂಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ; ಗ್ರಾ ಮ ಸಭೆಯು 

ಸಂದಾಯವನ್ನು ವಸೂಲು ಮಾಡುವ ಮತ್ತು ಅದನ್ನು ಖಜಾನೆಗೆ RU 

ಮುಖ್ಯ ಕರ್ತವ ವನ್ನು ಮಾಡುತ್ತಿತ್ತು. ಸರ್ಕಾರವು ಕಂದಾಯವನ್ನು ಮಾಫಿ 
ಮಾಡಿದರೆ ಅಥನಾ ಹೊಸ ತೆರಗಗಳನ್ನು ಹಾಕಿದರೆ ಅಥವಾ ಕಂದಾಯವನ್ನು ದೇವ 
ಸ್ಥಾನಗಳ ವೆಚ್ಚಕ್ಕೆ ಬಿಟ್ಟು ಕೊಟ್ಟರೆ ಅದನ್ನು ॥ ಗ್ರಾಮಸಭೆಗೆ ತಿಳಿಸುತ್ತಿತ್ತು. ಗ್ರಾಮ 
ಸಭೆಯು ಅವನ್ನು. Sa), E d ಕಗಳಲ್ಲಿ ಬರೆದು. ಅಜೆ ಜ್ಞಿಯನ್ನು ಕಾರ್ಯಗತೆಮಾಡು 
ತ್ತಿತ್ತು. ಗಾ ್ರ್ರಾಮಸಭೆಯು ಮಾಡುತ್ತಿ ದ್ದ ಈ ಕರ್ತವ್ಯಕ್ಕೆ SOD) ಉದಾಹರಣೆಗಳನ್ನು 
ಕೊಡಬಹುದು. 

(೧) ಕ್ರಿ.ಶ. ೧೪೨೯ ರಲ್ಲಿ ಉಜನಿ ಗ್ರಾಮ ಪ್ರಜೆಗಳು ಕೆರೆಯನ್ನು ಪಟ್ಟ ಲು 
ಗ್ರಾಮದ ಪಾರ ತೆರಿಗೆ ರಹಿತ ಭೂಮಿಯನ್ನು. ದಾನಮಾಡಿದರು.3 
| (೨) ಕ್ರಿ. ಶ. ೧೫೬೧ರ ಒಂದು ಶಾಸನವು, ಮಹಾಮಂಡಲೇಶ್ವರ ತಿರುಮಲ 
ರಾಯ Sedet ಮಹಾರಸಿ ದೇವರ ಸೇವೆಗೆ ಎರಡು ಗ್ರಾ ಮಗಳ oe 
ವರಮಾನದ ಒಂದು ಗೊತ್ತಾದ ಹಣವನ್ನು ದಾನಮಾಡಿದನು. Sx ದಾನವ 
ಪಟ್ಟ ಣಸ್ಟಾ ಮಿ ಮತ್ತು ಗ್ರಾಮದ ಸಮಸ್ತ ನಿವಾಸಿಗಳ ಒಪ್ಪಿ ಗೆಯಿಂದ sd 
au 

(೩) ಎರಡು ಶಾಸನಗಳು ಅದನೂ ಸ್ಪ ಲೀಯ ಸಂಸೆ ಗಳು (ನಾಟ್ಬಾ ರ್‌ 
ಮತ್ತು ಊರವರ್‌) ರಾಜನ ಅಧಿಕಾರಿಗಳ "ಅಪ್ಪಣೆಯ ಮೇರೆಗೆ ದೇವಸ್ಥಾ ನಕ್ಕೆ ನೇರದ 
ಸನ ಪಾಳ್ಯಗಳೆ ಎಲ್ಲಾ ತೆರಿಗೆಗಳೆನ್ನೂ ದಾನೆಮಾಡಿದುವು. 3 

೯ರವು ತೆರಗೆ. ವಿನಾಯಿತಿಯ ಆಜ್ಞೆ ಗಳನ್ನು ಸ್ನ ಸ ಳೀಯ ಸ ಸಂಸೆ ಗಳಿಗೆ ತಿಳಿಸಿ 
dide, m ನಿದರ್ಶನಗಳನ್ನು ಕೊಡಬಹುದು : 

(ಕ್ರಿ ಕಿ.ಶ. ೧೫೪೪ರ ಕಲ್ಯಾಣದುರ್ಗ ತಾಲ್ಲೂಕಿನ ನರಸಪುರುಗ್ರಾ ಮದ ಒಂದು. 
ಶಾಸನ ರಾಮತಾಜಯ yg ಆಜ್ಞೆಯ ಮೇರೆಗೆ ಕುಂದುರ್ನೆಯ ಮಹಾನಾಯಕಾಚಾರ್ಯ 
FNR ನಾಯಕ ROR ಸರಲ ಕೊಟ್ಟ ತೆರಿಗೆ ರಿಯಾಯಿತಿಗಳನ್ನು 
ದಾಖಲು ಮಾಡಿದೆ. 

(2) ಕಿ ಕ್ರಿ.ಶ. ೧೫೪೭ TO ದಳವಾಯಿ ಯಲ್ಲಪ್ಪ ನಾಯಕ ಕಸವ ಪುರದ ಜಿಸ್ತರ 
ಮೇಲೆ ಹಾಕಿದ್ದ S ಬಿಟ್ಟಿ » ₹ಬ್ರಿರಾಡ” ಮತ್ತು ಇತರ ತೆರಿಗೆಗಳನ್ನು ರದ್ದು 
'ಮಾಡಿದನು.* 

4. EC, XU, Kg. 18. 
SH, IX, (ii), No. 672. 
126 and 125 of 1984. 


4. SII, 1X, (ii), No. 614. 
5. Ibid., No. 024. 


ಎ೦ 12 e 
e ಇಂ 8 


CC-0. Jangamwadi Math Collection. Digitized by eGangotri 


ವಿಜಯಂನೆಗರ ಸಾಮ್ರಾಜ್ಯ ದಲ್ಲಿ ಸ್ಥ ಳೀಯ ಸರ್ಕಾರ 


(೩) ಕ್ರಿ 2. ೧೫೪೮ ರಲ್ಲಿ ಸದಾಶಿವರಾಯ ಹರಪನಹಳ್ಳಿ) ತಾಲ್ಲೂಕಿನ ಮೈದೂರು 
ಗ್ರಾಮದ ನಾಯಿಂದರಿಗೆ s ಕಾಣಿಕೆ, ಕಡ್ಡಾಯ? sch "ಇತರ ತೆರಿಗೆಗಳಿಂದ 
ನ ನೀಡಿದನು. 

(೪) ಕ್ರೈ ಶೆ. ೧೫೫೧ ರಲ್ಲಿ, ಹೆಳವಿನಾಯಕ, ಹರಪನಹಳ್ಳಿ ತಾಲ್ಲೂಕಿನ ಬಾಗುಳಿ 
ಮತ್ತು cus ಪಾಳ್ಯಗಳ ಕುರುಬರಿಗೆ ಕುರಿಗಳ ಮೇಲಿನ ಕಂದಾಯವನ್ನು ರದ್ದು 
ಮಾಡಿದನು. 

ಸಳೀಯ ಸಂಸೆ ಗಳು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಕಂದಾಯದಲ್ಲಿ 
ರಿಯಾಯಿತಿ ತೋರಿಸಿದರೆ, ಅಮ ತನ್ನ ಸ್ವಂತ ಜವಾಬ್ದಾ ರಿಯ ಮೇಲೆ ಮಾಡಿ ನಷ್ಟ 
. ವನ್ನು ತುಂಬಿಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರವು “ನಗೆ ಒಪ್ಪ ಂದದ ಪ್ರ 
l poang, ಹಣಕ್ಕಿಂತ ಕಡಿಮೆ ಹಣವನ್ನು ತೆಗೆದುಕೊಳ್ಳ ಲು "ಒಪ್ಪ A dee. 
ಸ್ಥಳೀಯ ಸಂಸ್ಥೆಗಳು d "ಗ್ರಾಮ ಸಮುದಾಯದೆ ಹಿತವನ್ನು SmS, ದು ವು. ಅವು 
eas ಆದಾಯ ನೀತಿಯ ಮೇಲೆ ಸಾಕಷ್ಟು ಪ್ರಭಾನ ಜೀರುತ್ತಿ ದ ವು. “ಕಾ ೯ರವು 

PERSON ಹೇರುವುದು. ಅಥನಾ “ಸಯವನ್ನು ಮನ್ನಾ ಮಾಡುವುದು 
ಸ ಸ್ವೇ ಸ On, ಗಳ ಒಪ್ಪಿ ಗೆಯಿಲ್ಲದೆ ಆಗುತ್ತಿ doo 
ಈ ಸಭೆಗಳು ಹೆ ಹೊಸ ತೆರಿಗೆಗಳನ್ನು ವಿಧಿಸುವ ಮತ್ತು ಸಾರ್ವಭೌಮ ಸರ್ಕಾರಕ್ಕೆ 
ಸಲ್ಲಿಸಬೇಕಾಗಿದ್ದ ತೆರಿಗೆಗಳನ್ನು ನಿರ್ಧರಿಸುವ ಹಲವು ಹಕ್ಕುಗಳನ್ನು ಹೊಂದಿದು ವು. 
ಈ ವಿಷಯವನ್ನು ನಿದರ್ಶನಗಳಿಂದ ಸ್ಸ ಸ್ಟ್ರೀಕರಿಸಬಹುದು : (ಅ) ಒಂದು ಶಾಸನವು 
ಶಿರುವಯಲ್‌ ಸಭೆಯು ತಿಂಗೆಗೋಸ್ಕೆ ಸ ಭೂಮಿಯನ್ನು ಬಟ್ಟಿ ತು ಮತ್ತು ' 
ಇತರ ಜಮಿಖಾನುಗಳನ್ನು ಸೇರಿಸಿಕೊಂಡಿತು. a (ಆ) ಮತ್ತೊಂದು -€— ಕುಳ್ಳಿ- 
ಶುಳತ್ಕೂ ರ್‌ ಪ್ರ ಜೆಗಳು ಒಬ್ಬ ಅಕ ೈಸಾಲಿಗಳಿಗೆ ಹಲವು ತೆಂಗೆಗಳನ್ನು ಹೇರುವ ಹಕ್ಕನ್ನು 
ಸೊಟ್ಟ 23.5 

i ಗ್ರಾಮಸಭೆಗಳು ತ ರಾ ಕೆಲಸಮಾಡುತ್ತಿದ್ದ ವ್ರ. ಅವು ಖಾಸ 
ಜನರಿಂದ ಸಜ) ಬಂದ ದತ್ತಿಗಳ xO ಿಚಾರಣೆಯನ್ನು ನೊಡಿಕೊಳ್ಳು ತ್ರಿದ್ಧ ವು 
ಅವು-ಕೇವಣಿಗಳನ್ನು ನಗದು ಅಥವಾ ಉತ್ಪನ್ನ ಗಳ ರೂಪದಲ್ಲಿ ಅಥವಾ ಸ್ಥಿ ರೆ ಆಸ್ತಿ ಯ 
ರೂಪದಲ್ಲಿ ಸ್ವೀಕರಿಸುತ್ತಿದ ವು. ತಮಿಳುನಾಡಿನಲ್ಲಿ ಚೋಳರ. ಕಾಲದಲ್ಲಿ ಗ್ರಾಮಸ ಸಜೆಯ 
ಸಮಿತಿ "ಗಳು ಮತ್ತು ORAS ನಗಳೇ ಮುಂತಾದ ' ಶೋಕೋಪಯೋಗಿ ಕೆಲಸ 
ಗಳನ್ನು ನೋಡಿಕೊಳ್ಳುತ್ತಿತ್ತು. ಕರ್ನಾಟಕದಲ್ಲಿಯೂ ಈ ರೀತಿಯ ಅಭ್ಯಾಸವಿತ್ತು. 


Ve 


ad 


1. Ibid., No. 629. 

'9, Ibid., No. 641. 

3. Mahalingam : SJP, p. 183. 
4. 178 cf 1926. 

5. 384 of 1914. 


CC-0. Jangamwadi Math Collection. Digitized by eGangotri 


- mme * wee. o ಕೌ, - o. ಆಂತ T apea e.s ಅ — E 


ಗ್ರಾಮಗಳು ವತ್ತ ಅಗ ಹಾರಗಳು ೪೭ 


ಥೈರ್ಮದರ್ಶಿಗಳನ್ನು hers Mods! ಕರೆಯುತ್ತಿ ದ್ದ ರೆಂದು ಕಾಣುತ್ತದೆ. ಇದಕ್ಕೆ 
ಕೆಲವು ಉದಾಹರಣೆಗಳನ್ನು ” ಕೊಡಬಹುದು : (೧) ಆಕ್ಟ ಮಂಗಲ ಗ್ರಾಮದ Ed 
ಶಾಸನವು ಚಿನ್ನಪ್ಪ ಎಂಬ ವರ್ತಕನ ಮಗ ರಾಚಪ  ನೆಂಬುವನು, ಎರಡಸಯ ಬುಕ್ಕನ 
ಕಾಲದಲ್ಲಿ ಕಳ್ಳೇದೇವರ ಸೇವೆಗೆ ಹತು ಕೊಳಗಳನ್ನು ಬಿತ್ತಬಹುದಾದ ಭೂಮಿಯನ್ನು 
ದಾನ EM ಆ ಜಮಿನಾನನ್ನು ಗ್ರಾಮದ ಮಹಾಜನಗಳೆ ಅಧಿಕಾರದಲ್ಲಿ ಬಿಟ್ಟರೆಂದು 
ತಿಳಿಸುತ್ತದೆ. ಈ ಶಾಸನದಲ್ಲಿ “ ಮಹಾಜನಂಗಳು ನಡೆಸಿಕೊಂಡು ಬಹೊದು > ಎಂಬ 
ಪದಗಳಿವೆ. | 


(೨) ಕುಂದಾಪುರ ತಾಲ್ಲೂಕಿನ ಬಸರೂರಿನ ಕ್ರಿ.ಶ. ೧೫೦೬ ರ ಒಂದು ಶಾಸನವು, 

ಆ ಸ್ಥಳದ ಬ್ರಾಹ್ಮಣರು ಸಾಲದ ಮೇಲೆ ಬಡ್ಡಿಯಾಗಿ ಬರಬೇಕಾಗಿದ್ದ ಎಳು ವರಹ 

ಗಳನ್ನು, ಬದಕೆರೆಯ ಹಲರು ಜೀವರ ಸೇವೆಗೆ ದಾನಮಾಡಿದರೆಂದು ತಿಳಿಸುತ್ತದೆ. 
ಬಸವರಸ ಒಡೆಯ ಗ್ರಾಮಸ್ಥ ರಿಂದ ಚಂದಾ ಎತ್ತುತ್ತಿದ್ದ ನೆಂದೂ ತಿಳಿಸುತ್ತದೆ.3 


(೩) ಕ್ರಿ.ಶ. ೧೫೫೬ ರಲ್ಲಿ ಸದಾಶಿವರಾಯ ನಾಗೂರಿನ ಬ್ರಾಹೆ ಹ್ಮಣರಿಗೆ ಸತ à 
ಪ್ರ ಜೆಗಳಿಗೆ ಸ ದಾನಮಾಡಿ ಅದನ್ನು ರಾಯಪ್ಪ ಯ ನ dedos ನು. 
ಸಜಿಗಳು ಧರ್ಮಗಳ ಆಡಳಿತವನ್ನು ನಡೆಸುತ್ತಿದ್ದು ವು ಮತ್ತು, ಹಾ w i 
ಪೋಷಣೆಯನ್ನು ಮಾಡುತ್ತಿದು ವ್ರ. ದತ್ರಿ ಶ್ರಿಯನ್ನು ಅನೇಕ ಸ ಸಲ ಧರ್ಮದರ್ಶಿಗೆ ನಹಿಸಿ 


. ಗ್ರಾಮ ಸಭೆಯು ಮೇಲ್ವಿಚಾರಣೆ ನೋಡಿಕೊಳ್ಳು ತ್ತಿದ್ದ ತು. 


ನ್ಯಾಯ ವಿತರಣೆಯ ಕರ್ತವ್ಯಗಳು : ಗ್ರಾಮ ಸಭೆಗಳು ನ್ಯಾಯ ವಿತರಣೆಯ 
ಲಸವನ್ನು ಮಾಡುತ್ತಿದ್ದುವು. ಒಂದು ಶಾಸನವು ಪ್ರಕಾರ ಮತೀಯ ಘರ್ಷಣೆಯಿಂದ 
ರಕ್ತಪಾತವನ್ನು ತಪ್ಪಿಸಲು ಜನರು ಸೌಹಾರ್ದಯುತ ಒಪ್ಪಂದಕ್ಕೆ ಬಂದಿದ್ದನ್ನು 
ತಿಳಿಸುತ್ತದೆ. ಒಂದು ದೊಡ್ಡ ಸಭೆಯೆಲ್ಲಿ ಬಸರೂರಿನ ಸೆಟ್ಟಿಗಳು ಮತ್ತು . ಕಂದೌರ 
ಗ್ರಾಮದ ನಿವಾಸಿಗಳನ್ನೊಳಗೊಂಡಿತ್ತು. ಸ್ರಿ. ಶ. ೧೪೫೫ ರ ಬಸರೂರಿನ ಒಂದು 
ಶಾಸನದ ಪ್ರಕಾರ, ಬಸರೂರಿನ ಎರಡು ಕೇರಿಗಳಾದ ಪಡುವಕೇರಿ ಮತ್ತು ಮೂಡ 
ಕೇರಿಯ au, ಗಳು ಮತ್ತು ಕಂದೌರ ನಿವಾಸಿಗಳ ನಡುವೆ ಅವರ ಗಡಿಗಳು, "ಹಕ್ಕುಗಳು 
ಮತ್ತು ಅಯಾ ಕೇರಿಯ E! ಗಳು ಹಬ್ಬಗಳಲ್ಲಿ ದೇವಸ್ಥಾ ನಕ್ಕೆ ಕುರಿ ಮತ್ತು ಅಡಿಕೆ 
ಮರಗಳನ್ನು ತೆಗೆದುಕೊಂಡು ಹೋಗಬೇಕಾಗಿದ್ದ ಮಾರ್ಗದ ಸ ಒಪ Sod, 
ಬಂದರು. | 


1. EI, VII, p. 301. - 

2, MAR, 1924, No. 51. 
3. SII, 1X (ii), No. 476. 
4. EC, V1, Kd. 166. 

5. SII, IX, (ii), Nc. 457. 


CC-0. Jangamwadi Math Collection. Digitized by eGangotri 


ವಿಜಯನಗರ ಸಾಮ್ರಾಜ್ಯ ದಲ್ಲಿ a ಳೀಯ ಸರ್ಕಾರ 


ಎರಡು ಗ್ರಾಮಗಳ ನಿವಾಸಿಗಳ ನಡುವೆ ಭೂಮಿ ವಿನಮಯದ ನಿದರ್ಶನನಿದೆ. 

ಕ್ರಿ.ಶ. ೧೩೭೪ ರಲ್ಲಿ ಹೊನ್ನಾ ವಳಿಯ ಸ ಸಮಸ್ತ ಜಾ ್ರ್ರಾಹ್ಮಣರು, ಬೊಮ್ಮ] ಗೌಡ ಮತ್ತು 

ಇತರ ಗೌಡರಿಗೆ ಮತ್ತು ಹೆಲುಕೊರಿನ md ಪ್ರಜೆಗಳಿಗೆ ಭೂ ವಿನಿಮಯಕ್ಕೆ ಬಾಡ 

ಶಾಸನವನ್ನು ಕೊಟ್ಟ ರು. ಈ ಶಾಸನದ ಪ್ರ = DESEE ಪಾಳ್ಯ ಭಗವತಿ 

ಘಟ್ಟ ದ ೪೭೦ %ಫ್ರೆ ಕಲ್‌ ? ಭೂಮಿಯನ Q3 c ಹಲುಕೂರಿನ ಪಾಳ್ಯ ತುಲಿಕೆಯ ಹಳ್ಳಿ n 
ನೇರದ ಬೂದನಹಳ್ಳಿಯ ಅದೇ ವಿಸ್ತೀರ್ಣವುಳ್ಳ ಭೂಮಿಗೆ ಕನಿಮಹುಮಾಡಿದರು.. 


ಗ್ರಾಮಸಭೆಗಳು ತಪ್ಪಿತಸ್ಥ ರ ಭೂಮಿಯನ್ನು ವಶಪಡಿಸಿಕೊಳ್ಳುವ ಹಕ ಕೃನ್ನು 
ಹೊಂದಿದ್ದ ವು. ಒಂದು ಶಾಸನದ ಪ್ರ Tov, ತಿರುಪೆರುಂದುರೈ ಗ್ರಾಮ ಸಭೆಯ. 
ತಿರುಪುತ್ತೊರ್‌ ಆಂಡನ್‌ D oho ಅವನು ಮಾಡಿದ ES n, ಅವನಿಗೆ ಸೇರಿದ್ದ 
"ಭೂಮಿಯಲ್ಲಿ ಸ್ವಲ D ವನ್ನು ವಶಪಡಿಸಿಕೊಂಡು, odidors ಯಲ್ಲಿದ್ದ ಜೋಳ. 
ಪಾಂಡ್ಯ -ವಿಣ್ಣ A eee ದೇವಸ್ಥಾನ ನಕ್ಕೆ ದಾನಮಾಡಿದ್ದು ತಿಳಿದು 
ಬರುತ್ತ ui 


ಹೀಗೆ ಗ್ರಾಮಸಭೆಗಳು ವಿಧಿಬದ್ಧವಾದ ನ್ಯಾಯಾಲಯದ ಸಮಸ್ತ ಸಾ 
ವಿತರಣೆಯ ಮತ್ತು ದಂಡಾಧಿಕಾರಿಯ ಅಧಿಕಾರಗಳನ್ನು ಹೊಂದಿದ್ದೆ ವ್ರ. ಅವು ಪಕ್ಸಗ 
ಸಂಪ್ರ ದಾಯಗಳ “ಒಳ್ಳೆ ಯ. 'ಜ್ಞಾನನನ್ನು ಹೊಂದಿ ಮತ್ತು amd, ಆಸ್ಪ ಹ 
bare ಜ್ಞಾ ನವನ್ನು ಹೊಂದಿ. ಸ್ಥಳೀಯ ಮೊಕದ j ಮೆಗಳನ್ನು d ನಿಸು 
à D 33. ಡಾ. ಮಹಾಲಿಂಗಂ ತಿಳಿಸಿರುವಂತೆ, DAVI od ನ್ಯಾಯಾಲಯಗಳಲ್ಲಜಿ 

ಮಸಭೆಗಳು ದೇವಸ್ಥಾ ನದ ಧರ್ಮದರ್ಶಿಗಳು, ಶೆ ಶ್ರೇಣಿಗಳು ಮತ್ತು ಕೋಮುಗಳ 
UM ನ್ಯಾಯವಿತರಣೆಯನ್ನು ಮಾಡುತ್ತಿ ದ್ದ a ಆ ಕಾಲದಲ್ಲಿ ಸುಲಭನಾದ . 
ಸಂಪರ್ಕಾನುಕೂಲಗಳಿಲ್ಲದಿದ್ದುದರಿಂದ, ಪ್ರ nee ಎಲ್ಲರಿಗೂ ವಿಧಿಬದ್ಧವಾದ 
fp escritos ನ್ಯಾಯ ಸಜಿಯಲು t ura ರಲಿಲ್ಲ. "ಅಲ್ಲದೆ ಸ ಳೀಯ ಬನರಿಗೆ 
ಸ್ಥಳೀಯ ಸಂಪ್ರದಾಯ ಮತ್ತು ರೂಢಿ ಚಿನ್ನಾಗಿ ತಿಳಿದಿದ್ದು ದು 'ನ್ಯಾಯವಿತರಣೆಗೆ 


ಮ 
'ಸಹಕಾರಿಯಾಗಿದ್ದಿ 353 


ಗ್ರಾ ಮ ಸಭೆಗಳು ತಮ್ಮ ಸ ಸರಹದಿ ನಲ್ಲಿದ್ದ ದೇವಸಾ ನಗಳ ಮೇಲಿನ ಹತೋಟಿ 
ತ್ತೆ ವು ಮತ್ತು ವ್ಯಕ್ತಿ ಗಳಿಗೆ ಗೌರವ ನೇಡುವ ಅಧಿಕಾರವನ್ನು ಚಲಾಯಿಸುತ್ತಿ 
ದ್ದು ವು. ಉದಾಹರಣೆಗೆ ಕುಡಲೂರ್‌ ಮತ್ತು ಕುಲಮಂಗಳಂ ಗ್ರಾಮಗಳ “ಊರವರ್‌*, 
ಪೊನ್ನ ನ್‌ ಎಂಬ ಗೋಪಾಲಕನು ದೇವಸ್ಥಾ ನಕ್ಕೆ ಹೆಬ್ಬ ದ `ನಿನಗಳಲ್ಲಿ ಮಕ್ಟಳನ್ನು 
ಒದಗಿಸುತ್ತ ದ್ದು ದರಿಂದ, ಇತರ ದೇವಸ್ಥಾ ನವ ಮರ್ಯಾಜಿಗಳೊಡೆ “ಕಲಂಗಾದ ಸದನ » 


೪೮ 


1. EC, V, Ak. 63. 
ə, 509 of 1925. 
3. Mahalingam: SIP, P. 911. 


CC-0. Jangamwadi Math Collection. Digitized by eGangotri 


ಗ್ರಾ ವಂಗಳು ಮತ್ತು ಅಗೆ ಗ್ರಹಾರಗಳು 9c 


ಎಂಬ ಬಿರುದನ್ನು ಕೊಟ ರು. 1 ಕ್ರಿ.ಶ. ೧೩೯೦ ರಲ್ಲಿ ಅನೇಕ ಗೌಡರು ಮತ್ತು ಇತರರ್ಕು 
$203 ಮತ್ತು ಆಲೂರು" ರಾಮೆಣ್ಸರ ದೇವರಿಗೆ ಶಾಶ್ವತವಾದ ದೀಪಾರಾಥನೆಗೆ ಮತ್ತು 
ನೈವೇದ್ಯಕ್ಕೆ UE ಅಂಕರನ ಗೊಂಟಿ ಗಾ 2 NITY, ದಾನಮಾಡಿ ಅದಕ್ಕೆ REX 

ಹೆಸರನ್ನಿ ಟ್ರ ರು. 3 ಕ್ರಿ.ಶ. ೧೪೦೨ ರಲ್ಲಿ ಕಳಲಿಗೆ ಸಭೆಯು ಯೆರ್ಮಾಲದ ಜನಾರ್ಧೆನದೇವರ 
ಸೇವೆಗೆ. sania 9 ನೆಂಬುವನಿಗೆ ಸ ಕಲ 2, ಭೂಮಿಯನ್ನು ದಾನಮಾಡಿತು. ಕ್ರಿ ಕಿ.ಶ. ೧೫೫೧ 
ರಲ್ಲಿ, ಧಾರಾಪುರದ ನಾಯಕರ್ಕು PEN ಬೇಡರು, ಕೆಲಸಗಾರರು ಮತ್ತು ಇತರರು 
ವರ್ಷಕ್ಕೊಮ್ಮೆ ಆ ಗ್ರಾಮದ ರಾಘವ. ದೇವರೆ ಪಲ್ಲಕ್ಕಿ ಸೇವೆಗೆ ಒಂದು "ಗೊತ್ತಾ ದ 
ಹಣವನ್ನು ಕೊಡಲು wb, ದರು.4 ಮುಂದೆ ಅಗ್ರ ಹಾರಗಳ ನಿಷಯವನ್ನು ಚರ್ಚಿಸು 


ವಾಗ ಗ್ರಾಮಸಭೆಗಳು ಮಾಡುತ್ತಿ ds ಈ ಕರ್ತವ್ಯಕ್ಕೆ ಇನ್ನೂ ಹೆಚಿ Bg ನಿದರ್ಶನಗಳನ್ನು 
ಕೊಡಲಾಗಿದೆ. 


ಗ್ರಾಮಸಭೆಗಳ ಚರ್ಚೆಯನ್ನು ಅಂತ್ಯಗೊಳಿಸುವ ಮೊದಲು, ಈ ವಿಷಯದಲ್ಲಿ 
ನಿದ್ಧಾಂಸರ ಅಭಿಪಾ ಫ್ರಾಯಗಳನ್ನು ತಿಳಿಸುವುದು ಆವಶ್ಯಕ z. ವೆಂಕೋಬರಾಯರು 
ಚೋಳರ ಕಾಲದಲ್ಲಿ ಪ ಸ್ರಬಲವಾದ ಸ ಸ್ಥಳೀಯ ಸಂಸ್ಥೆ ಜ್‌ ಈ ಗ್ರಾಮಸ ಸಭೆಗಳು 
ಇದು ವ; ಜೊಳ TN ಫ್ರಾ ಜ್ಯದ ಅನನತಿಯಾದ ಮೇಲೆ ಇವು ಕ್ರಮೇಣ ನತಿಸಿಹೋದು 
ನೆಂದು ಅಭಿಪ್ರಾ ಯಹೊಂದಿದ್ದಾರೆ. ಇವರ ಪ್ರಕಾರ ಕ್ರಿ.ಶ. Toss ಶಾಸನ 
ದಲ್ಲಿ ಡೊರಕುನ ವ್ಗ ವಹಾರ, ಈ ಸಭೆಗಳು y ಅಿದುಪೊಗುವುದಕೆ ಮೊದಲು ಮಾಡಿದ 
ಕೊನೆಯ ವ್ಯವಹಾರಗಳು. ಪುನಃ ಕ್ರಿ.ಶ. ೧೩೮೬ ರ ಒಂದು ಶಾಸ ಸನವನ್ನು ಬೀವಿ 
ಸಣ್‌” ಈ ಶಾಸನದಲ್ಲಿ. ದಾಖಲಾಗಿರುವ ವ್ಯವಹಾರ ಗ್ರಾಮಸಭೆ ಹೊಂದಿದ್ದ 
ಅಧಿಕಾರದ ಮತ್ತೊಂದು ಕಡೆಯ ಫಿದರ್ಶನವೆನ್ನು ತ್ತಾರೆ. ಈ ಅಭಿಪ್ರಾಯಗಳನ್ನು 
ವ್ಯಕ್ತ ಕ್ಲಸಡಿಸುವುದಕ್ಕೆ ಅವರು ಆಧಾರಗಳನ್ನು ಕೊಟ್ಟಿ ಲ್ಲ. ಈ ಅಧ್ಯಾಯದಲ್ಲಿ ಶಾಸನಗಳ 
ಇದರ್ಶನದಿಂದ an ಗ್ರಾಮಸಭೆಗಳ ಪೀಲೆ ಕ ಕ್ರಿ.ಶ. ೧೬ ನೇ ಶತಮಾನದ 
ಕೊನೆಯವರೆಗೆ, ನಿಜಯನಗರ ಸ ಸಾಮ್ರಾಜ್ಯದಲ್ಲಿ : ಗ್ರಾಮಸಭೆಗಳು ಅಸ್ತಿತ್ವ ದಲ್ಲಿದ್ದು 
ವೆಂಬುದು ಸ ಷ್ಠ ವಾಗುತ್ತದೆ. ಕೆ. ವಿ. ಸುಬ ಬ್ರಹ್ಮಣ್ಯ ಅಯ್ಯರ್‌ರವರ ಪ್ರ ಪ = ವಿಜಯ 
ನಗರ ಸಾಮಾ. ಟರ ಕಾಲದಲ್ಲಿ ಮತ್ತು ಮಲ್ಲಿ ) ಕಾಫರನ ದಂಡಯಾತ್ರೆ ಯ ಕರಾಳ 
ದಿನಗಳಲ್ಲಿ: ಮತ್ತು ಬಹಮನಿ. ಸುಲಾ 3,80 ಆಳ್ವಿ $050 , ದಕ್ಷಿಣ ಭಾರತದಲ್ಲಿ 
ಮೊದಲಿನಿಂದ ಇದ್ದ ರಾಜ eu ಮತ್ತು ಸಾಮಾಜಿಕ ಸ ಸಂಸ್ಥೆ ಗಳು ಬುಡ ಸಮೇತ 


IPS, No. 692. 
EC, VII, Hl. 6. 
SII, 1X (ii), No. 426. 
4. Ibid., No. 644. 
5. ARSIE, 1923-24, para 4u. 
0. Ibid., 1925-26, para 35. 
4 A 


So) Te he 


CC-0. Jangamwadi Math Collection. Digitized by eGangotri 


೫೦ ವಿಜಯನಗರ ಸಾಮ್ರಾಜ ದಲ್ಲಿ ಸ್ಥ ಳೀಯಂ ಸರ್ಕಾರ 


' ನತಿಸಿಹೋದುವೆಂದು ತಿಳಿಸುತ್ತಾರೆ.: ಈ ರೀತಿಯಲ್ಲಿ ಸುಬ್ರಹ್ಮಣ್ಯ ಅಯ್ಯರ್‌ರವರು 
ವಿಜಯನಗರ ಗ್ರಾಮ ಸಭೆಗಳ ವಿಚಾರದಲ್ಲಿ Rd 'ಅಭಿಪಾ ್ರಾಯವನ್ನು 
ಸಮರ್ಥಿಸುತ್ತಾ à ನೀಲಕಂಠಶಾಸ್ತ್ರಿ ಯವರು. ಚೋಳರು ಸ ಸ್ಥಾಪಿಸಿದ್ದ ಸ್ನ ಸ್ವಯಮಾಡಳಿತ 
ಪದ್ಧತಿಯ ಗ್ರಾ ಮ ಆಳ್ವಿಕೆ, ನಿಜಯನಗರ ಕಾಲದಲ್ಲಿ ಕಡೆಗಣಿಸಲ್ಪ Ww ಹೆಚ್ಚುಕಡಿಮೆ 
ಅಳಿಮುಹೋಯಿತೆಂದು ಹೇಳುತ್ತಾರೆ. ಇದಕ್ಕೆ ಸೈನಿಕ ಅವಶ m" ಮತ್ತು, ಅಧೀನ 
ನಾಯಕರ ಒತ್ತಡಗಳ ಕಾರಣಗಳು ಎಂದು eases. P 2 
ಡಾ. 'ಮಹಾಲಿಂಗಂರವರು ವಿಜಯನಗರ ಸಾಮ್ರಾ ಜ್ಯ ವ ಕೊನೆಯಲ್ಲಿ, 

ಪ್ರಾದೇಶಿಕ A ಳೀಯ ಸಂ ಸಂಸ್ಥೆಗಳ ಅಸ್ತಿತ್ವಕ್ಕೆ 2) ದಾಖಲೆ ಇದ್ದ ರೂ re sed ಅವು ಶಕ್ತಿ 
seen ವೆಂದು ಅಭಿಪ್ರಾ ಯಪಟ್ಟಿ we, ರಿ ವೆಂಕೋಬರಾಯರ ಅಭಿಪ್ರಾ ಯ 
ವನ್ನು ಅಂದರೆ, ಕ್ರಿ.ಶ. ೧೩೮೨ರಲ್ಲಿ ಗ್ರಾ ಮಸ ಸಭೆಗಳ ಕಡೆಯ ದಾಖಲೆಗಳಿನೆ ಎಂಬುವು 
ದನ್ನು ಡಾ. Seater ವರು ಒಪ್ಪು ವಲ್ಲ. ಇವು 9^ 3, ದಲ್ಲಿದ್ದು ವೆಂದೂ ಆದರೆ 
ವಿಜಯನಗರ ಸಾಮಾ ್ರ್ರಾಜ್ಯದ ಕೇಂದ್ರಿ X ತ ಆಡಳಿತ ಗ್ರಾ s ಸಂಸ್ಥೆ ಗಳಿಗೆ ಹಿತಕರ 
ವಾಗಿರಲಿಲ್ಲನೆಂದೂ ತಿಳಿಸುತ್ತಾರೆ. ಸಾಮ್ರಾ ಟರು ಈ ಗ್ರಾ EN ಗಣರಾಜ್ಯ ಗಳನ್ನು ನಾಶ 
ಮಾಡಲು ಉದ್ದೆ ಶ ಹೊಂದಿರಲಿಲ್ಲ. edd ರಾಜರು ಸಾಮ್ರಾಜ ದ ದೂರದ ಭಾಗ 
ಗಳನ್ನು ಹತೋಟಿ ಹೊಂದಿದ್ದ ರೀತಿ ಗ್ರಾಮಸಂಸ್ಥೆ ತ ಚುರುಕಾಗಿ ಮತ್ತು 
ವಿವೇಕಯುತವಾಗಿ ಅಧಿಕಾರ ಚಲಾಯಿಸುವುದಕ್ಕೆ ಉತ್ತೇಜ ನಕರವಾಗಿರಲಿಲ್ಲನೆಂದೂ 
ಮತ್ತು ಸರ್ಕಾರದಿಂದ “ ಆಯಗಾರರ ” ನೇಮಕ ಗ್ರಾಮ ಗಣಗಳ ಸ್ವತಂತ್ರ ಜೀವನ 
` ವನ್ನು ದುರ್ಬಲಗೊಳಿಸಿತೆಂದೂ ಡಾ. ಸರ್‌ ಅಭಿಪ್ರಾಯ dics QA 
ವಿಜಯನಗರ ಸಾಮ್ರಾ ಜ್ಯ ದ ಆಳ್ವಿಕೆಯ ಕೊನೆಯಲ್ಲಿ ಸ ಸ್ಥಳೀಯ ಸ ಸಂಸ್ಥೆ ಗಳು ಕ್ಷೀಣಿಸಿದ 
ವೆಂಬ ಡಾ. ಕಾಯರ ಅಭಿಪ್ರಾಯವು ಒಪ್ಪ ನೃತಕೃದ್ಧಾ ಗಿದೆ. 

ಸಾಲತೂರ್‌ರವರು, ನಿಜಯನಗರ ಸಾಮ್ರಾಟರು ಸ್ಥಳೀಯ ಸಂಸ್ಥೆಗಳ ಅಧಿಕಾ 

ವನ್ನು ಕೇಂದ್ರ ಕ್ರೈ ವರ್ಗಾಯಿಸಲು ಯಾವ ವ ಕ್ರಮವನ್ನೂ ಕೈ ಗೊಳ್ಳ ಸ 
ಅಭಿಪಾ ್ರಾಯನನ್ನು. ವ್ಯಕ್ತ ಪಡಿಸಿ ದ್ದಾ ರ. ಆದರೆ, ಅವರ ಪ್ರ ಪಕಾರ ವಿಜಯನಗರ 
ಸಾಮ್ರಾ ಟರು ಪೂರ್ವದ ಮರ್ಯಾದೆಯನ್ನು ಕಾಪಾಡಲು E ಹಿಂದಿನ ಪದ್ಧ 3 
nen and ತ್ರೇಜನ ಕೊಟ್ಟ ರೆಂದು ಹೇಳಿದ್ದಾ ರೆ. ಸರ್ಕಾರದಲ್ಲಿ ಮೊದಲು ಇದ್ದ ಅಧಿಕಾ 
ಗಳನ್ನು ಮುಂದುವರಿಸಿದರು ಮತ್ತು ಸ್ಥಳೀಯ ಸಂಸ್ಥೆಗಳ "ಮೇಲೆ ಕೇಂದ್ರ ಸರ್ಕಾರದ 
ಅಧಿಕಾರಿಗಳನ್ನು ನೇಮಿಸಿದರೆಂದು `ಸಾರಿತೂರ್‌ ತಿಳಿಸಿದ್ದಾ 3.5 E ಕಾಲದಲ್ಲಿ 

ik Subrahmanya Ayyar, K. V.: Historical Sketches of Ancient Dekhan 

(Madras, 1951), p. 313. 

. Nilakanta Sastri K. A.: A History of South India (Madras, 1958), p 11 
Mahalingam: SIP, p. 310. 


. Mahalingam : Adma and Soc. Life, p. 217. 
5. Saletore: Soc. and Po Life, 1, y. 342. 


Fe $6 ಬರ 


CC-0. Jangamwadi Math Collection. Digitized by eGangotri 


ಗ್ರಾ ಮಗಳು ಮತ್ತು en, ಹಾರೆಗಳು ೫೧ 


ಅಸ್ತಿತ್ವದಲ್ಲಿದ್ದ ಗ್ರಾಮಾಡಳಿತ ಪದ್ಧ à ಗ್ರಾಮಗಳನ್ನು ಹೆಚ್ಚು ಕಡಿಮೆ ಸಣ್ಣ 


ಗಣರಾಜ್ಯಗಳೆನ್ನಾಗಿ' ಮಾಡಿದುವೆಂದು ಸೋಮಶೇಖರ ಶರ್ಮ ಅಭಿಪ್ರಾ ಯ ನಕು 
ಪಡಿಸಿದ್ದಾ à. 


' ಜೋಳರ ಕಾಲದಷ್ಟು ಗ್ರಾ ಮ ಸಭೆಗಳಿಗೆ ಸಂಬಂಧಪಟ್ಟ ಶಾಸನಗಳು ಮತ್ತು 
'ಆ ಸಭೆಗಳ ಚಟುವಟಕೆಗಳು ನಿಜಯನಗರ ಕಾಲದಲ್ಲಿಲ್ಲದಿದ್ದ Ua ಗ್ರಾಮ ಸಭೆಗಳು 
ಅಸ್ತಿತ್ವದಲ್ಲಿದ್ದ ವೆಂಬ ವಿಷಯ ನಿನಾದಾಸ ಸ್ಪದವಲ್ಲ. ಈಗ ಇ ಸೂರಕಿರುವ ಸಾಕ್ಷ್ಯದ 
ಆ ಮೇಕೆ ವಿಜಯನಗರ ಸಾಮ್ರಾ ಟಿರು'ಸ ಳೀಯ ಸಂಸ್ಥೆಗಳು ಮಾಜ 
'ಮತ್ತು ಅವು ತಮ್ಮ ಕರ್ತವ್ಯ ನಿರ್ವಜಾಲು ಅವಕಾಶ ಕೊಟ್ಟಕೆಂಬುದನ್ನು ನಿರಾಕರಿಸು 
'ವಂತಿಲ್ಲ. ಅವರಿಗೆ Yu x ee ಮರ್ಯಾದೆ ಯಲ್ಲಿ ಸಹಾನುಭೂತಿಯಿಲ್ಲದಿರಲಿಲ್ಲ 
edi ; ಸಂದರ್ಭಗಳು ಸ್ಥಳೀಯ ಸಂಸ್ಥೆ ಗಳನ್ನು ಅವುಗಳ ಅದೃಷ್ಟಕ್ಕೆ v, ಬಿಡಬೇಕಾಯಿತು. 
ಪಾ ್ರಾಂತ್ಯಾಡಳಿತದಲ್ಲಿ ^ ಇಯಂಕರ ೫ ಪದ ತಿಯನ್ನು ತಂದುದರಿಂದ ನಾಯಕರು 
ತಮ್ಮ ಕಂದಾಯದ ವಸೂಲಿಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು. ಆದರೆ ಗ್ರಾಮ 
ಸಭೆಗಳ ಬಗ್ಗೆ ನಮ್ಮ ಈ ಅಧ್ಯ ಯನ ದಿಂದ m AN ಸಾಮಾ 3j, 9 ed ಶ್ಯ 
ಸಾಗಲಿಲ್ಲವಂಬುದು ಮನದಲ್ಲೂ ಗುತ್ತದೆ. ಅಗ್ರಹಾರಗಳೆ ಅಸಿ nace ಸ ಳೀಯ 

A nS ಮುಂದುವರಿದುವೆಂಬ. ಅಭಿಪ್ರಾ ಯಕ್ಕೆ p ಸಾಕ್ಷ್ಯವಾಗಿವೆ. 


ಅಗ್ರಹಾರಗಳು ಮತು ಅವುಗಳ ಸ್ಥಾಪನೆ: ಬ್ರಾಹ್ಮಃ ಣ ವಿದ್ವಾಂಸರ ಜೀವನೋ 
'ಪಾಯಕ್ಕೆ al, ಗ್ರಾಮ, ಅಗ್ರ ಹಾರನೆಂದು ಕರೆಯಲ್ಪಡುತ್ತಿತ್ತು. ಭಾರತದ ಇತರ 
ಭಾಗಗಳಂತೆಯೆ ಮಧ್ಯಯುಗದ * ಕರ್ನಾಟಕ, IAA E vog ದೇಶದಲ್ಲಿ 
ಅದು ಅಸಿ ಸ್ಲಿತ್ವದಲ್ಲಿದ್ದಿ ತು. ಬ್ರಾ ಹ್ಮಃ ಣಪ ಪಾಲುಗಾರರನ್ನು E ಮಹಾಜ ಜನಕು ೫ ಫರೆಯು 
ಪ್ರಿ ವ್ರ ರು. “ ಮಹಾಜನ ay " ಅಗ್ರಹಾರದ ವಿಷಯಗಳ ಮೇಲ್ವಿಚಾರಣೆ 
ಹೊಂದಿದ್ದಿ ತು. ವಿಜಯನಗರ ಕಾಲದಲ್ಲಿ, Say ಅಸಿ ಸತ್ವಕ್ಕೆ ಮತ್ತು ಸಾಮಾಜಿಕ 
ಚಟುವಟಿಕೆಗಳಿಗೆ ಹೆಚ್ಚಿನ ಸಾಕ್ಷ್ಯವಿದೆ. "ಆಗ್ರ ಹಾರ ಸಭಿಗಳು “ಆಂ "ಮೇಲ್ವಿಚಾರಣೆ 
'ಮತ್ತು ಇತರ ಪೌರಕರ್ತವ ಗ್ನು ನಿರ್ವಹಿಸುತ್ತಿ, ದು ವು. ಅವು ದೇವಸ್ಥಾನಗಳಿಗೆ 
ಪತಿ ಗಳನ್ನು ಕೊಡುತ್ತಿದ್ದ ವು ಮತ್ತು ಸಾರ್ವಜನಿಕ ಓತಕಾರ್ಯಗಳನ್ನು ಕ್ಷೆ ಭೆ ಗೊಳ್ಳು 
ತ್ರಿದ್ದು ವು... ಅಗ್ರ ಹಾರಗಳು ಸ ಸಣ್ಣ ವಿಶ್ವವಿದ್ಯಾ ನಿಲಯ ಕೇಂದ್ರ ಗಳಾಗಿದು ವು. ಚಃ 
ಜನರು ವಿದ್ಯಾ ಂಸರಾಗಿದ್ದ ರು. "en ಹಾರಗಳಿಗೆ ಸೈನಿಕರ ಮತ್ತು Sor ವಸೂಲು 
ಮಾಡುವವರ m ಮಜಿವಿರಲಿಲ್ಲ. 'ರಾಜರು, ರಾಣಿಯರು, ಶ್ರೀಮಂತರು ಮತ್ತು 
“ಬಡವರು ಅಗ್ರಹಾರಗಳಿಗೆ ಆಸರೆ ಕೊಡುತ್ತಿ d ರು. ಈ ಸಂಸ್ಥೆ Ti ಮಾಡುತ್ತಿ d 
ಸೇವೆ ನಿಜವಾಗಿಯೂ ಅದ್ಭು ತವೂ ಮತ್ತು. ಪ್ರಖ್ಯಾ ತವೂ eng, ೦ಬ ಅಭಿಪ್ರಾ ಯೆ 


1. Somasekhara Sarma ; op.cit., 224, mAN ADGURU ui SSHWARADRYA 
s NA, SHAHASAN SNANAMANDIR 


CC-0. Jangamwadi Math Collection. Digitized by WR RY 
1 ಗಳಲ ath. Varanasi 


^! 
a SC. uO. COE) ಸು 





೫೨ ನಿಜಯನಗರೆ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ವನ್ನು ಕರ್ಮರ್‌ಕರ್‌ರವರು ವ್ಯಕ್ತಪಡಿಸಿದ್ದಾರೆ ವಿಜಯನಗರ ಕಾಲದಲ್ಲಿ ಅಗ್ರಹಾರ 
ಸ್ವಯಮಾಧಿಕಾರವುಳ್ಳ ಸಂಸ್ಥೆ ಯಾಗಿದ್ದಿ ತು. . ಹಿ 

ವಿಜಯನಗರ ಕಾಲದಲ್ಲಿ ಅಗ್ರ | ಹಾರಗಳು ವಿವಿಧೆ ರೀತಿಯಲ್ಲಿ ಸ್ಥಾಪಿತವಾಗು. 

ತ್ರಿದ್ದ ವು, ರಾಜ ಅಥವಾ ಅವನ. ಒಪ್ಪಿ ಸಯ ಮೇಲೆ ಅವನ ಅಧಿಕಾರಿಗಳು SI ಹ ಗ್ರಹಾರವನ್ನು 
ಸ್ಥಾ ಸುತ್ತಿ ದ್ದರು, ದಾನ ಸಜೆದವನು ಒಬ್ಬನೆ ಆಗಿರಬಹುದಿತ್ತು ಅಥನಾ ದಾನ - 
ಪಡೆದವನು. ಗ್ರಾ ಮದಲ್ಲಿ ಇತರರಿಗೆ ಪ ಸಾಲುಗಳನ್ನು ಹಂಚುತ್ತಿದ್ದ TY ಅಥವಾ ದಾನಿಯೆ 
ಇತರ ORAE ಭೂಮಿಯನ್ನು ಹಂಚುತ್ತಿದ್ದನು. ಹೀಗೆ ಅಗ್ರ ಹಾರಗಳು ಸ್ಥಾಪಿತ 
ವಾಗುತ್ತಿದು ದಕ್ಕೆ ಹಲವು ಉದಾಹರಣೆಗಳನ್ನು ಕೊಡಬಹುದು : 
(೧) ಕ್ರಿ. ಶ. ೧೩೪೫ ರಲ್ಲಿ ನೀರಮ್ಮಾಜಿ ಹಿರಿಯ ಪೆಮ ಒಯನಾಯಕ, ರಂಗನಾಥ 
ಭಟ್ಟ ನ ಮಗ ಭವಭೂತಿಗೆ ಎಲಹಂಕನಾಡಿನ ಜಾಲ ಎಂಬ ಗಾ ತ್ರಮವನ್ನು, 
ಸಮಸ್ತ, ತೆರಿಗೆಗಳನ್ನು ಮಾಫಿ ಮಾಡಿ, ಅಗ್ರ ಹಾರನನ್ನಾ ಗಿ ದಾನ ಮಾಡಿದನು. Sr 
ನಿದರ್ಶನದಲ್ಲಿ ದಾನ ಪಡೆದವನು ಒಬ್ಬನೆ ವ್ಯಕ್ತಿ. 

(೨) ಯೆಡನಾಡಿನಲ್ಲಿ ಅಗ್ರಹಾರಗಳಿದು ವು. ಸೊರಬ ತಾಲ್ಲೂಕಿನ ಹೆಜ್ಜೆಯ. 
$. ಶ. ೧೩೪೬ರ ಒಂದು ಶಾಸ d, ಮೊದಲನೆಯ ಹರಿಹರನ ಕಿರಿಯ ಸಹೋದರ 
ರಾಜಕುಮಾರ ಮಾರಪ್ಪ ಹೆಡ್ಡಸೆ ಸೆ (ಸೊರಬ ತಾಲ್ಲೂಕಿನ ಹೆಜ್ಜೆ) ಗಾ a, WAV ದಾ ದಾನ 
ಮಾಡಿದನೆಂದು ತಿಳಿಸುತ್ತ ಜಿ ಈ ಶಾಸನ ಆ ಅಗ್ರ ಹಾರದ ಸಾ 3 BIOs ಸಂದರ್ಭ 
| ಗಳನ್ನು ವಿವರಿಸುತ್ತದೆ. ರಾಜನು ಒಂದು ಕೆರೆ, ಪನಿತ್ರ ಸ್ಥಳವಾದ C A ಮತು 
ವರದಾ ನದಿಯನ್ನು ಕಂಡು, ಅವುಗಳ ಹತ್ತಿರ ಒಂದು eric ಹಾರವನ್ನು Eos 
ನಿಶ್ಚಯಿಸಿದನು. ದಾನವನ್ನು ಸ್ವೀಕರಿಸಿದವರು ವೇದಗಳನ್ನು ಚೆನ್ನಾಗಿ ಬಲ್ಲಮರಾಗಿದ್ದು 
ಆಂಧ್ರ ದೇಶದಿಂದ ಬಂದಿದ್ದ ರು. ಅಗ್ರ ಹಾರಕ್ಕೆ ಸಂಗಮಪುರವೆಂಬ ಹೆಸ ನ್ನು ಕೊಡೆ 
ಲಾಯಿತು. ದಾನ ಸಿ ೀಕರಿಸಿದವರ ಹೆಸರು ug ವೃತ್ತಿಗಳ ಹ ಹಂಚಿಕೆಯನ್ನು ಕೊಡ 
ಲಾಗಿದೆ. ಪ್ರಾಂತ್ಯದ" ಪ್ರಮುಖ ನಾಯಕರು ಮತ್ತು ಎಲಸೆ ಮತ್ತು ಕುಪ್ಪ ಗದ್ದೆ 
ಅಗ್ರ ಹಾರಗಳ ಸ ಪ ಪ್ರಮುಖ್‌ ಸಮು DBO ಸ ಸನ್ನದನ್ನು "ಇವೆ ಪಡಿಸಲಾಯಿತು. ae 

ಹೆಸರುಗಳನ್ನೂ ಇ ಕೊಡಲಾಗಿದೆ. ಸ ಎರಡು ದೊಡ್ಡ ಅಗ್ರಹಾರಗಳಾದ ಎಲಸೆ 
ಮತ್ತು ಕುಸ್ಫಗಡ್ದೆಯ ಮಹಾಜನರು, ಮುಖ್ಯಸ್ಥರು ಮತ್ತು ಗ್ರಾಮಗಳ ಮುಖ್ಯಸ್ಥ . 
ರಾಗಿದ್ದ ಅನೇಕ ಮಹಾಪ್ರಭುಗಳು. ಎಲ್ಲರೂ to Bde ಗ್ರಾಮನನ್ನು uod 
ಮಾಡಿದರು.3 e oder ado ದಾನಿಯೆ ಭೂಮಿಯನ್ನು, ಅನೇಕ ಪಾಲುದಾರರಿಗೆ 
ಹಂಚಿದನು. ಸಿರಸಿ ತಾಲ್ಲೂಕು ಬನವಾಸಿ ಗಾ 3,533 ಕ್ರಿ.ಶ. ೧೩೬೮ ರ ಒಂದು ಶಾಸನ 

1. VO EE aa J, Karmarkar : Society and Education in Mediacoa! 


2. EC, IX, Dv., No. 3. 
3. MAR, 1929, No. 90. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು na 


ಈ ಎರಡು ಅಗ್ರ ಹಾರಗಳ ಮಹಾಜನರ ಸಂಯುಕ್ತ ಚಟುವಟಿಕೆಗಳನ್ನು ತಿಳಿಸುತ್ತದೆ. 
'ಮಹಾಮಂಡಲೇಶ್ವರ  ವೀರಬುಕ್ಯರಾಯ ಹೆಸ್ತಿನಾನತಿ ಪುರದಲ್ಲಿ (ಆನೆಗೊಂದಿ) ಆಳು 
ಕ್ತಿದ್ದಾ ಗ ಮತ್ತು ಮಾಧೆನಾಂಕ ಬನವಾಸಿ ೧೨ ಸಾವಿರವನ್ನು ಆಳುತ್ತಿದ್ದಾಗ ಅವನ 
ಸೇವಕ ಅಹೋಬಲನಾಥ ಗುತ್ತಿಯ ಹದಿನೆಂಟು ಕಂಪಣಗಳ ಗೌಡಪ್ರಜೆಗಳಿಗೆ ಕೆ ನೀಡಿ, 
'ಬನವಾಸಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದನು. ಈ ಸಭೆಯಲ್ಲಿ ಎಲಸೆ ಮತ್ತು ಕುಪ್ಪ 
ಗದ್ದೆಯ ಅಗ್ರ ಹಾರಗಳ ಮಹಾಜನರು, ಸೊರಬದ ತಮ್ಮಗೌಡ್ಕ ತವನಿಧಿ, ಕೆಸಲೂರು, 
ಕೊಂಡವತಿ ನಾಡಿನ ಹೆಚ್ಚಿತ್ತ ಬರೆಯ ಹಳ್ಳಿ, ನಾಗರಖಾಂಡದಲ್ಲಿನ ಕುಪ್ಪತೂರು 
ಮತ್ತು ಹುರುಳೆ ಗ್ರಾಮಗಳ ಪ್ರಜಾಮುಖಂಡರು ಹಾಜರಿದ್ದರು. ಈ ಸಭೆಯನ್ನು 
'ಅಲ್ಲಿಯ ದೇವಸ್ಥಾನದ ಜೀವರ ಸೇವೆಗೆ, ಆಲಂಕಾರಕ್ಕೆ ಮತ್ತು ಉತ್ಸವಗಳಿಗಾಗಿ ಕರೆಯ ' 
ಲಾಯಿತು. ಗುತ್ತಿಯ ೧೮ ಕಂಪಣಗಳ ಗೌಡಪ್ರಜೆಗಳ ಸಹಾಯವನ್ನು ಕೋರ 
ಲಾಯಿತು. ಸಭೆ ಮಾಡಿದ ದಾನವನ್ನು ಸ್ಪಷ್ಟವಾಗಿ ತಿಳಿಸದಿದ ರೂ ಸ್ವಲ್ಪ ಭೂಮಿ 
'ಯನ್ನು ದಾನ ಮಾಡಿದ ಹಾಗೆ ಕಾಣುತ್ತದೆ. BEN 
. (೩) ಕ್ರಿ. 9. ೧೩೫೯ರಲ್ಲಿ ರಾಯದುರ್ಗ ರಾಜ್ಯದ ಹಗಹರಿಯ ಸ್ಥಳದಲ್ಲಿ 
" ಹಗಹರಿಯದ ದಕ್ಷಿಣಕ್ಕೆ ದೇವಬೆಟ್ಟದ ಸವಿಸಾಪದ ಕನ್ನೇನಹಳ್ಳಿ ಗ್ರಾಮಕ್ಕೆ, ಪ್ರತಾಸ 
'ಜೇವರಾಜೇಂದ್ರ ಪುರವೆಂಬ ಹೊಸ ಹೆಸರನ್ನು ಕೊಟ್ಟು, ವೇದ್ಯ ವೇದಾಂತ ಮತ್ತು ಎಲ್ಲ 
ವಿಜ್ಞಾನಗಳ ಸಾರವನ್ನು. ತಿಳಿದ, ವ್ಯಾಕರಣ, ತರ್ಕ ಮತ್ತು ತತ್ವಶಾಸ್ತ್ರ ಮುಂತಾದುವು 
ಗಳಲ್ಲಿ ಸಮರ್ಥನೆನಿಸಿಕೊಂಡಿದ್ದ OF Gower ದಾನ ಮಾಡಿದನು. ಲಕ್ಷ್ಮೀ 
'ಥೆರಾರ್ಯ ಆ ಗ್ರಾಮವನ್ನು ನೂರರವತ್ತು ವೃತ್ತಿಗಳನ್ನಾಗಿ ವಿಂಗಡಿಸಿ, ೩೦ ವೃತ್ತಿಗಳನ್ನು 
ತನ್ನ ಸ್ವಂತಕ್ಕೆ ಇಟ್ಟುಕೊಂಡು, ಉಳಿದುವನ್ನು ಬ್ರಾಹ್ಮಣ ವಿದ್ವಾಂಸರಿಗೆ ಕೊಟ್ಟನು. 
'ಇದು ದಾನ ಸ್ವೀಕರಿಸಿದವನು ಒಬ್ಬನೇ ವ್ಯಕ್ತಿಯಾಗಿ ಅವನು ಇತರರಿಗೆ ಪಾಲುಗಳನ್ನು 
ಹಂಚಿದುದಕ್ಕೆ ನಿರರ್ಶನವಾಗಿದೆ. o 
(೪) ಕ್ರಿ.ಶ. ೧೩೬೪ ರಲ್ಲಿ ನೀರ ಬುಕ್ಕಣ್ಣ ಒಡೆಯ ರಾಜನ ಆಜ್ಞೆಯ ಪ್ರಕಾರ 
"ಮಂಗಳೂರಿನ ಮಾದರಸ ಪುದುಗ್ರಾಮವನ್ನು ಕೆಲವು ಬ್ರಾಹ್ಮಣರಿಗೆ ಎಲ್ಲಾ ತತೆರಿಗೆ 
ಗಳನ್ನೂ ಮಾಫಿ ಮಾಡಿ ದಾನಮಾಡಿದನು3 : ಇದು ದಾನಿಯೇ ಪಾಲುಗಳನ್ನು 
'ಹಂಚಿದುದಕ್ಕೆ ನಿದರ್ಶನ. | 
(೫) ಮತ್ತೊಂದು "ನಿದರ್ಶನದಲ್ಲಿ ದಾನವನ್ನು ಸ್ವೀಕರಿಸಿದವರು ಕಾಶ್ಮೀರ 
“ಬ್ರಾಹ್ಮಣರು. ಶಿಕಾರಿಪುರದ ಒಂದು ಶಾಸನ ಕ್ರಿ.ಶ. ೧೩೬೮ ರಲ್ಲಿ ಬುಕೃನ ಮಂತ್ರಿ 
ಮಾಧೆನ ಒಂದು ಅಗ್ರಹಾರವನ್ನು ಸ್ಥಾಪಿಸಿದ ವಿವರಗಳನ್ನು ಕೊಡುತ್ತದೆ. sued 
ಖುಕೃನಿಗೆ ಕೊಟ್ಟ ಅರ್ಜಿಯಲ್ಲಿ ತನ್ನ ಸ್ವಂತ ಆಸ್ತಿಯಲ್ಲೆ ಅಗ್ರಹಾರ ಸ್ಥಾಪಿಸುವುದಕ್ಕೆ 
1. Ibid., Nc. 118. | 


9. MAR, 1921, pp. 29-30, para 62. 
8. SII, IX (ii), No. 408. 


CC-0. Jangamwadi Math Collection. Digitized by eGangotri 





೫೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ವ ಳೀಯ ಸರ್ಕಾರ 


ರಾಜನ ಅಪ ಸೃಣೆಯನ್ನು ಕೇಳಿದನು. ರಾಜನ ಅಪ ತ್ರಣೆಯನ್ನು ಪ ಪಡೆದು ನಾಗರಖಾಂಡದಲ್ಲಿ 
ಮುಲ್ಬುಂಡಿ, ಪಲಸಪಳ್ಳಿ ಮತ್ತು ತೇವಟ್ಟ ಎಂಬ ಗಾ ್ರಾಮಗಳನ್ನು eng ದರಗಳಲ್ಲಿ 
ಕೊಂಡು ಅದಕ್ಕೆ. nde, ರಫುಕನೆಂಬ ಹೆಸಕನ್ನು ಕೊಟಿ ನು. ಮಾಧವನ ಕಾಶ್ಮೀರೀ 
ಬ್ರಾಹ್ಮಣ ವಿದ್ವಾ ಸರ ಒಂದು ಸಭೆಯನ್ನು ಕರೆದು, ಅಗ್ರ ಹಾರದಲ್ಲಿ ೮೦ ಪ ಸಾಲುಗಳನ್ನು 
ಮಾಡಿ ದಾನಮಾಡಿದನು. i 


(ಲ) Ba conned ತಾಲ್ಲೂಕಿನ ಬಾಚಹಳ್ಳಿಯ ಕ್ರಿ.ಶ. ೧೩೭೭ ರ ಒಂದು. 
ಶಾಸನದಿಂದ, ಎರಡನೆ ಹರಿಹರನು ಹೊಸಣ ರಾಜ್ಯ ದ ಕಬಹು ಜಿಲ್ಲೆ ಗೆ ಸೇರಿದ ಬಾಚಿಹಳ್ಳಿ 
ae ಆದರ ಹೆದಿಮೂರು ಪಾಳೆಯಗಳೊಡನೆ' "ಮತ್ತು ದಂಡೆಮರೆ ಗಟ್ಟಿ ಗ್ರಾಮವನ್ನು 
ಅದರ ಮೂರು ಪಾಳೆಯಗಳೊಡನೆ, ಇಮ್ಮಡಿ ಬುಕ್ಕರಾಜಪುರವೆಂಬಹೆ ಹೆಸರಿನ eri ಹಾರ 
ವನ್ನು ಮಾಡಿ, ಅದನ್ನು ೬೦ ವೃತ್ತಿ ron 'ನಿಂಗಡಿಸಿ ಅನೇಕ: ಬ್ರಾಹ ರಿಗೆ, ದಾನ: 
. ಮಾಡಿದನೆಂದು ತಿಳಿದುಬರುತ್ತ ಡಿ E 


(2) ಎರಡನೆ ದೇವರಾಯನ ಸತ್ಯಮಂಗಲಂ ಶಾಸನಗಳ ಪ್ರಕಾರ ಕ್ರಿ. ಶ. 
೧೪೨೪ ರಲ್ಲಿ ಚಿತೆಯತ್‌ಪುರ ಅಗ್ರಹಾರವನ್ನು ದೇನರಾಯಪುರನೆಂದು ಹೆಸರಿಸಿ ಎಂಟು. 
ಜನ ಬ್ರಾಹ್ಮಣರಿಗೆ ದಾನ ಮಾಡಿದನೆಂದು ತಿಳಿಸುತ್ತದೆ.3 | 


(೮) ಕ್ರಿ. ಶ. ೧೪೭೪ರಲ್ಲಿ ವಿರೂಪಾಶ್ಷರಾಜನು ಪ್ರಸನ್ನ ಚನ್ನ ಕೇಶವ: 
ಪುರನನ್ನು ಕ್ಸ ಹ i ಭಟ್ಟನಿಗೆ ದಾನಮಾಡಿದನು. $ 1 i ಭಟ್ಟಿ xs ಅಗ್ರ -— ೪೦ 
ಪಾಲುಗಳನ್ನು” ಆ ERES ಸರಿಗೆ ಹೆಂಚಿದನು ಈ “ದರ್ಶನದಲ್ಲಿ ದಾನವನ್ನು ಒಬ್ಬ, 
ವ್ಯಕ್ತಿಗೆ ಮಾಡಿದ್ದು ಅವನು ಇತರರಿಗೆ ಭಾಗಗಳನ್ನು ಹೆಂಚಿದನು. | 


(ಇ 3 ಕ್ರಿ.ಶ. ೧೪೯೫ ರಲ್ಲಿ ರಾಜರ ಖಜಾಂಚಿ, ದೇವಪ d ನಾಯಕನ ಮಗ: 
ಬಲನಾಥ ನರಸ N ಅಗ ಗ್ರಹಾರವನ್ನು ಕಾಯ ನಂಜಿನಾಥ arise ಮಗ ನರಸಿಂಹ 
ದೀಕ್ಷಿಶಠಿಗೆ ಕೊಟ್ಟಿ ನು. 5 ಈ ನಿದರ್ಶನದಲ್ಲಿ ದಾನ ಸ್ಪೀಕರಿಸಿದವನು ಒಬ್ಬ J ವ್ಯಕ್ತಿ. 


(೧೦) ಹೊಸಪೇಟಿ ತಾಲ್ಲೂಕಿನ ಹಂಪೆದೇವನಹ ಳ್ಳಿ ಯ ಕ್ರಿ.ಶ. ೧೫೧೧ ರ' 
ಒಂದು. ಶಾಸನ ಹಂಪೆ ದೇವನಹಳ್ಳಿ ಅಥವಾ ಕೃ ಷ i ರಾಯಪುರನನ್ನು ' ಹೆಲವು 
ಬ್ರಾಹ ರಿಗೆ ದಾನ ಮಾಡಿದುದನ್ನು ತಿಳಿಸುತ್ತದೆ. ಈ ನಿದರ್ಶನದಲ್ಲಿ ಕೃಷ್ಣ 3 ote. 
cune ಅಗ್ರಹಾರವನ್ನು ಸ್ಥಾ ಪಿಸಿದ ನಂತರ ia ಗಳನ್ನು ಹಂಚಿದನು. 


1. Ibid., No. 289. 
9. MAR, 1914-15, pp. 57. 58, para 88; EC IV, No. 46. 
8. EI, III, No 5. 
. EC, 111, Ml. No. 121. 
5. EC, X, Gd, No. 78. 
6. SII, IX, (ii), No. 484. 


2 


CC-0. Jangamwadi Math Collection. Digitized by eGangotri 


ಗ್ರಾವಂಗಳು ಮತ್ತು, ಅಗ್ರಹಾರಗಳು ೫೫ 


(೧೧) ಕ್ರಿ. ಕ್ರಿ.ಶ. ೧೫೧೨ ರ ನಾಗಮಂಗಲ ತಾಲ್ಲೂಕು ದೊಡ್ಡ ಜಾತಕದ ಒಂದು 
ಶಾಸನದ ಪ್ರಕಾರ, ಕೃಷ್ಣ ಸ್ನ ದೇವರಾಯ ಹಿರಿಜತ್ತಿಗ ಗ್ರಾಮವನ್ನು ಅದರ ನಾಲ್ಕು 
ಪಾಳೆಯೆಗಳೊಡನೆ ಚಿನ ದೇವಿಪುರವೆಂಬ ಹೆಸರನ್ನಿಟ್ಟು ಶ್ರೀನಿವಾಸಾಧೆ ರಿಗೆ ದಾನ 
ಮಾಡಿದನು. ಶ್ರೀನಿವಾಸಾಧೆ y ಹತ್ತು ವೃ ತ್ರಿ ಶ್ರಿಗಳನ್ನು ಸ್ವಂತಕ್ಕೆ ಇಟು ಕೊಂಡು, 


ಉಳಿದೆ ಇಪ್ಪ ತುವ ವೃ ತಿ ಶ್ರಿಗಳನ್ನು ಅರ್ಹ a SE 9,59 £01 ಕೊಟಿ,ನ ನು. i 


(೧೨) ಕ್ರಿ.ಶ. ೧೫೧೩ ರಲ್ಲಿ ತಿಪ ಶ್ರಸೋಮ ಮಂತ್ರಿ ಯೆ ಅರ್ಜಿಯ ಮೇರೆಗೆ 
ಕೃಷ್ಣ ದೇವರಾಯ sie, dan ಭಂಡರಪಳ್ಳಿ ಗಾ ್ರಾಮವನ್ನು, ದಾನ ಮಾಡಿದನು.3 


(೧೩) ಕ್ರೈ ಶೆ. ೧೫೧೬ ರಲ್ಲಿ ಕೃಷ್ಣ ದೇವರಾ (033, ನಾಗಮಂಗಲ ರಾಜ್ಯದಲ್ಲಿದ್ದ 
ಚಿಕ್ಕ ಬ್ಬೆ ಹಳ್ಳಿ ಯನ್ನು ಅದರ ಮೂರು ಪಾಳೆಯಗಳೊಡಕೆ ಹಾಗೂ ಚನ್ನ ಪಟ್ಟ ಣ ರಾಜ್ಯದ 
ಹಲಕ್ರಮರ' ಹೊಸಹಳ್ಳಿ ಮತ್ತು ಬಿಲ್ಲಗೊಂಡನಹಳ್ಳಿ ರಾಜ್ಯದ 'ತಾಸೇನಹಳ್ಳಿ E^ 
ಮೂರು ಗಾ ್ರಾಮಗಳನ್ನು ವ್ಯಾಸತೀರ್ಥರೆಂಬ ಸ Rd tà EN ಕೊಟ್ಟಿ ನು. 3 


(೧೪) ಕ್ರಿ.ಶ. ೧೫೧೯ ರಲ್ಲಿ ಸಾಳುವ ಗೋವಿಂದರಾಜ ಮಂತ್ರಿ, ಉಮ್ಮ ತ್ತೂರು 
ಸೀಮೆಯ ಮಾಧವ ಪುರವ ನ್ನು ದು ಅಗ್ರಹಾರವಾಗಿ ಸಂಜಯರಸುವಗೆ ದಾನ 
" ಮಾಡಿದನು 
(೧೫) ಕ್ರಿ.ಶ. ೧೫೩೦ ರಲ್ಲಿ: ಅಚ್ಯುತರಾಯ ವೆಂಕಟೇಶ್ವರವರಯಟಜನಿಗೆ, 

ಹೊಸಕೋಟಿ ಸೀಮೆಯ ಸಂಬಪ್ಪ ಪುರಕ್ಕೆ ಅಚ್ಯುತ ಮಹಾರಾಯಾಂಬುಧಿ ಎಂಬ 
ಹೆಸರನ್ನು ಕೊಟ್ಟು ಆಗ್ರ ಹಾರವಾಗಿ ದಾನ ಮಾಡಿದರು. ವೆಂಕಟೇಶ್ವರವರಯಜ್ವ 
ಹಾರದ ಮಾತ್‌ ವನ್ನು ಒಪ್ಪಿ » ಆದನ್ನು ೨೪ ಭಾಗಗಳನ್ನಾ ಗಿ ವಿಂಗಡಿಸಿ 
ಹಾಜನ "on ಕೊಟಿ ಸೈನು.5 
(೧೬) ಕ್ರಿ ಶೆ. ೧೫೮೪ ರಲ್ಲಿ ಶಿ ್ರರಂಗರಾಜ ಉಪ್ಪ ರಹಳಿ ಗ್ರಾಮವನ್ನು 
ಅಗ್ರಹಾರವಾಗಿ ee nm ದಾನಮಾಡಿದನು 6 


(೧೭) ಕ್ರಿ. ಶ. ೧೫೮೯ ರಲ್ಲಿ ತಿರುಮಲರಾಯ್ನ ಮಕ್ಕ ಳು ರಾಮರಾಜಯ್ಯ 
ಮತ್ತು ತಿರುಮಲಾಜಯ್ಯ ಮದ್ದೂ ರಿಗೆ ಸೇರಿದ ಕಟ್ಟಕಿ ಗ್ರಾಮವನ್ನು ಅಗ್ರ ಹಾರ 
ವನ್ನಾಗಿ ಇಬ್ಬ ರು ಬ್ರಾ ಹ್ಮ ರಗೆ ದಾನಮಾಡಿದನು. 7 


1. MAR, 1914-15, para 92; EC. V, Bl. No 19. 
9. EC, VII, Sn. No. 1. 

9. MAR, 1919. para 90. 

4. EC, III, Tn. No. 73. 

5 EC, 1X, Db. No. 30. 

'6, EC, X, Gd. No. 98. 

7. EC, 111, Md. No. 38. 


CC-0. Jangamwadi Math Collection. Digitized by eGangotri 


೫೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೧೮) ಕ್ರಿ.ಶ. ೧೫೯೨ ರಲ್ಲಿ ವೆಂಕಟದೇವ ಮಹಾರಾಯ ಫೆನುಗೊಂಡ ತಾತಾ 
ಚಾರ್ಯರಿಗೆ ಮರಗನೆಕುಂಟ ಗ್ರಾಮವನ್ನು ಅಗ್ರ ಹಾರವಾಗಿ ದಾನಮಾಡಿದನು.: 

ರಾಜನ ಪುಣ್ಯಕ್ಟೋಸ್ಫರ ಅಗ್ರಹಾರೆಗಳ we ಪನೆಯಾದುದನ್ನು ಕಾಣುತ್ತೇವೆ. 
ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು-- 

(೧) ಕ್ರಿ. ಶ. ೧೩೯೭ ರಲ್ಲಿ ಮಹಾಮಂಡಲೇಶ್ವರ ಮಲ್ಲಪ್ಪೊಡೆಯರ ಮಗ 
ನಾರಾಯಣದೇವ ಒಡೆಯರ್‌ ಹರಿಹರ ಮಹಾರಾಯರ ದೀರ್ಫಾಯಸ್ಸಿಗೆ, ಆರೋಗ್ಯ 
ಮತ್ತು ಐಶ್ವರ್ಯಕ್ಕೆ ಚನ್ನ neg, ಸೇರಿದ. ಕೊಳತೂರ್‌ ಗ್ರಾಮದಲ್ಲಿ ಪ ತಾಸ 
ಹರಿಹರಪುರನೆಂಬ ಅಗ್ರಹಾರವನ್ನು ಸ್ಥಾಪಿಸಿ ಅದನ್ನು ೩೬ ಪಾಲುಗಳನ್ನಾಗಿ ಭಾಗ 
ಮಾಡಿ ಬ್ರಾಹ್ಮಣರಿಗೆ ಕೊಟ್ಟನು. 

(೨) ಕ್ರಿ.ಶ. ೧೪೯೫ ರಲ್ಲಿ ಮಹಾಮಂಡಲೇಶ್ವರ ಗೊದೆರಾಯ ತನ್ನ ನಾಯಕ 
ತನಕ್ಕೆ ಸೇರಿದ ಕುಕ್ಕಲನಾಡಿನ ಗಂಗದಿಹಳ್ಳಿಯನ್ನು ದೇವಸಾ ನದ ಪೂಜಾರಿ ತಿ 
ಪುತ್ರರು ಮತ್ತು ಇತರರಿಗೆ ಕೊಟ್ಟನು. ಆ ಹಳ್ಳಿಗೆ ಗೊಜೆರಾಯನು ತಿಮ್ಮಣ. 
ಪುರವೆಂಬ ಹೆಸರನ್ನು ಕೊಟ್ಟು ಇಮ್ಮಡಿ ನರಸಿಂಗರಾಯಮಹಾರಾಯರ ಪ್ರಣ್ನಕೋಸ 
ಸ್ಥಾಪಿಸಿದನು.3 ಗ್ಗ ತ : : 

(೩) ಕ್ರಿ.ಶೆ. ೧೫೨೦ ರಲ್ಲಿ ಮಾಗಡಿ ತಾಲ್ಲೂಕಿನ ಒಂದು ಶಾಸನದ ಪ್ರಕಾರ 

ಸಾಳುವ ತಿಮ್ಮರಸಯ ನಾಗಿಸೆಪ್ಟಿಹಳ್ಳಿಯನ್ನು “ ಆರಾಧ್ಯೆ” ತಾತಯ್ಯನ ಪತ್ನಿ 
ನಲ್ಲದಯಮ್ಮನಿಗೆ ಅಗ್ರ ಹಾರವಾಗಿ, ಕೃಷ್ಣ ದೇವರಾಯರ ಪುಣ್ಯಕ್ಟ್ರೋಸ್ಟರ ಕೊಟ್ಟನು.4 

(೪) B. ನರಸೀಪುರ ತಾಲ್ಲೂಕಿನ ಒಂದು ಶಾಸನ ಕ್ರಿ. ಶ. ೧೫೨೧ರಲ್ಲಿ ' 
ಕೃಷ್ಣರಾಯ ಪುಣ್ಯಕ್ಕೋಸ್ಟರ ಕಲೌರು ಗ್ರಾಮವನ್ನು ಕೃಷ್ಣಾ ಪ್ರಚವೆಂದು ಹೆಸರಿಸಿ 
೩೭ ಪಾಲುಗಳನ್ನಾಗಿ ವಿಂಗಡಿಸಿ ಸಾಳುವ ಗೋವಿಂದರಾಜಸಾಿಂತಿ ಹ R 
ಕೊಟ್ಟನು. | ವ್‌ 

i (೫) ಕ್ರಿ.ಶ. ೧೬೨೨ರಲ್ಲಿ ಮೈ ಸೂರಿನ ಚಾಮರಾಜ ಒಡೆಯರ್‌ ಅವರು ವೆಂಕಟಪತಿ 
ದೇವ ಮಹಾರಾಯರಿಗೆ ತಾನ್ಸು ಒಂದು ಅಗ್ರ ಹಾರವನ್ನು xa ಪಿಸುವ ಆಸೆ ಹೊಂದಿರುವು 
pn ಮನವಿಯನ್ನು ಕಳುಹಿಸಲು, ನೆಂಕಟಿಸತಿರಾಯ ತನ್ನೆ ಒಪ್ಪ ಗೆಯನ್ನು ಸೂಚಿಸಿ 
ನು. ಚಾಮರಾಜ ಒಡೆಯರು ತಮ್ಮ ಕುಲಕೋಟಿ ಜನ ಶಾಶ್ವತವಾಗಿ ವೈಕುಂಠ 
aust Cipi ನವಿಲೂರ್‌ ಮತ್ತು ಆಲದೂರ್‌ ಎಂಬ ಎರಡು ಗಾ ಮಗಳನ್ನು ಒಂದು 
J " 
ಇಡಿಸಿ ಅದಕ್ಕೆ ಚಾನುರಾಜಸಮುದ್ರವೆಂಬ ಹೆಸರನ್ನು ಕೊಟ್ಟು ೪೧ ಪಾಲುಗಳನ್ನಾಗಿ 
1. EC, ೫, Br. No. 88 35 
2. EC, III, Tn. 64. 
. EC, IX, Bn. 183. 


3 
4. EC, IX, Ma; 11. 
5. EC, IIl, Tn. 42. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಆಗ ಗ್ರಹಾರಗಳು | ೫೭ 


ವಿಂಗಡಿಸ್ಕಿ ಒಂದು ಪಾಲನ್ನು ದೇವರಿಗೂ ಮತ್ತು ಉಳಿದ ೪೦ ಪಾಲುಗಳನ್ನು as 
ಬ್ರಾಹ ಹ ಣರಿಗೂ ಕೊಟ್ಟ ರು. 


ಗ್ರಾಮ ಮತ್ತು A ಭೆಗಳು ಅಗ ಗ್ರಹಾರಗಳನ್ನು ಸ್ಥಾ ್ಲಹಿಸಿಮವು. ಕ್ರಿ.ಶ. 
ರರ” ಜೋಡಿಲಕ್ಟೊಂಡನ ಹಳ್ಳಿಯ ಒಂದು IIN, * ಹುಲ್ಲೂರಿನ ಗೌಡ 
ಪ್ರಜೆಗಳು OF 5 ಗೊಂಡನಹಳ್ಳಿ ons ರಾಮಚಂದ್ರ ಸಮುದ್ರ ವೆಂಬ ಅಗ್ರಹಾರದಲ್ಲಿ 
ಸ್ಥಾ ಸನೆಯಲ್ಲಿ” ಭಾಗಿಗಳಾಗಿದ್ದರೆದು ತಿಳಿಸುತ್ತದೆ ಕ್ರಿ.ಶ. ies ರಲ್ಲಿ rot ೧೮ 
ಹ ಗೌಡಪ್ರ ಜೆಗಳು "ಮತ್ತು ಮೂರು. ಪಟ J ನಷವರು ತಮ್ಮಲ್ಲಿಯೆ ಒಪ್ಪಿ 


ಗಸಮುದ್ರವೆ ವೆಂಬ ros ಗ್ರಹಾರವನ್ನು ಸ್ಥಾ ಪಿಸಿದರು. 3 


ನಾಡು ಸಭೆಯು ಅಗ ಗ್ರಹಾರಗಳನ್ನು ಸ ಸ್ಥಾಪಿಸುತ್ತಿದ್ದ ದ ನಿದರ್ಶನಗಳನ್ನು, ನಸು 
ಸಭೆಯ ಅಧ್ಯ ಯನದಲ್ಲಿ ಮುಂದೆತಿಳಿಯಪಡಿಸಿದೆ. 


ನಾಟ್ಯಗಾರ್ತಿಯರು ಆಗ್ರ ಹಾರವನ್ನು ಸ್ಥಾಪಿಸಿದ ಒಂದು ಫಿದರ್ಶನವಿದೆ. ಕ್ರಿ.ಶ. 
೧೫೯೯ರ ಕುಣಿಗಲ್ಲಿನ ಒಂದು Ted, ಎಲಹೆಂಕ ನಾಡುಪ್ರ ಭು aa, ಡಿ 
ಹಿರಿಕೆಂಪಯ್ಯ ಗೌಡನ “ ಪಟ್ಟ ದ ನಾಟಕ ಶಾಲೆಯ 3 ಶ್ರೀರಂಗಮ್ಮ , M j ಂಗಾರಸಾಗರ 
ವೆಂಬ ಅಗಹ ಗ್ರ ಹಾರವನ್ನು ಸಾ YT ತಿಳಿಸುತ್ತ à. aa ಪಟ್ಟ! 3 MERC ^ 
ಎನ್ನು ವುದು ನೃ ತ್ಯ ಸಭಾಂಗಣಕ್ಕೆ ಅನ್ವಯಿಸುತ್ತದೆ. i 
ಹಲವು ed rcm ಕಾಡುಗಳನ್ನು ಉಪಯೋಗಿಸಿ ಗ್ರಾಮಗಳನ್ನು 
ಸ್ಥಾಪಿಸುತ್ತಿದ್ದ ದ್ದರು. ಬಳ್ಳಾರಿ ಜಿಲ್ಲೆಯ ರಾಜಬವನಹಳ್ಳಿ ತಾಲ್ಲೂಕಿನ ಒಂದು ಶಾಸನ, 
ಕ್ರೈ. ಶ. ೧೪೧೯ ರಲ್ಲಿ ಹಂಯಣ್ಣ ನ X ಮುಖಂಡತ್ವ ದಲ್ಲಿ MUR ಹರಿಯ ಸಮುದ್ರ 
ಗಾ ಶ್ರಮವನ್ನು Le ಪ್ರಜೇಶದಿಂದ ಪ ಪ್ರಯೋಜನಕ್ಕೆ ತಂದು ಮತ್ತು ಅಲ್ಲಿ ಜ್‌ 
ಕೆರೆಯನ್ನು ಕಟ್ಟ ದ 3d, e3 ಮಹಾಜರರಿಗೆ ಆ E 3 BIT, ದಾನಮಾಡಿ ಹಲವು 
ತೆರಿಗೆಗಳನ್ನು ಮಾಫಿ ಮಾಡಲಾಯಿತೆಂದು ತಿಳಿಸುತ್ತದೆ. ಮತ್ತೊಂದು ನಿದರ್ಶನದಲ್ಲಿ, 
ಒಡೆದುಹೋಗಿದ್ದ ಒಂದು ಕೆರೆಯನ್ನು ಊರ್ಜಿತಗೊಳಿಸಲು ಹಣ ಪಃ 
ಬ್ರಾಹ್ಮಣ ಣರು ಬಸ್ಸಿ ದಕ 3v, ಒಂದು Si ಗ್ರಹಾರವನ್ನು, ಕೊಡಲಾಯಿತು. ಕ್ರಿ.ಶ. ೧೪೧೬ 
ರಲ್ಲಿ ಅರಲಿಕಟ್ಟಿ ಸ ಒಡೆಯಿತು. ಹೆಲವು ಬ್ರಾಹ ಹ್ಮಣರು ಆ ಪಟ್ಟಿ ಯನ್ನು ಪುನಃ 
ನಿರ್ಮಿಸಲು ಜಣ ವೆಚ್ಚ ಕೈ ಮಾಡಲು ಮತ್ತು ಅಭಿ ನಾಚಿಪುರವೆಂಬ 
ಗಾ ್ರಾಮವನ್ನು ಕಟ್ಟ ಲು ಒಪ್ಪಿ ದರು. ಅವರಿಗೆ ಕಾಡನ್ನು ಪ್ರ 3 ಸಿಯೋಗ ವನ್ನಾಗಿ 


ಮಾಡಲು ಭೂಮಿಯನ್ನು ducis ಅದನ್ನು ನಾಲ್ಕು ಭಾಗವನ್ನಾಗಿ 


* EC, III, Tn. 62. 
MAR., 1919, para 96. 
EC, VIII, TI. 999, 
EC, XII, Kg. 99. - 
SII, IX, (ii) No. 440. 


B RI 


CC-0. Jangamwadi Math Collection. Digitized by eGangotri 


೫೮ ವಿಜಯನಗರ ಸಾಮ್ರಾ ಜ್ಯ BO ಸ್ತ ಳೀಯ ಸರ್ಕಾರ 


ವಿಂಗಡಿಸಿ, ಒಂದು ಭಾಗವನ್ನು ದೇವಸ್ಥಾ ನಕ್ಕೆ ಕೊಟ್ಟು, ಉಳಿದ ೩ ಭಾಗಗಳನ್ನು 
ಒಂದು'ಆಗ ಗ್ರಹಾರವನ್ನಾಗಿ ರಚಿಸಲಾಯಿತು. 1 ಈ ನಿದರ್ಶನದಲ್ಲಿ ಮುಳುವಾಯಿ ನಾಚಿ: 
den ಜೀವಸ್ಥಾ du ಪೂಜಾರಿಗಳು ತಮ್ಮಲ್ಲಿ ಒಪ್ಪಿ ದಾನವನ್ನು ಮಾಡಿದರು. ದಾನ 
ಮಾಡಿದೆ ಭೂಮಿ ದೇವಸಾ ನದ ಪೂಜಾರಿಗಳಿಗೆ ಸೇರಿದ್ದಿ ರಬೇಕೆಂದು. ಕಾಣುತ್ತದೆ. 
" ಮುಳುವಾಯಿ ಚಾವಡಿಯಲ್ಲಿ ೧೧ ಗ್ರಾಮಗಳಿದ್ದು ವು. | 

ವಿಜಯನಗರ ಕಾಲದಲ್ಲಿ ಹೊಸ ಅಗ. ಗ್ರ ಹಾರಗಳನ್ನು ಸ್ಥಾ E ನಾಶ 

ವಾಗಿದ್ದ ಅನೇಕ ಅಗ್ರ ಹಾರಗಳನೆ S 'ಊರ್ಜಿತಗೊಳಿಸಲಾಯಿ ಇದಕ್ಕೆ ಕೆಲವು, 
ನಿದರ್ಶನಗಳನ್ನು ಕೊಡಬಹುದು: 
E (೧) ಕಿ ಕ್ರಿ.ಶ. ೧೩೪೬ ರ ಒಂದು ಶಾಸನವು, ಮೊದಲನೆಯ ಹರಿಹರನ ಕರಿಯ 
ಸಹೋದರ ಮಾರನ we A ಆಗ ಗ್ರಹಾರವನ್ನು* ಸ ಸ್ಥಾಪಿಸಿದ ಸಂದಭ EET ಹಿಂದೆ: 
ತೆ 

(2) ಕ್ರಿ. ಕ್ರಿ.ಶ. ೧೫೭೭ ರಲ್ಲಿ ಕೆಳದಿಯ ರಾಮರಾಜನಾಯಕ ಎಡೆನಾಡಿನ MN 
ಅಗ್ರಹಾರ ನಾಶವಾಗಿದ್ದು ದನ್ನು, ಮತ್ತು ಹಕ್ಕಿ ಲದ ಅನೇಕರು ಅವನ್ನ ನುಭವಿಸುತ್ತಿ 
ವುದನ್ನು ಕಂಡು, ಅದನ್ನು ವಶಪಡಿಸಿಕೊಂಡು "೧೦ ಜನ Eey coo ಪ ಪ್ರತಿದಿನವೂ 
ಆಹಾರ ಕೊಡಲು ಆ ಭೂಮಿಯನ್ನು ಒಂದು ಸತ್ರಕ್ಕೆ e ದಾರಮಾಡಿದನುೂ ಈ En 
ಅಗ್ರ ಹಾರದ ಚರಿತ್ರೆ, ವಿಜಯನಗರ ಮತ್ತು ಕೆಳದಿ ರಾಜ ಜರು “ ಪೂರ್ವಮರ್ಯಾದೆ ” 
4 ಯನ್ನು ಹೇಗೆ ಅವಲಂಬಿಸಿದ ರೆಂದು ತಿಳಿಯುತ್ತ 3. 

(೩) ಮತ್ತೊಂದು ನಿದರ್ಶನದಲ್ಲಿ ಒಂದು ಅಗ್ರಹಾರ ಊರ್ಜಿತವಾದುದು ಅಲ್ಲದೆ 
ಫೆಳದಿ ಸದಾಶಿವನಾಯಕ (ಕ್ರಿ.ಶ. ೧೫೧೩-೧೫೪೬) ಮತ್ತು ರಾಮರಾಜನಾಯಕರ 
(ಕ್ರಿ. 9. ೧೫೭೨-೧೫೮೩) , ಕಾಲದಲ್ಲಿಯ ಅದರ ಚರಿತ್ರೆ ತಿಳಿದು ಬರುತ್ತದೆ. 
ಸದಾಶಿವನಾಯಕನ ಮಂತ್ರಿ ಮಾದನ. ನ್ರಯ್ಯ, $3738 ನದಿಯ ದಡದ ಮೇಲೆ ಆರಗದೆ 
ವಿರೂಪ ಸಮುದ್ರ dol ಪೂರ್ವಕ್ಕೆ ಸದಾಶಿವನಾಯಕನ ಹೆಸರಿನಲ್ಲಿ ಸದಾಶಿವಪುರ 
ವೆಂಬ ಅಗ ಗ್ರ ಹಾರವನ್ನು ಸ್ಥಾ sa bh ಕ್ರಿ.ಶ. ೧೫೭೭ ರಲ್ಲಿ ರಾಮರಾಜನಾಯಕನ 
ಕಾಲದಲ್ಲಿ ಆ ಅಗ್ರ ಹಾರದ ಸ ತ್ತು ಬಾ ್ರಾಹ್ಮಣರಿಗ ಮತ್ತು "ಅವರ ಸಂಸಾರಗಳಿಗೆ ಸಾಲದು 
ಎಂದು ಕಂಡುಬಂದಿತು. ada ಆಲ್ಲದೆ ಮಾದಪ T3 ಮಕ ಳು ವೃ ವತಿ ತಿಗಳನ್ನು ನಿಲೆ 
ಮಾಡಿದ್ದ ರು. ಆಗ್ರಾ ಮಕ್ಕೆ ಮೇಲ್ವಿಚಾರಕರಿಲ್ಲದೆ. 'ನಾಶವಾಗುತ್ತಿ ತು. ಈ ನಡುವೆ 
ರಾಜನು. ಸಾ OAD. eri ಹಾರಗಳಲ್ಲಿ ಯಗಿಮಳಲಿ ಗ್ರಾಮ ಅರಮನೆಗೆ ಸೇರಿ 
ಹೋಗಿತ್ತು. ಆದ್ದ ರಿಂದ ರಾಮರಾಜನಾಯಕನು ಆಗ್ರಾ ಮದ ವಿಷಯದಲ್ಲಿ ವಿಚಾರಣೆ 
ನಡೆಸಿ, ಅಕ ಕ್ರಮಗಳನ್ನು ಹೋಗಲಾಡಿಸಿ, ನಾಶವಾಗಿದ್ದ ಅಗ್ರಹಾರದ ಮತ್ತು ಅರಮನೆಗೆ 
೫33 EC, X, Mb. 7, 


2. MAR. 1929, No, 90. 
3. EC, VIII, Sb. 475. 


CC-0. Jangamwadi Math Collection. Digitized by eGangotri 


ಗ್ರಾಮಗ ಳು ಮತ್ತಾ ಅಗ್ರಹಾರಗಳು ೫೯ 


FOR ಭೂಮಿಯನ್ನು ದಾನಮಾಡಿ ಅದಕ್ಕೆ ಯಜಮಾನ ಸದಾಕಿನಪುರನೆಂಬ 
ಹೆಸಕನ್ನು ಕೊಟ್ಟು ಕೃ S ಪ್ಪ ಯೇನ ನನ್ನು ಮೇಲ್ವಿಚಾರಣೆಗೆ ನೇಮಿಸಿದನು. 

(೪) ಕೃಂಗಾಪುತ aa ನಿದ್ಯಾರಣ್ಯಪುರವೆಂಬ ಇತರ ಎರಡು ಅಗ್ರ ಹಾರಗಳ 
ಇತಿಹಾಸ ದೊರಕುತ್ತದೆ. ಹರಿಹರ ಆ ಎರಡು ಅಗ್ರಹಾರಗಳನ್ನು ಸ್ಥಾ ಪಿಸಿ ೨೫೦ 
ಭಾಗಗಳನ್ನಾಗಿ ಮಾಡಿ ಅವುಗಳನ್ನು ಮಠದ ಮಲ್ಲಿಕಾರ್ಜುನ ವಿದ್ಯಾಂಕರಸ್ವಾಮಿ 
ಮತ್ತು ಶಾರದಾಂಬ ದೇವರುಗಳ ಪೂಜೆಗೆ ವಿ ಹ್ಯರಣ್ಯಭಾರತೀ ಸ್ವಾಮಿಗಳಿಗೆ ಕೊಟಿ,ನ ನು. 
ಕಾಲಕ ಕ್ರಮೇಣದಲ್ಲಿ ಆ ಭಾಗಗಳೆಲ್ಲಾ ₹ವಿಲೆಯಾಗಿ ಸಾಮಾನ್ಯ ಜನರು sire 
ಸ್ವಾಧೀನ ಹೊಂದಿದ್ದರು. ಅವರು ed. ಅಡಿಕೆ ತೋಟಗಳನ್ನು ಮಾಡಿ ವಿಶೇಷ ಲಾಭ 
ಸಂಪಾದಿಸಿದುದಲ್ಲದೆ ' ಪರಸರ ಭೋಗ್ಯ ಮಾಡಿಕೊಂಡಿದ್ದ ರು. ಅವರು ಮಠ, ಅಗ್ರಹಾರ' 
ಮತ್ತು ದವಸ ನಗಳಿಗೆ ಸಲ್ಲಿಸಬೇಕಾದ ಹೆಣವನ್ನು ಪ O ಪಾನತಿಮಾಡಿರಲಿಲ್ಲ. “8,8, 
೧೬೫೨ ರಲ್ಲಿ ಕೆಳದಿ End ನೃನಾಯಕ (ಕ್ರಿ. J. ೧೬೪೫-೧೬೬೦) datas 
ವಿಚಾರಣೆ : ಮಾಡಿ ಆ ಭೂಮಿಯನ್ನು ಮಠ, ಆಗ್ರಹಾರ ಮತ್ತು ದೇವಸ್ಥಾ ನಗಳಿಗೆ 
ಹಿಂತಿರುಗಿಸಿದನು. ಶೃಂಗಾಪುರ ಮತ್ತು ವಿದ್ಯಾರಣ್ಯಪುರಗಳನ್ನು 5೫೦ ಭಾಗಗಳನ್ನಾಗಿ. 
ಮಾಡಿ ಆ ಹೆಣವನ್ನು ಮಠ್ಕ ಅಗ್ರಹಾರ ಮತ್ತು ದೇವಸ್ಥಾನಗಳಿಗೆ ಹೆಂಚಿದರು.2 


ಅಗ್ರಹಾರದ ಅಧಿಕಾರಿಗಳು 


4 ಮಾಸನೆಗ್ಗಡೆ * ಆಥವಾ ಶಿಂಗಳವಧಿಯ ವಣಖಂಡರಂ : ಕ್ರಿ. ಶ. AY ನೆಯ 
ಶತಮಾನದ ಪಾ ರಂಭದಲ್ಲಿ, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಹಲವು ಭಾಗಗಳಲ್ಲಿ 
ಗ್ರಾ ಮಗಳಲ್ಲಿದ್ದ ne ಅಥವಾ ಗೌಡಿಕೆಯನ್ನು ಚೀಲದ ೬ ಮಾಸನೆಗ ಡೆ » 
ಪದ್ಧ ತಿಯ eX don ತೆಂದು ತೋರುತ್ತದೆ. ಮಾಸ ಸವೆಗ್ಗ ಡೆಗಳು ತಮ್ಮ ಆಧಿಕಾರ 
ವನ್ನು ಅಗ್ರ ಹಾರಗಳಲ್ಲಿ ಪ್ರ ತಿ ತಿಂಗಳ ಸರದಿಯ ಮೇಲೆ ಚಲಾಯಿಸುತ್ತಿ ದ್ದ i ಶ್ರಿ 23: 
೧೩೨೭ ರ “ ತಂತ್ರ "ಮಂತ್ರ ಚಿಂತಾಮಣಿ * ಶ ಶ್ರವಣಪ್ಪಾ ಚಾಯ ವಿಷ A ರ 
ದೀಕ್ಷಿತಕೋಪಾಢ್ಯಾಯರ son ಡೆತನದಲ್ಲಿ 'ಮದೂ ರಿನ ಬ್ರಾ ಹ್ಮಃ ಣರು an 
ಒಂದು ದಾನ ಮಾಡಿದರು. ಅದೇ ಸಳವ ಕ್ರಿ ಶೆ. ೧೩೨೮ರ ಮತೊಂದು ಶಾಸನ 
ae ಶಾಸನದಲ್ಲಿ ಕಂಡು ಬರದ ಮಾಸನೆಗ್ನಣೆ ಎಂಬ ಪದವ d ತಿಳಿಸುತ್ತದೆ. 

. 9. ೧೩೨೮ dé ಉಪೇಂದ್ರ ಪುರ ಅಗ್ರಹಾರದ ಸ ಮಸ್ಮ ಬಾ ್ರಾಹ್ಮಣರು, ಅಸಮ 
ee * ಮಾಸನೆಗ್ಗ ಡೆ "agao, ಚಿರದುವು ಒಣಪ d dede, ಉಪೇಂದ್ರ ಪಟ್ಟಣ 
ವನ್ನು ಹೊಸದಾಗಿ dies ಆರು ಜನರಿಗೆ ಒಂದು ದಾ E ಕೊಟ್ಟ ರು. 23. GA 
ರಲ್ಲಿ ಅದೇ ಅಗ್ರಹಾರದ ಎಲ್ಲ ಬ್ರಾಹ್ಮಣರು, ಉದುಗುಂದೂರಿನ. ಕರತ್ತಿಯ “ ಮಾಸ 


` 1. EC, VIII. TI. 5. 
2. EC, VI, 11. 
8. EC, IV, Yl. 40. 
4. Ibid., 39. 


CC-0. Jangamwadi Math Collection. Digitized by eGangotri 


20 ವಿಜಯನಗರ ಸಾಮ್ರಾಜ್ಯ ದಲ್ಲಿ ಸ್ಥಳೀಯ ಸರ್ಕಾರ 


ವೆಗ್ಗ ಡೆ "ತನದಲ್ಲಿ ಮಂಬೋಜ ಎಂಬುವರಿಗೆ ಒಂದು : ಶಿಲಾಸ ಸನ್ನದನ್ನು ಕೊಟಿ ಸಿರು. 1 
ಡಾ. ಸಾಲತೂರ್‌ರವರು, ಮದ್ದೂರು ಅಥನಾ ಉಪೇಂದ್ರ ಪುರದಲ್ಲಿ ತಿಂಗಳ ಸರದಿಯ 
ಮೇಲೆ ಅಧಿಕಾರ ಹೊಂದುತ್ತಿದ್ದ "ಪದ್ಧ à ವಿಜಯನಗರ ಕಾಲದಲ್ಲಿ : ಅಸ್ತಿತ್ವದಲ್ಲಿದ್ದಿರ 
ಬೇಕೆಂದು ಅಭಿಪ್ರಾಯ ವ್ಯ z ಪಡಿಸಿದ್ದಾ ರೆ.2 ವಿಜಯನಗರ. ಕಾಲದಲ್ಲಿ ಈ "ಸಪ್ನ 
ಹೆಚಿ, ತಿನ ನಿದರ್ಶನಗಳು `ನೊರಕದಿಕುವುದರಿಂದ, ಈ ಪದ್ಧ ತ್ರಿ ಸಾಮಾನ್ಯವಾಗಿ 
ರೂಢಿಯಲ್ಲಿದ್ದ ತೆಂದು ಹೇಳಲಾಗುವುದಿಲ್ಲ ಈ ಪ ಪದ್ಧ ತಿಯಿಂದ ಸರ್ವಸದಸ್ಯರ ಸಹಕಾರ 
ವನ್ನು ಪಡೆದುಕೊಳ್ಳ ಬಹುದಾಗಿದ್ದು ದು ಮುಖ್ಯ ಪ್ರ ಪ್ರಯೋಜನವಾಗಿತ್ತು. 
ಬುದ್ಧಿ ae ಈಗಿನ ಕೊಪ್ಪ, . ಮೂಡಿಗೆರೆ, ತೀರ್ಥಹಳ್ಳಿ ಮತ್ತು ನಗರ 
ತಾಲ್ಲೂಕುಗಳ ಶಾಸನಗಳಲ್ಲಿ ಇ ಬುದ್ದಿ SEI ೫ ಎಂಬ ಸದವನ್ನು ' ಸಾಮಾನ್ಯವಾಗಿ 
ಬಳಸಲಾಗಿದೆ. ಉದಾಹರಣೆಗೆ; ಕ್ರಿ ಶೆ. ೧೪೩೯ ರಲ್ಲಿ ಬ OB, ಹೆಗ್ಗಡೆ ಬತ್ತ ಬೆಳೆಯುವ 
ಒಂದು ಜಮಿನಾನನ್ನು ಕಡು ದೇವರಿಗೆ ದಾನಮಾಡಿದ 3 ಈದ ದಾನವನ್ನು 
ಪ್ರಭುಗಳು ಮತ್ತು “ ಬುದ್ಧಿ ನಂತರು” ಕಾರ್ಯಗತಮಾಡಿದರು. ಕ್ರಿ.ಶ. ೧೫೮೫ ರ 
ಬ್ರಾಹ್ಮಣ ಸ ಸಾ ರ್ತನಂಥಕ್ಕೆ ಸೇರಿದ ಹರಿಹರಪುರ ಮಠದ ಒಂದು ಶಾಸನ “ಬುದ್ಧಿ ನಂತರು” 
ಬಿಂಬ PN M P ಈ ಶಾಸನ ವಿವಿಧೆ X A ಳಗಳಲ್ಲಿದ್ದ ನಾಲ್ವರು ' 
ಸಮಕಾಲೀನರನ್ನು ' “ಹೆಸರಿಸುತ್ತದೆ. ಅನರು ಕಾರ್ಕಳದ ನಾಯಕ ಶಿ ಶ್ರೀರಂಗರಾಯ, 
ಶ ೈಂಗೇರಿ ನೀಠಾಧಿಕಾರಿಯಾಗಿದ್ದ ನರಸಿಂಹಭಾರತಿ (3, E. ೧೫೬೩- E ಮತ್ತು 
LM ಮುಖ್ಯಸ್ಥ a ರಾಗಿದ್ದ. ಮಾಧವಸರಸ್ವತಿ. ಈ ಶಾಸನದ ಪ್ರ ಕಾರ 
ಈ ಗುರುಗಳ ಒಬ್ಬ da, ಮಕ್ಕಿ ೭೮ ವರಹಗಳನ್ನು ಪಾವತಿಮಾಡಿ, ಭೂಮಿಯನ್ನು 
ಕೊಂಡು ಅದನ್ನು ಹರಿಹರದಪ್ಪರದಲ್ಲಿ ನರಸಿಂಹದೇವಸ್ಥಾ ನದ ಸೇವೆಗೆ ಕೊಟ ನು. 
ಹರಿಹರಪುರದ ಮಹಾಜನರು, ಕಾರ್ಕಳದ ದೊರೆಯ ಸೇವೆಯಲ್ಲಿದ್ದ s ಬುದ್ಧಿ ಮ » 
ಹೆಲ್ಕೊರೆಯ ತಿಮ OX AUS ಮತ್ತು ನಾಡಿನ ನಿವಾಸಿಗಳು E ವ್ಯವಹಾರಕ್ಕೆ 
ಸಾಫ್ಷಿಗಳಾಗಿದ್ದ ರು. "e ಬುದಿ ್ಸಿವಂತರು ಟ್ರ E ಳದ ವಿವೇಕಿಗಳಾಗಿದ್ದ ರು. 
"ಗ್ರಾ E dosi» * ಹೆಬ್ಬಾ ರು ವಕ್ಕಲು, « ಹೆಬ್ಬಾ ರ್‌ "ಪ್ರಭು, 
“ ಜಡೆಯ ಖ್ಯ « ಗ್ರಾ ಮ ಹೆಬ್ಬಾ ರುವ ೫ ಬಾ ್ರಾಹ್ಮಣರ ಮುಖಂಡೆನಾಗಿದ್ದ ನು. 
4 ERSS "ರನ್ನು ಹೆಬ್ಬಾರುವರೆಂದು ಕಕೆಯಲಾಗುತಿ 3 95. ಉದಾಹರಣೆಗೆ, 
$,.9. ೧೩೭೦ ರಲ್ಲಿ ನಿರೂಪಣ್ಣ ಒಡೆಯರು ಕಳಸನಾಥದೇವರ « ಬ್ರಹ್ಮಪುರಿಯ 
ಬ್ರಾಹ್ಮಣರಿಗೆ ಒಂದು ದಾನಮಾಡಿದರು. ಬ್ರಾಹೆ ಒಣರು ಪೂಜೆ acters s ವ್ರತಗಳನ್ನು ' 
ಆಚರಿಸಲು "ಹೆ ಹಬ್ಬಾರು *ವರಿಗೆ ೧೩ ಭಾಗಗಳನ್ನು ಕೊಟ್ಟ ರು. 5 ಕ್ರಿ .ಶ. ೧೪೬೮ ರಲ್ಲಿ | 


1. Ibid., 98. 

9. CP Soc. and Life, IJ, p. 141. 
3. MAR, 1984, No. 21. 

4. MAR, 1932, No. 40. 

5. EC, VI, Mg. 57. 


. CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗೆ ಗ್ರಹಾರಗಳು | &2 


ಯದುವಣ d ನೆಂಬುವನು ಹರಹುಗ್ರಾ ಮಕ್ಕೆ ಹೆಬಾ ತ್ಬರನಾಗಿದ್ದ ನು. ಕ್ರಿ.ಶ. ೧೪೯೪ರ 
ಒಂದು ಶಾಸನ ದಾನವಾಗಿ ಕೊಟ್ಟಿ ಹಣವನ್ನು ಭೂಮಿಗೆ ಇನಿಯ ಸ್ಸ್‌ ಅದರದೆ 
ಬರುವ ವರಮಾನದಿಂದ pouce ನದ ರುದ ದ್ರಪೂಜೆಯ ಸಂದರ್ಭದಲ್ಲಿ ಒಬ್ಬ 
ಬ್ರಾಹ ನಿಗೆ ಆಹಾರ ನೀಡಬೇಕೆಂದು ನಾಖಲೆಮಾಡಿದೆ. ಈ ಹಣವನ್ನು ಗ್ರಾಮ 
ಹೆಬಾ re ಅಥವಾ ಗ್ರಾಮದ.ಬಾ ್ರಾಹ್ಮಣಮುಖಂಡನ ಹಾಜರಿಯಲ್ಲಿ ನ್ನ ೩ 
ಕಳಸ » ಮಾವಿನಕೇರಿ, ಹೊಸಕೇರಿ ಮತ್ತು ಗುಲಕೇರಿ ಬೀದಿಗಳಲ್ಲಿ ಹೆಬ್ಬಾರುವರಿದ್ದ ರು.3 
ಕ್ರಿ.ಶ. ೧೫೨೪ ರಲ್ಲಿ ಮೇಲೆ ಹೇಳಿದ ಕೇರಿಗಳ “ಹೆ ಹೆಬ್ಬಾರ " ಸಂಸಾರಗಳು ಮತ್ತು ಇತರರ 
ಜರಿಯಲ್ಲಿ ಭೆ ರಸ ಒಡೆಯರು ಕಳೆಸನಾಥ ಜೀವರಿಗೆ ಒಂದು ದ ದಾನವನ್ನು ಕೊಟಿ 3,09. 4 
ಕ್ರಿ.ಶ. ೧೫೭೩ ರಲ್ಲಿ ಸಿಂಗಣನೆಂಬುವನು ಶಾಂತಿಗ್ರಾಮದ “ಹೆ ಹೆಬ್ಬಾರುವ * ನಾಗಿದ್ದ im 5 
ಮತ್ತೊಂದು ಶಾಸನದಿಂದ “ ಹೆಬ್ಬಾರ” ಹೆ ಹುದೆ ಯಿದ್ದಿ ತೆಂದು ತಿಳಿಯುತ್ತದೆ. 3, 3. 
೧೫೬೧ ಕ ಒಂದು ಶಾಸನ 3 ಶ್ರೀರಂಗರಾಯ ಶಂಕರನೆಂಯುವನಿಗೆ, ಬೇಲೂರು ಪ ಪ್ರಜೇಶ 
ದಲ್ಲಿ ಭರತವಳ್ಳಿ ಎಂಬ ಗಾ ್ರಾಮನನ್ನು ದಾನ ಮಾಡಿದನೆಂದು ತಿಳಿಸುತ್ತದೆ. ಶಂಕರನು 
ಅದನ್ನು ೧೩ "ವ ತಿ ಗಳನ್ನಾಗಿ ವಿಂಗಡಿಸಿದನು. ಶಂಕರನು ಕನಲೂರು ಜಿಲ್ಲೆ ಯಲ್ಲಿ 
“ ಹೆಬ್ಬಾರ ” d ಗೆ ಸಂಭಾವನೆಯಾಗಿ ಶಂಕರಯ್ಯನೆ ನೆಂಬುವನಿಗೆ ಭೂಮಿಯನ್ನು 
manmade ಂದು ತಿಳಿಸುತ್ತದೆ. ಈ ಶಾಸನದಿಂದ ಸ ವಿಷಯಗಳನ್ನು ತಿಳಿಯ. 
ಬಹುದು. ಮೊದಲನೆಯದಾಗಿ. ಈ ಪ್ರದೇಶದ ಅಗ್ರ ಹಾರಗಳಲ್ಲಿ “ ಹೆಬ್ಬಾರ ” ಹುದ್ದೆ 
ಅಸ್ತಿತ್ವ ದಲ್ಲಿದ್ದಿ ತು. Weit ಆ ಹುದ್ದೆ ಸ ಸಂಭಾವನೆ ತೆರಿಗೆ ಮನ್ನಾ ಮಾಡಿ 
aan ಭೂಮಿ. ಕಿ. ಶ. ೧೪೯೮ರ ಬಾದು ಶಾಸನ ಒಬ್ಬ ಮಹಿಳೆ ಕಳಸ 
ನಾಥ ದೇವರ a dede ಹಲವು SRNA xu ಮಾಡಿದಳೆಂದು 
ತಿಳಿಸುತ್ತದೆ. ಆ ದಾನವನ್ನು ಆ ಗ್ರಾಮದ ಹೆಬ್ಬಾ ರು ವಕ್ಕ ಲು : ಮತ್ತು ಹಿರಿಯ 
ಮಕ್ಕಿಯ ಮನಕಿ ಗ್ರಾಮದ “ಹೆ ae ಸಿರು ವರ Hus ತದಲ್ಲಿ ಮಾಡಲಾಯಿತು. 7 
ಗ್ರಾ ಮುದ ಮುಖ್ಯಸ್ಥ EN ಸೂಚಿಸಲು F ಮಹಾಪ TE » ಮತ್ತು « ಹೆಗ್ಗಡೆ ? ಎಂಬ 
ಪದಗಳು ರೂಢಿಯಲ್ಲಿದ್ದ ವು. 8 ಕ್ರಿ.ಶ, ೧೪೦೫ ರಲ್ಲಿ en ನೇಂಕೆಯ. ಸಾತಳಿಗೆ_೧೦೦೦ 
ದಲ್ಲಿನ ೫೯ ಅಗ್ರಹಾರಗಳ E er ಪ ಪ್ರಭುಗಳು ” ಮತ್ತು ಸಮಸ್ತ “ನಾಡು” 
ಬ್ರಾಹ ಹ್ಮಣರು ತಮ್ಮ ಲ್ಲಿಯೆ ಒಪ್ಪಿ os ಶಾಸನವನ್ನು ಕೊಟ್ಟ ರು. ಕಿ.ಶ. ೧೪೧೬ 


Ca 


vh 


1. EC, III. Sr. 139. 

2. MAR, 1934, No. 18. 

3. EC, VI, Mg. 57. 

4. EC, V1, Mg. 62. 

5. EC, V, Hn. 117. 

6. MAR, 1226, No. 5. 

7. MAR, 1934, No. 18, II grant. 
8. EC, VIII, TI. 22. 


CC-0. Jangamwadi Math Collection. Digitized by eGangotri 





22 ವಿಜಯನೆಗರೆ ಸಾಮ್ರಾ ಜೃ co 5 ಳೀಯ ಸರ್ಕಾರ 


ರಲ್ಲಿ DON ದೇವ ಹೆಗ್ಗ ಡೆ ಮತ್ತು ಹರಂದೂರಿನ ಬ್ರಾಹ್ಮ! ಹ.ಣರು ಅಹೋಬಲಿ ಭಟ್ಟನಿ 
ಭೂಮಿಯನ್ನು ದಾನಮಾಡಿದರು. 1 ಇದೇ ರೀತಿ 3 i ೧೪೧೮ ರಲ್ಲಿ icon 
ಸಮಸ್ತ ಬ್ರಾಹ a ene ಬೊಮ XS ಹೆಗ್ಗ ಡೆ hab, ಇತರರು. ಹ 
ಡು, ೩ ay. DU dob urge] ಮತ್ತೊಂದು . ಶಾಸನ 
ಶಿವಗಂಗೆಯ ad ದೇವರ ಗೌರವಕ್ಕಾಗಿ, ಶಿವಗಂಗೆ ಜಿಲ್ಲೆ Am ಪ್ರಭು ಗೌಡರು 
ಹೆಗ್ಗೆ ಡೆಯರು ಮುಂತಾದವರ ಅನುಮತಿಯಿಂದ ವಾರ್ಷಿಕ ಮೇಳದಲ್ಲಿ SEES. ಮಾಡ 
ಬೇಕಾಗಿದ್ದ ಹೆಲವು ತೆರಿಗೆಗಳನ್ನು ತಿಳಿಸುತ್ತದೆ. e, ಹಾರದ ಮುಖಂಡನನ್ನು 
ಸೂಚಿಸ ಲು “ಒಡೆಯ? ಎಂಬ ಪದವನ್ನು RR 4 “ಮೂಲಿಗೆರು» 
ಎಂಬ ಪದವನ್ನು ಅಗ್ರ ಪ್ರಾ ಮುಖಂಡರನ್ನು ಸೂಚಿಸಲು ಬಳಕೆಯಲ್ಲಿದ್ದಿ ತು. ಕ್ರಿ.ಶ. 
೧೫೧೫ರ ಒಂದು ತಾಸ ನ ಕಳಸ-ಸಾವಿರ ಗ್ರಾಮದ ಮೂರು “ ಹೆಬ್ಬಾ ರು ೫ ಗಳನ S 
ಮೂಲಿಗರೆಂದು ಕಕೆಯಲಾಗುತ್ತಿತೆ ತ್ರೆಂದು ಸುತ್ತ ದೆ. ಅವರು = ಗ್ರಾಮದ 
`ಮುಖ್ಯಸ ಸರು ಅಥವಾ ಹಿರಿಯರಾಗಿದ್ದಿ ರಬೇಕು.₹ ಗ್ರಾ ಮದಲ್ಲಿ SON. ಮಾಡುತಿ Kol 
“ ಆಯಗಾರರು ”, ಆಗ್ರಹಾರದಲ್ಲೂ ಕೆಲಸಮಾಡುತ್ತಿ ಸ ) ರಬೇಕು. 
ವಿಜಯನಗರ ಸಾಮ್ರಾ ಟರ ಆಳ್ವಿಕೆಯಲ್ಲಿ ಅಗ್ರ ESO ಒಂದು ಎ 


ವನ್ನು ಕಾಣಬಹುದು. ಮಹಾಜನರಿಗೆ : ಸ್ವಾಯುತ್ತ ತೆಯನ್ನು ಕೊಟ್ಟ ಬಿದರೆ 


“ಗಳ ಮೇಲೆ ಸರ್ಕಾರ ತನ್ನ ಅಧಿಕಾರಿಗಳನ್ನು, ಕೇಮಿಸುತ್ತಿದ್ದಿತು. ಕ್ರಿ i ೧೩೭೫ ರಲ್ಲಿ 
ಹರಿಹರ, ಬುಕ್ಕರಾಜಪುರ. ಅಗ್ರಹಾರದ ಪಾರುಪತ್ಯಗಾರನಾಗಿ ದೇನೇಶ್ವರ ಪಂಡಿತನನ್ನು 
ನೇಮಿಸಿದನು. .ಕ್ರಿ.ಶ. ೧೫೧೭ ರಲ್ಲಿ ಪುರದ ಎರಡು ಅಗ್ರಹಾರಗಳ ಪಾರುಪತ್ಯನಾಗಿ 
ಬೆಳಗೊಳದ ಅನ್ನ ಮಗಸ-ಹೆಬ್ಬಾರನ್ನು ನೇಮಿಸಲಾಯಿತು? ಕಿ 3.9. ೧೫೩೨ ರ ಒಂದು 
ಶಾಸನ ದುರ್ಗಾಗ್ರ ಹಾರದಲ್ಲಿ ಯೋಗನರಸಿಂಹದೇವರ ಪ್ರತಿಷ್ಠಾ Bach ಸಂದರ್ಭದಲ್ಲಿ 
ಆದವಾನಿ ರಾಜ್ಯದ ನಿಡವೆಯ ಹರಮಲ್ಲಯ್ಯನ ಮಗ ರಾಮಯ್ಯ ದುರ್ಗಾಗ್ರಹಾರದ 
ಪಾರುಪತ್ಯವನ್ನು ಹೊಂದಿದ್ದನೆಂದು ತಿಳಿಸುತ್ತದೆ. ಇದೇ ರೀತಿ ಕ್ರಿ.ಶ. ೧೫೭೭ ರಲ್ಲಿ 
ಸದಾಶಿವಪುರ ಅಗ್ರಹಾರದಲ್ಲಿ NOW ತೋರಿದಾಗೆ ರಾಮರಾಯೆ ನಾಯಕ ವಿಜಾರಣೆ 
ನಡೆಸ್ಕಿ ಹೊಸ ಪಾನಗಳನ್ನು ಮಾಡಿ ನಾರಾಯಣಪ್ಪನ ಮಗ ಕೃಷ್ಣಪ್ಪ S osea 
ಪಾರುಪತ್ನಗ ಗಾರನನ್ನಾಗಿ ನೇಮಿಸಿದನು. 

EC, Vl Sg. 29. | 

EC, VI, Sg. 33. — 

MAR, 1935, No. 8. 

EC, IV. Gu. 9, 

EC, VI, Mg. $8. 

EC, 1V, Yd. 46. 

EC, 111, Nj. 46. 

. EC, 1V, Yl. 45. 

EC, VII, TI. 5. 


2 ೦೧ CUR ಲ o! nm 


eg 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು 8a 


ಅಗ ಗ್ರಹಾರವನ್ನು ದಾನ ಪಡೆದ ಮಾಲೀಕನು ಅನೇಕ ‘sed ಅದನ್ನು ವೃ à. 
ಗಳನ್ನಾಗಿ ಭಾಗಮಾಡಿ ಬಾ ್ರಾಹ್ಮಣರಿಗೆ ಹೆಂಚಿದುದನ್ನು ಹಿಂದೆ ತಿಳಿಸಲಾಗಿದೆ. UE 
ಸಂದರ್ಭಗಳಲ್ಲಿ ಮಾಲೀಕನೆ, ಪಾರುಪತ್ಯಗಾರನನ್ನು ನೇಮಿಸುತ್ತಿ ದ ನು. ಉದಾಹರಣೆಗೆ, 
^ $,9. ೧೩೭೦ ರಲ್ಲಿ ಬುಕ್ಕರಾಯ ಹದಿನೆಂಟು ಪುರಾಣಗಳಲ್ಲಿ ಜ್ಞಾ ವನ್ನು ಹೊಂದಿದ್ದ 
ಮತ್ತು ಎಂಟಿ "ಭಾಷೆಗಳಲ್ಲಿ ಕವಿಯಾಗಿದ್ದ ಸೋಮನಿಗೆ. ಗತಿ ತ್ತಿದುರ್ಗ ರಾಜ್ಯ ದಲ್ಲಿ 
ಪಿನಾಕಿನಿ ನದಿಯ ದಡದಲ್ಲಿ ಬುಕ ೈರಾಯಪುಕನನ್ನು ದಾನಮಾಡಿದನು. sae 
೧೧೦ ಭಾಗಗಳನ್ನಾಗಿ 'ಮಾಡಿ ಪ Pere els ತನಗೆ ೩೬ ಭಾಗಗಳನ್ನು ಉಳಿಸು 
ಕೊಂಡು, ಉಳಿದುವನ್ನು ಬ್ರಾಹ ಹ್ಮಣರಿಗೆ ಕೊಟ್ಟ ನು. 


ಮಹಾಜನಸಭ ;: ಅಗ್ರಹಾರ . ಗ್ರಾಮಗಳ ಆಡಳಿತ ಮಹಾಜನರನ್ನೊಳ 
ಗೊಂಡ ಸಭೆಗೆ ಸೇರಿದ್ದಿ ತು. ಎರಡು ರೀತಿಯೆ ಸಭೆಗಳಿದ್ದು ವು. ಮೊದಲನೆಯದರಲ್ಲಿ 
ಮನೆಯ ಯಜಮಾನರು ಸಭೆಯ ಸ ಸದಸ್ಯರಾಗಿದ್ದರ ರು. "ಅವರು ವಿಧಿಬದ್ಧ ಸದಸ್ಯ 
ರಾಗಿದ್ದ ರು. ಈ ವಿಧದ ಸಭೆಯ AGA ರ ಸಂಖ್ಯೆಯು ದಾನವನ್ನು ಸೆ Raise ಸಂಖ್ಯೆ 
ಯನ್ನು ಅವಲಂಬಿಸಿದ್ದಿತು. ಈ He ಸಜ್ಜಿಗೆ ಕೆಲವು ನಿದರ್ಶನಗಳನ್ನು ಕೊಡ 
ಬಹುದು. 


(೧) ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿ ೪೫ ಮಹಾಜನರಿದ್ದು ್ರ 
ಅವರು ಕ್ರಿ.ಶ. ೧೩೭೮ ರಲ್ಲಿ ಒಂದು ದಾನವನ್ನು ಮಾಡಲು ಒಪ್ಪಿ ದರು.3 


(3) ಕ್ರಿ.ಶ. ೧೩೮೦ ರಲ್ಲಿ ಚಾಮರಾಜನಗರ ತಾಲ್ಲೂಕಿನ ಸರ್ವಜ್ಞ ವಿಷ್ಣು ಪುರ 
(BA, ) en ಪಾಕದಲ್ಲಿ ೧೦೮ ಮಹಾಜನರಿದ್ದ ರು. ಅವರು ಮೂಲಸ್ಥಾನ ದೇವರ 
ಪೂಜೆಗೆ ಭೂದಾನ ಮಾಡಿದರು. 


(೩) ಕೊಪ್ಪ ತಾಲ್ಲೂಕಿನ ಒಂದು ಶಾಸ ಸನದ ಪ್ರಕಾರ ಕ್ರ 3. ೧೪೦೪ ರಲ್ಲಿ 
'ಆರಗ ರಾಜ್ಯದಲ್ಲಿ ತುಂಗಾನದಿಯ ದಡದಲ್ಲಿ ಸಕರಿಪುರ en ಹಾದಿ ೫೨ ಪಾಲು 
ದಾರರಿದ್ದ ರು.4 


j 3 


(೪) ಕ್ರಿ.ಶ. ೧೪೦೫-೬ ರಲ್ಲಿ ಪಾಂಡುಜೆರಿ ಪ್ರದೇಶದ ಗಾ 
ಕೋಯಿಲ್‌ನಲ್ಲಿದ್ದ, ತ್ರಿಭುವನ-ಮಹಾಜೇನಿ-ಚತುರ್ವೇದಿ ಮಂಗಳದಲ್ಲಿ ೪೦೦೦ 
'ಮಹನೀಯರಿದ್ದ ರು. 3 


. EC, X, Gd. 46. 
. EC, VILL, T]. 108. 
EC, 1V, Ch. 64. 
EC, VI, Kp. 23 ` 
917 of 1917. 


ಲು we 


6 a 


CC-0. Jangamwadi Math Collection. Digitized by eGangotri 


ay ವಿಜಯನಗರ ಸಾಮ್ರಾಜ್ಯ ದಲ್ಲಿ ಸ್ಥ ಸಳೇಯ ಸರ್ಕಾರ 


(೫) ಕ್ರಿ.ಶ. ೧೪೬೮ ರಲ್ಲಿ ಶಿ ಶ್ರೀರಂಗಸಟ್ಟಿ £9 ತಾಲ್ಲೂಕಿನ ರಾಮ- ಸೀತಪುರದಲ್ಲಿ 
೭೬ ಮಹಾಜನಿದ್ಧ 03.1 

(೬) ಕ್ರಿ.ಶ. ೧೫೩೯ ರಲ್ಲಿ ಅಚ್ಯುತೇಂದ್ರಪ್ಪ ಪುರ ಅಗ್ರಹಾರದಲ್ಲಿ ೩೫ nes 
ರಿದ್ದ ರು. l 
ಈ ಸಭೆಗಳಲ್ಲಿ ಆಗ್ರಹಾರಗಳಿ ಸ ಸಮಸ್ತ ನಿವಾಸಿಗಳು ಹಾಜರಿರುತ್ತಿ ದ್ದ ರು. ಎಲ್ಲರೂ: 
ಇದ 3 ರೆಂಬುವನ್ನು ಸೂಚಿಸಲ್ಲು, ಶಾಸ ಸನಗಳಲ್ಲಿ * ಅಶೇಷ ?? ಎಂಬ ಪದವನ್ನು ಉಪಯೋಗಿ 
ಸಲಾಗಿದೆ. ಇದಕ್ಕೆ ಹಲವು ನಿದರ್ಶನಗಳನ್ನು ಕೊಡಬಹುದು 

(೧) ಕ್ರಿ.ಶ. ೧೩೬೬ ರಲ್ಲಿ. ಮೈಸೂರು ಜಿಲ್ಲೆಯ B. ನರಸೀಪುರ ತಾಲ್ಲೂಕಿನ 
ರಾಮಪುರದ "(ಬನ್ನೊರು)ನುಹಾಜನರು ಒಂದು ಸಭೆಯಲ್ಲಿ ಹಾಜರಿದ್ದ ರು. 

(9 ಕ್ರಿ.ಶ. ೧೩೬೯ ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂ 3 38 
ಮಥುಸೂದನಸಿರ (ತಳಿರೂರು) € ಅಗ್ರಹಾರದ ಮಹಾಜನರು ತಮ್ಮ( ಲ್ಲೆ ಒಪ್ಪಿ ಒಂದು 
ದಾನಮಾಡಿದರು.4 

(೩) ಕ್ರಿ.ಶ. ೧೩೭೭ ರಲ್ಲಿ ಹರಹಳ್ಳಿ ನಾಡಿನ ಎರಡು ಕನ್ನೂ ರು ಅಗ್ರ ಹಾರಗಳ 
€ ಅಶೇಷ mones. 2: xia ಶಿವಮೊಗ್ಗ ತಾಲ್ಲೂಕಿನ ಎಡಿಹಕ್ಳಿ ಮತ್ತು 
ಗವಲೂರಿನ ಅಶೇಷ sterne d ನಾಯಕರಿಗೆ ಅರ್ಜಿ ಹಾಕಲು ಸೇರಿದರು 5 


| (೪) ಕಿ ಕ್ರಿ.ಶ. ೧೫೨೧ ರಲ್ಲಿ ಮಂಡ್ಯ ಜಿಲ್ಲೆ ಯ ನಾಗಮಂಗಲ ಅಗ್ರ ಹಾರದ 
« ಅತೇಷ ? ubi ದಾನ ಸ 6 | 


(೫) ಕ್ರಿ.ಶ. ೧೫೪೯ರಲ್ಲಿ ಭಟ್ಟ ರತ್ನಾ ಕರ ಜಲ) ಅಗ್ರ ಹಾರದ 
“ ಅಶೇಷ ” erre acu xxn 7 


ಎಲ್ಲರೂ ಹಾಜರಿದ್ದ ಕೆಂದು ಸೂಚಿಸುವುದಕ್ಕೆ © ಸಮಸ್ತ” ಎಂಬ ಪದವನ್ನು 
ಉಪಯೋಗಿಸಲಾಗಿದೆ. ಉದಾಹರಣೆಗೆ, ಕ್ರಿ.ಶ. ೧೩೭೪ ರಲ್ಲಿ "ಅರಸೀಕೆರೆ ತಾಲ್ಲೂಕು. 
ಹೊನ್ನಾ ವಳಿಯ ಸಮಸ್ತ ಮಹಾಜನರು ಮತ್ತು ಹಲುಕೂರಿನ “ ಸಮಸ್ತ? ಗಾವುಂಡ 
ಪ್ರ ಜೆಗಳು ಮಹಾಜನಂಗಳು ೫ ಭೂಮಿಯನ್ನು ವಿನಿಮಯಮಾಡಲು ects ಶಾಸನ 





. EC, III, Sr. 189. 
EC, V, Bl. 197. 
EC, Ill, Tn. 110. 
. EC, V, Ak. 134. 
. EC, VII, Sn. 35. 
EC, IV, Ng. 82. 
- EC, IV, Ng. 5. 


ಇತ ಧಾ st o4 ಲಂ ಏರಿ jn 
a o 


CC-0. Jangamwadi Math Collection. Digitized by eGangotri 


- — æ- -—— omae - 


ಗ್ರಾಮಗಳು ಮತ್ತು ಅಗ್ರಹಾರಗಳು ೩೫ 


ಮಾಡಿದರು. ಕ್ರಿ.ಶ. ೧೪೦೫ ರಲ್ಲಿ " ಸಮಸ್ತ ನಾಡು ಮಹಾಜನಂಗಳು ” ಒಂದು ದಾನ | 
ಮಾಡಿದರು.3 | 


ಕೆಲವು ಶಾಸ ಸನಗಳಲ್ಲಿ “nosed”, 4 ಮೊದಲಾದ * ಎಂಬ ಪದಗಳನ್ನು 
ಉಪಯೋಗಿಸಿ ಹಲವು ಸದಸ ರನ್ನು ಹೆ ಸರಿಸಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ಹಲವು 
ಪ್ರಮುಖ ಸದಸ ರನ್ನು ಹೆಸರಿಸಿ, ಅವರು ಮತ್ತು ಇತರರು (ಮುಂತಾದ, ಮೊದಲಾದ) 
ಹಾಜರಿದ್ದ doch ಹೇಳಲಾಗಿದೆ. 


ಎರಡನೆಯದಾಗಿ, ಮತ್ತೊಂಡು ರೀತಿಯ ಸಭೆಯಲ್ಲಿ ಮಹಾಜನರಲ್ಲದೆ ಅದೇ 
ಗ್ರಾಮದ ಇತರರು ಅಥವಾ ನೆರಿಹೊರೆಗೆ ಸೇರಿದವರು ಹಾಜರಾಗುತ್ತಿ ದ್ಧ ರು ' 
ಕ್ರೈ. 2. ೧೩೮೧ ರಲ್ಲಿ ಮದ್ದೂ ರಿನ “ ಅಶೇಷ ಮಹಾಜನಂಗಳು, ಸಮಸ್ತ ಹೇ ಲರ್ಕು 
A, ಗವುಡ ಪ್ರಜೆಗಳು d ಒಂದು ದಾನ ಮಾಡಿದವರು. ೨ (ಕ್ರಿ .ಶ. ೧೪೧೮ ರಲ್ಲಿ 
ಒಂಬತ್ತು ಅಗ್ರ ಹಾರಗಳ ಮತ್ತು ಸಾತಳಿಗೆ-ಸಾನಿರದೈ ದು ಸಮಸ್ತ ನಿನಾಸಿಗಳೆ ಒಂದು 
ಸಭೆ ಸೇರಿತು. (೩) ಕ್ರಿ.ಶ. ೧೫೩೧ ರಲ್ಲಿ ಶಿವಬ್ರಾಹ ್ರಾಹ್ನಣ ವಿದ್ವಾಂಸರ, ಮಹೇಶ್ವ ರರ 


ಮತ್ತು ದೇವಸ್ಥಾ ನದ ಅಧಿಕಾರಿಗಳ ಒಂದು ಸಭೆಯು LS ಸೇರಿತು.? 


ಮಹಾಜನ ಸಭೆಗಳಿಗೆ ಕರೆ: ಶಾಸನಗಳ ಆಧಾರದ ಮೇಲೆ, ಮಹಾಜನ ಸಭೆ 

ಗಳನ್ನು ಎರಡು ವಿಧೆದಲ್ಲಿ ಕರೆಯಲಾಗುತ್ತಿ ದ್ದ ತೆಂದು ತಿಳಿಯಬಹುದು. ಸಾಮಾನ್ಯವಾಗಿ 
ಮಹಾಜನರು ತಾವೇ ಸಭೆ ಸೇರುತ್ತಿ d ರು ಈ ರೀತಿಯ ಸಭೆಗಳಿಗೆ ಶಾಸನಗಳ 
ಆಧಾರವು ಬಹುವಾಗಿವೆ. ಉದಾಹರಣೆಗೆ ಕ್ರಿ.ಶ. ೧೩೭೨ ರಲ್ಲಿ ಮೈಸ ಸೂರು ಜಿಲ್ಲೆ ಯ 
ಗುಂಡ್ಲು SQ) ತಾಲ್ಲೂಕಿನ ಪ್ರಸ ಸನ್ನ ತ್ತೆ ಅಗ್ರ ಹಾರದ ಮಹಾಜನರು* 
ತಮ್ಮ( ಲ್ಲ ಒಪ್ಪಿ ನಾಟ್ಯ ues ಆಸರೆಗೆ ಒಂದು ಸು ಕ್ರಿ.ಶ. ೧೪೨೧ 
ರಲ್ಲಿ ಸಿತಿ Sad (ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕು) ಸಿರಿಯ 
ಹೊಲತೂರು ಮಹಾಜನರು ಸ್ವಲ್ಪ ಭೂಮಿಯನ್ನು NE $. E. ೧೫೨೫ ರಲ್ಲಿ 
ಮುಳುವಾಗಿಲು ರಾಜ್ಯಕ್ಕೆ ಸೇರಿದ ಹೊರೆ ನಾಡಿನ ಪ್ರ ತಾಪ ದೇವರಾಯಪುರದ ಮಹಾ 
ಜನರು ಒಂದು ದಾನ ಮಾಡಿದರು. 
1, EC, V, Ak. 63 ` 

2. EC, VIII, TI. 22. 

8. SII, IX (ii), No 440 ; MAR, 1940. No. 16. 

4. EC, IV, Ch. 64. 

5. MAR, 1938, No. 73. 

6. MAR, 1938, No. 42. 

7. EI, XXXIII, P. 199. 

8. EC, IV, Gu. 32. 

9. EC, VIII, 11. 144. 

10. EC, X, Mb. 238. 

ನಿ 


CC-0. Jangamwadi Math Collection. Digitized by eGangotri 


aë ^— ಫಿಜಯೆನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಎರಡನೆಯದಾಗಿ, ಮಹಾಜನ ಸಭೆಯನ್ನು: ಹಲವು ಅಧಿಕಾರಿಗಳು ಕರೆಯಬಹು - 

. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು--(೧) ಕ್ರ .ಶ. ೧೩೪೬ ರಲ್ಲಿ 
$E ಮುತ್ರಿ ಯ ಆಜ್ಞೆ ಯ ಮೇಲೆ, ಜೊಲ್ಲುರಾಜನು, ಹೆಡ್ಡ ನೆಯ ಮಹಾಜನರು 
ಮತ್ತು ಎರಡುಳ 3n ಹಾರಗಳ ಮುಖಂಡಕೊಡಗೂಡಿ ಒಂದು E ಶಾಸನವನ್ನು ಸಿದ್ಧ 
ಪಡಿಸಿದನು. (y $. ಶ. ೧೩೬೮ ರಲ್ಲಿ ಮಾಧವ ಮಂತ್ರಿ ಯು ವಿದ್ವಾಂಸರಾದ ಕಾಶ್ಮೀ 
ಬ್ರಾಹ್ಮಣರ ಒಂದು ಸನ್ನು ಕಕೆದು ೮೦ ಭಾಗಗಳನ್ನಾಗಿ ಮಾಡಿ ಅನ್ನಿ 
ಹೆಂಚಿದನು.* (೩) ಕ್ರಿ.ಶ. ೧೩೬೮ ರಲ್ಲಿ, ಅಹೋಬಲನಾಥ ತನ್ನ ಯಜಮಾನನ 
, ಅಭಿಲಾಸೆಯಂತೆ We ದೇವಾಲಯವನ್ನು ಜೀರ್ಣೋದಾ J ಮಾಡಿ, ಅಲ್ಲಿ 
ಸೇವೆಗಳು ಶಾಶ್ವತವಾಗಿ ನಡೆಯಲು ಬನವಾಸಿಯಲ್ಲಿ ಒಂದು ಸಭೆಯನ್ನು ನಡೆಸಿ as: 
ಆ ಸಭೆಗೆ chos ಮತ್ತು ಕುಪ್ಪ ಗದ್ದೆ ಅಗ್ರ ಹಾರಗಳ ಮಹಾಜನರು ಇತರರೊಡನೆ 
ಹಾಜರಿದ್ದರು.3 (೪) ಕ 8.3. eS 89, ಆರಗವನ್ನು ಆಳುತ್ತಿ d ಸಾವಣ್ಣ ಒಡೆಯರು 
ಒಂಬತ್ತು ert x ಮತ್ತು ಸಾತಳಿಗೆ ಸ ಸಾವಿರದೈ ದು ನಿವಾಸಿಗಳ ಒಂದು ಸ ಸಭೆಯನ್ನು 
ಕೆದರು. ^ ಕ್ರಿ ಕ್ರಿ.ಶ. ೧೫೩೧ ರಲ್ಲಿ ಕಾಂಚಿಯ ಪ್ರಾಂತಾ ಧಿಕಾರಿ ಭೋಗರಾಜ್ಕ 
ವಿದ್ವಾಂಸ ಶಿವಬ್ರಾಹ್ಮಣರು, ಮಾಹೇಶ 3,00) ಮತ್ತು dein, ನದ ಅಧಿಕಾರಿಗಳ 

ಒಂದು ಸಭೆಯನ್ನು ಕರೆದನು." 

ಮಹಾಜನ ಸಭೆಯು ಸೇರುತ್ತಿದ್ದ ಸ್ಥಳ: ಮಹಾಜನ ಸಭೆಗಳು ಮಂಟಪಗಳಲ್ಲಿ 
(ಸಭಾಂಗಣ) ಸೇರುತ್ತಿದ್ದು ವು. ಅವು Beim | dno ಸೇರುತ್ತಿದ್ದವೆ ವೊ ಅಥವಾ ಹೊರಗೊ 
ಎಂಬುದು ತಿಳಿಯದು. ಶಾಸನಗಳಿಂದ ಅವು CS ಸಗಳಲ್ಲಿ ಸೇರುತ್ತಿ ದ್ದ ವೆಂದು 
ಸ್ಪಷ್ಟವಾಗಿ ಹೇಳಬಹುದು. ಉದಾಹರಣೆಗೆ, ಕ್ರಿ.ಶ. ೧೪೬೬ ರ ಒಂದು ಶಾಸನದ 
ಪ್ರಕಾರ ಗೊರೂರು ಗ್ರಾಮದ ಮಹಾಜನರು es. ದೇವಸ್ಥಾ ನದಲ್ಲಿ ಸಭೆ ಸೇರಿದರು. 

ಮಹಾಜನ ಸಭೆಗಳು ಸಾರ್ವಜನಿಕ. ಸ್ಟೈಳಗಳಲ್ಲಿಯೂ ಸೇರುತ್ತಿದು ವು. ಪುದು 
ಕೊಟ್ಟಿ ಶೆ ಸಂಸ್ಥಾ ನದ ಒಂದು ಶಾಸನದ ಪ್ರಕಾರ ಕ್ರಿ.ಶ. ೧೪೪೩-೪೪ ರಲ್ಲಿ ದೇವಸ್ಥಾ ನದ 
ಅಧಿಕಾರಿಗಳು ಮತ್ತು ವಿರಯ್ಯಚಿಲೈೆ ನಿವಾಸಿಗಳ ಪ್ರತಿನಿಧಿಗಳು ಒಂದು ಹೊವಿನ 
ತೋಟದಲ್ಲಿ ಸ ಸಭೆಯನ್ನು ನಡೆಸಿದರು. 7 

ಸಭೆಗಳನ್ನು ನಡೆಸುತ್ತಿದ್ದ ರೀತಿ: ಶಾಸನಗಳು ಮಹಾಜನರ ತೀರ್ಮಾನಗಳನ್ನು 


ಒಮ್ಮತದಿಂದ ತೆಗೆದುಕೊಳ್ಳ ಲಾಗುತ್ತಿ ದ್ದ ತೆಂಬುದಕ್ಕೆ £ ಸರ್ವೈಕಮತ್ಯ ರಾಗಿ "8 


@- 


. MAR, 1929, No. 00. 

. EC, VIL, Sk. 281. 

. MAR, 1929, No. 113. 
MAR, 1932, No. 42. 
. EI, XXXIII, p. 199. 

. MAR, 1936, No. 5. 

. IPS, No. 705. 

. MAR, 1936, No. 5. 


CO -31 OG c Pm ಲು 19 i 


CC-0. Jangamwadi Math Collection. Digitized by eGangotri 


ಗಾ ತಾವುಗಳು ಮತ್ತು ಆಗ ಹಾರಗಳು ೬೭ 


“ ಐಕಸ್ಪ್ಯಾಮ್ಯವಾಗಿ 3 ಆ ಒಡಂಬಟ್ಟು "s ಎಂಬ ಪದಗಳನ್ನು ಉಪಯೋಗಿಸುತ್ತವೆ. 
ಇದರಿಂದ ಚರ್ಜೆಯ ನಂತರ ಒಮ " ನಿರ್ಧಾರಕ್ಕೆ ಬರುತ್ತಿದ್ದ ರೆಂದು ತಿಳಿಯಬಹುದು. 


ಮಹಾಜನ ಸಭೆಯ ಕರ್ತವ್ಯಗಳು: “ಊರು? ಎಂಬ ಗ್ರಾಮ ಸಭೆಯು 
ಅನೇಕ TSFR: ಗಳನ್ನು ನಿರ್ವಹಿಸುತ್ತಿ ದ್ದ ಹಾಗೆಯೆ ಅಗ್ರಹಾರದ ಇ ಮಹಾಜನ ” 
ಸಭೆಯು ಮತೀಯ್ಯ ಆಡಳಿತ ಸಾರ್ವಜನಿಕ, ಆರ್ಥಿಕ ಸಾಮಾಜಿಕ ಮತ್ತು ನ್ಯಾಯ 
ವಿತರಣೆಗೆ ಸಂಬಂಧಪಟ್ಟ ಅನೇಕ ಕರ್ತವ್ಯಗಳನ್ನು ಮಾಡುತಿ 3,0 ತು. 


ಮತೀಯ ಕ್ಷೇತ್ರ : ಮಹಾಜನ ಸಭೆಗಳ sed ಮುಖ ಕರ್ತವ್ಯ, ದೇವಸ್ತಾನ 
ಮತ್ತು ಮಠಗಳೇ ಮುಂತಾದ ಮತೀಯ ಸಂಸ್ಥೆಗಳ ಆಡಳಿತಕ್ಕೆ. ಸುಬಂಧಿಸಿತ್ತು. ಲೆ 
ಛತ್ರ ಗಳಿ ಮುಂತಾದ ದಾನ ಸಂಸೆ ಗಳನ್ನು ನಡೆಸಿಕೊಂಡು ಬರುತ್ತಿದ್ದ ವು. ಅವು 
dim, ನಗಳಿಗೆ ದತ್ತಿಗಳನ್ನು ಕೊಡುತ್ತಿದ್ದು ವು. ಈ ರೀತಿಯ ಚಟುವಟಿಕೆಗಳಿಗೆ 
ಹಲವು ನಿದರ್ಶನಗಳನ್ನು ಕೊಡಬಹುದು — 


(೧)  ಕ್ರ.ಶ. ೧೩೬೮ ರಲ್ಲಿ ಅಹೋಬಲನಾಥ ತನ್ನ ಯಜಮಾನ ಬನವಾಸಿ 
Be, ರಡು ಸಾನಿರವನ್ನಾ ಳುತ್ತಿ d ಮಾಧವನ ಅಭಿಲಾಸೆಯಂತೆ ಗೋಪಿನಾಥ 
ಜೀವಸ್ಥಾ ನವನ್ನು ಊರ್ಜಿತಗೊಳಿಸಿದನು. ದೇವಸ್ಥಾ ನದಲ್ಲಿ ಸೇವೆಗಳು ಶಾಶ್ವತವಾಗಿ 
ನಜೆಯುವ ಹಾಗೆ ಗುತ್ತಿ ಹದಿನೆಂಟು ಕಂಪಣಗಳ ಗೌಡ ಪ್ರ dnen ಮತ್ತು ಯಳಸೆ 
ಮತ್ತು ಕುಪ್ಪ ಗದ್ದೆ ಅಗ್ರ ಹಾರಗಳ ಮಹಾಜನರ ಸ ಸಹಾಯವನ್ನು ಕೊಂದನು. ಆ 
ಸಭೆಯು (ಕೂಟ) caine ನದ ಉಪಯೋಗಕ್ಕೆ ಭೂಮಿಯನ್ನು ದಾನಮಾಡಿತು.3 


(೨) ಕ್ರಿ.ಶ. ೧೩೮೦ ರಲ್ಲಿ ಮೈಸೂರು ಜಿಲ್ಲೆಯ ಚಾಮರಾಜನಗರ ತಾಲ್ಲೂಕು 
ಸರ್ವಜ್ಞ ವಿಷ್ಣುಪುರದ (ಹೊಮ್ಮ) ಮಹಾಜನರು, ಮೂಲಸ್ಲಾನ ದೇವರ ಪೂಜೆಗೆ 
ಹೊಮ್ಮದ ನೈರುತ್ಯಕ್ಕೆ, ದೇವಸ್ಥಾನದ ಪೂಜಾರಿ ಭೂತಂಡಿ ಹೊರುವನಿಗೆ ಭೂದಾನ 
ಮಾಡಿದರು.೬ | 


(೩) ಗೇರುಸೊಪ್ಪೆ ಸಮಾಸದ ಸೂಳೇಕೆರೆಯ ಹತ್ತಿ 30839 ದೇವರಾಯನ : 
ಕಾಲದ ಒಂದು ಶಿಲಾಶಾಸನವು ಕೋಟೇಶ್ವರ ದೇವರ ನೆ ನೇಡ್ಯ ಮತ್ತು ಇತರ ಸೇವೆಗೆ ' 
ಕಲ್ಲಪ್ಪ ಮತ್ತು ಕೇತಪ್ಪ ಮಹಾಜನಗಳನ್ನು ಯ ಒಂದು 30 ಜಮಿಾನನ್ನು 
— A ತಿಳಿಸುತ್ತದೆ. 


1. EC, IX, Ma. No. 11. . 
2. EC, XII, Ty. 60; MAR, 1938, No. 78; MAR, 1928, No. 56. 
3. MAR, 1929, No. 113; 511, XX, No. 230. 
- 4. EC, IV, Ch. 64. 
5. MAR, 1928, No. 113. 


CC-0. Jangamwadi Math Collection. Digitized by eGangotri - 


೬೮ ವಿಜಯನಗರ ಸಾಮ್ರಾಜ್ಯ ದಲ್ಲಿ ಸ್ನ ! ಳೀಯಂ ಸರ್ಕಾರ 


(೪) ಕ್ರಿ. ಶ. ೧೫೨೧ ರಲ್ಲಿ ಚಿಕ್ಕ ಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕು. 
ವಿಷ್ಣು ಸಮುದ್ರ ಅಗ್ರ ಹಾರದ NR ಜನಾರ್ಧನ ಜೀವರಿಗೆ ಸ್ವಲ್ಪ ತರಿ ಭೂಮಿ. — 
ಯನ್ನು SN i | 

(೫) ಕ್ರಿ.ಶ. ೧೫೨೩ ರಲ್ಲಿ ಹೊಸ ಸೇಟಿ ತಾಲ್ಲೂಕಿನ BOMBS, en i 
(ಅನಂತಸೇತು) ಮಹಾಜನರು, - ನಿರೂಪಾಕ್ಷದೇವರ . ಪೂಜೆಗೆ eat CAEN ; 
ದಾನಮಾಡಿದರು.3 | 

(೬) ಕ್ರಿ. ಶ. ೧೬೨೪ ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕು. 
ಪ್ರತಾಸದೇವರಾಯಪುರದ ಮಹಾಜನರು ರಾಮಚಂದ್ರದೇನರ ನೈವೇದ್ಯಕ್ಕೆ ಮತ್ತು 
Bre ಭೂಮಿಯನ್ನು ದಾನಮಾಢಿದರು.3' 

(2) ಕ್ರಿ.ಶೆ. ೧೫೪೯ ರಲ್ಲಿ ಮಂಡ್ಯ we 'ಯೆ ಭಟ 3 05g ಕರದ (ನಾಗನ ುಂಗಲ) 
ಮರಾ ವೀರಭದ್ರ ದೇವರಿಗೆ ಪ್ರತಿವರ್ಷವೂ ಆ ದೇವಸ್ಥಾ ನಕ್ಕೆ ಸಲ್ಲುತಿ Kol 
. ಮೊದಲ ಐದು “ಪಣ ನನನ್ನು ದಾನ ಮಾಡಿದರು. 

(೮) ಕಿ ಕ್ರಿ.ಶ. ೧೫೫೬ ರಲ್ಲಿ ಬಳ್ಳಾರಿ ತಾಲ್ಲೂಕಿನ ಸೋಮ ಸಮುದ್ರ 
ಅಗ್ರಹಾರದ escis ಆಗ್ರಾ ಮದ ಲಕಿ Aoro ದೇವರ ಸೇವೆಗೆ ಭಾಷ 
ಯನ್ನು ದಾನಮಾಡಿದರು.₹ 

(೯) ಕ್ರಿ.ಶ. ೧೫೫೦ ರಲ್ಲಿ,' ಆರಗ ರಾಜ್ಯ ದ ಐವತ್ತು ನಾಡಿನ ಬೆಳ್ಗೊ ಡ್‌ 
ಅಗ್ರ ಹಾರದ ಸರ್‌ (ತೀರ್ಥಹಳ್ಳಿ E oid 'ನರಸಿಂಹಪುರೆ) ಲಕಿ S 
Se ದೇವರ ನೈವೇದ್ಯಕ್ಕೆ ಭೂಮಿಯನ್ನು ದಾನಮಾಡಿ, ಅದೇ ದೇವಸ್ಥಾ ನದ' 
ಛತ್ರಕ್ಕೆ ೧೪ ಗದ್ಯಾಣಗಳನ್ನು ಕೊಟ್ಟ 03.9 

| d ನಗಳಲ್ಲಿ ಸೇವೆಗೆ ಮಡಯ ಕೊಡುಗೆಗಳನ್ನು ಸ್ವೀಕರಿಸುವುದು. 
ಅಥನಾ | ಸತ್ರ ಮತ್ತು ಮಠಗಳನ್ನು ನಡೆಸಿಕೊಂಡು ಹೋಗಲು ಸಾರ್ವಜನಿಕ ' 
ದತಿ ಗಳನ್ನು ಸ್ಥ ಸಯ ಮಹಾಜನರ ಸಂರಕ್ಷಣೆಗೆ ವಹಿಸಿದ ಅನೇಕ ನಿದರ್ಶನಗಳಿವೆ. 
ಡೇವಾಲಯಗಳನ್ನು ಕಟ್ಟ ಲು ಮಹಾಜನರು ಭೂಮಿಯನ್ನು ದಾನ ಮಾಡುತ್ತಿ ದ್ದ ರು. 
ಈ ಕೆಳಗೆ ಕೊಟ್ಟ in ಶಾಸನಗಳು ಇವುಗಳಿಗೆ ಸಾಕ್ಷಿಯಾಗಿವೆ. 

(೧) ಕ್ರಿ.ಶ. ೧೪೬೬ ರಲ್ಲಿ ಹಳೆಯ ಗ್ರಾಮವಾದ ಗೊರೂರು ಹಾಳಾಗಿದ್ದ 

Sot}, ಒಂದು Gem ಗಾ ್ರಾಮನನ್ನು ' ಸ್ಥಾಪಿಸಿ, ಅಲ್ಲಿ ಹಳೆಯ ಗ್ರಾಮದಿಂದ ವಾಸು 





. EC, VI, Kd. 91. 
SII, XX (ii) No. 514. 
EC, X, Mb. 238. 

. EC, IX, Ng. 5. 

. SII, 1X (ii) No. 662. 
. EC, VILL, T1. 108. 


ಛಾ $9 ಬರಿ € ಬಲ = 


CC-0. Jangamwadi Math Collection. Digitized by eGangotri 


"ಗಾ ಅವುಗಳು ಮತ್ತು eri ಗ್ರಹಾರಗಳು ೬೯ 


Dro ವಿಗ ಗ್ರಹವನ್ನು ಹೊಸ ಗ್ರಾಮದಲ್ಲಿ ಕಟ್ಟ ಲಾಗಿದ್ದ ದೇವಸಾ ನನ್ನೆ ವರ್ಗಾಯಿಸ 
ಲಾಯಿತು. ಇದಕ್ಕೆ. ಅವಶ ಕವಾದ ಹಣಕ್ಕೆ ಪೊಸ ಸನ (ಹಾಸ ಸನ) ಗ್ರಾ ಮದ ಅರಮನೆಯ 
ಖಜಾನೆಯಿಂದ MES ಗೆದ್ಯಾಣಗಳ ದಾನವನ್ನು ಮತ್ತು ಬಾಗವಾದಿ. ಗ್ರಾಮದ 
“ಬೇಹುಗಾರ ನರಸಿಂಗ ಸಂಗ್ರಹಿಸಿದ ೫೦ ಗದಾ ಣಗಳನ್ನು ಸಡೆಯಲಾಯಿತು. ಬೇಹುಗಾರ 
ಅದಕ್ಕಾಗಿ ಹಣ ಸಂಗ ಗ್ರಹಿಸಲು, ಹೊಸ ಗ್ರಾಮ ಮತ್ತು ದೇವಸ್ಥಾ ನವನ್ನು ಕಟ್ಟಿ ಲು 
ಮಾಡಿದ ಸೇವೆಗೆ, ಗೊರೂರು ಮಹಾಜನರು ಜೀವಸ್ಥಾರದಲ್ಲಿ ಸೇನ ಅನೆ ಸ may 
ಪ್ರಾರ್ಥನೆ ಮಾಡಿ ಆಗಾ 3,933 ನಡಿಯ ದಡದಲ್ಲಿ ಅವನಿಗೆ ಸ. ಸ್ವಲ್ಪ ತರೀಭೊಮಿಯನ್ನು 
eas 2 


(3) ಕ್ರಿ.ಶ. ೧೫೩೪ ರಲ್ಲಿ ಕುಡಲೂರು ಮತ್ತು ಮಳಲೂರಿನ (ಬೆಂಗಳೂರು 
ಜಿಲ್ಲೆ ಯ ನೆಲನೆಂಗಲವಲ್ಲಿ) ಹೆಬ್ಬಾ ಕರುವ ಬಾ ್ರಾಹ್ಮಣರು, ಆ ಗ್ರಾಮಗಳ ಗೌಡ ಪ್ರ ಜೆಗಳ 


ಅನುಮತಿಯಿಂದ ಸಾನಿಕ Su Sen ತಿರುಮಲಜೀವರ ಸೇವೆಗೆ "mod 
uod. ಭೂಮಿಯನ್ನು ಕೊಟ 3 09,2 


(೩) 5.3. ೧೫೫ರ ಒಂದು ಶಾಸ ಸನವು ಅರಕಲಗೂಡು ತಾಲ್ಲೂಕು ಶಿವಪುರದ 
ಮಹಾಜನರು (ಅರಕಲಗೂಡು ತಾಲ್ಲೂಕಿನ ಮಳಿ ಪಟ ಸಣ) ದೇವಸಾ SIS ಬ್ರಾಹ್ಮಣ 
ಸೇವಕರು ತರಿಣಲ್‌ ಗಾ ಶ್ರಮವನ್ನು ಅನುಭವಿಸಲು TEE ಒಪ d osi ದಾಖಲೆ: 
ಮಾಡಿದೆ. ಆ ಗಾ ್ರ್ರಾಮನನ್ನು ಉಲಮೇಶ್ವರ ದೇವಸ್ಥಾ ನದ ದೇವರಿಗೆ ನೈವೇದ್ಯ ಮತ್ತು 
ಇತರ ಸೇವೆಗೆ ದಾನ ಮಾಡಲಾಯಿತು.3 


(೪) ಕ್ರಿ.ಶ. ೧೫೯೧ ರಲ್ಲಿ: ಅರುಳಾಲ ಪೆರುಮಾಳ್‌ ಡೇವಸಾ ನದ ಪಾರುಪತ್ಯ 
ಗಾರರಲ್ಲೊಬ್ಬರಾದ ಎಟ್ಟೂರು ತಿರುಮಲೈ. ಕುಮಾರ ತಾತಾಚಾರ್ಯಳೆ ನಿಯೋಗಿ ay, 
ಪಂಡಿತರು, ಆ ದೇವಸ್ಥಾ dio, ಮಾರ್ಗಶಿರಮಾಸದಲ್ಲಿ di. oer ಯ ವು 
ಶಿವಪ್ಪ ಮತ್ತು ಉಲಗಮುಂಡ-ನೆರುವಯನ್‌ ಶಿವಪ್ಪ ಉತ್ತ i PEN 
ಭೂಮಿಯನ್ನು; ದಾನಮಾಡಿದರು.4 


ಆಡಳಿತ ಕ್ಷೇತ್ರ : ಅಗ್ರ ಹಾರದಲ್ಲಿ ಗಡಿ ವಿವಾದಗಳನ್ನು ತೀರ್ಮಾನಿಸುವುದು 
ಮತ್ತು ಅಗ್ರಹಾರ ಗ್ರಾ ಮಗಳ ನಡುವೆ ಉಂಟಾಗಬಹುದಾದ ಗಡಿ ವಿವಾದಗಳನ್ನು 
ನ ಮಹಾಜನರ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಮುಖ ಕರ್ತವ್ಯ 
ವಾಗಿತ್ತು. ಮಹಾಜನರು ಭೂ ನಿನಿಮಯನನ್ನು ಮಾಡುತಿ ತ್ತಿದ್ದರು. ಇವಕ್ಕೆ ಕೆಲವು 
ಉದಾಹರಣೆಗಳನ್ನು ಕೊಡಬಹುದು-- 


1. MAR, 1086, No. 5. 
2. EC, IX, NI. 81. 

3. MAR, 1940, No. 16. 
4. 421 of 1919. 


CC-0. Jangamwadi Math Collection. Digitized by eGangotri 


ag ವಿಜಯನಗರ ಸಾಮ್ರಾ A ದಲ್ಲಿ zi ಳೀಯ ಸರ್ಕಾರ 


(೪) ಕ್ರಿ. 3. ೧೫೨೧ ರಲ್ಲಿ, ಚಿಕ್ಕ ಮಗಳೂರು ``ಜಿಲ್ಲೆ ಕಡೂರು ಇತ! 
ವಿಷ್ಣು ಸಮುದ್ರ ಅಗ್ರ ಹಾರದ RA ಜನಾರ್ಧನ ದೇವರಿಗೆ ಸ್ವಲ್ಪ ತರಿ ಭೂಮಿ. . 
ಯನ್ನು i 

೫) ಕ್ರಿ.ಶ. ೧೫೨೩. ರಲ್ಲಿ ಹೊಸಪೇಟಿ ತಾಲ್ಲೂಕಿನ ಕುರಿಯಕುಪ್ಪೆ ಅಗ್ರಹಾರದ: 
(ಅನಂತಸೇತು) ಮಹಾಜನರು, - ನಿರೂಪಾಕ್ಷಣೇವರ ಪೂಜೆಗೆ: ಒಂದು TN 
ದಾನಮಾಡಿದರು.3 | 

(೬) ಕ್ರಿ. ಶ. ೧೫೨೪ ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕು. 
ಪ್ರತಾಪದೇವರಾಯಪುರದ ಮಹಾಜನರು ರಾಮಚಂದ್ರದೇವರ ನೈವೇದ್ಯಕ್ಕೆ ಮತ್ತು 
ದೀಪಾರಾಧೆನೆಗೆ ಭೂಮಿಯನ್ನು ದಾನಮಾಡಿದರು.*' 

೨ (ಬ್ರ ಕ್ರಿಶ. ೧೫೪೯ರಲ್ಲಿ, ಮಂಡ್ಯ ಜಿಲ್ಲೆಯ ಭಟ್ಟಿರತ್ನಾಕರದ (ನಾಗಮಂಗಲ) 
ಮಹಾಜನರು ವೀರಭದ್ರ ದೇವರಿಗೆ ಪ್ರತಿವರ್ಷವೂ ಆ ದೇವಸ್ಥಾನಕ್ಕೆ ಸಲ್ಲುತ್ತಿದ್ದ 
. ಮೊದಲ ಐದು "ಪಣ "ವನ್ನು ದಾನ ಮಾಡಿದರು. 

(೮) ಕಿ ಕ್ರಿ.ಶ... ೧೫೫೬ ರಲ್ಲಿ ಬಳ್ಳಾರಿ. ತಾಲ್ಲೂಕಿನ ಸೋಮ ಸಮುದ್ರ 
ಅಗ್ರಹಾರದ EGER ಆಗ್ರಾ ಮದ ಲಕ್ಷ್ಮಿ ಟ್ರೆನಾರಾಯಣ ದೇವರ ಸೇವೆಗೆ ಭೂಮಿ 
ಯನ್ನು ದಾನಮಾಡಿದರು.₹ 

(೯) ಕ್ರಿ.ಶ. ೧೫೫೦ ರಲ್ಲಿ" ಆರಗ ರಾಜ್ಯ ದ ಐವತ್ತು ನಾಡಿನ ಬೆಳ್ಗೊದ್‌- 
ಅಗ್ರ ಹಾರದ Ee (ತೀರ್ಥಹಳ್ಳಿ S3 of. 'ನರಸಿಂಷಪುರೆ) ಲಕಿ ಕೆ 
SS ದೇವರ ನೈವೇದ್ಯಕ್ಕೆ ಭೂಮಿಯನ್ನು ದಾನಮಾಡಿ, ಅದೇ ದೇವಸ್ಥಾ sd 
ಛತ್ರಕ್ಕೆ ೧೪ ಗದ್ಯಾಣಗಳನ್ನು ಕೊಟ್ಟ 03.9 

"em ನಗಳಲ್ಲಿ ಸೇವೆಗೆ ಸಸಯ ಕೊಡುಗೆಗಳನ್ನು ಸ್ವೀಕರಿಸುವುದು. 
ಅಥವಾ ಸತ್ರ ಮತ್ತು ಮಠಗಳನ್ನು ನಡೆಸಿಕೊಂಡು ಹೋಗಲು ಸಾರ್ವಜನಿಕ 
ದತಿ ಗಳನ್ನು 3 ಸ್ಥಳೀಯ ಮಹಾಜನರ ಸಂರಕ್ಷಣೆಗೆ ವಹಿಸಿದ ಅನೇಕ ನಿದರ್ಶನಗಳಿನೆ. 
ದೇವಾಲಯಗಳನ್ನು ಕಟ್ಟಿಲು ಮಹಾಜನರು ಭೂಮಿಯನ್ನು ದಾನ ಮಾಡುತ್ತಿ ದ್ದ ರು. 
ಈ ಕೆಳಗೆ ಕೊಟ್ಟ uL ಶಾಸನಗಳು ಇವುಗಳಿಗೆ ಸಾಕ್ಷಿಯಾಗಿವೆ. 

(೧) 5 .ಶ. ೧೪೬೬ ರಲ್ಲಿ ಹಳೆಯ ಗ್ರಾಮವಾದ ಗೊರೂರು ಹಾಳಾಗಿದ್ದ 
Cot, ಒಂದು ಹೊಸ ಗ್ರಾಮನ ನನ್ನು. ಸ್ಥಾಪಿಸಿ, ಅಲಿಗೆ ಹಳೆಯ ಗ್ರಾಮದಿಂದ ವಾಸು 

1. EC, VI, Kd. 91. 
- SII, IX (ii) No. 514. 
. EC, X, Mb. 238. 
. EC, IX, Ng. 5. 


. SII, IX (ii) No. 662. 
. EC, VIIL Tl. 103. 


ಛಾ 9 1:9 e 15; 


CC-0. Jangamwadi Math Collection. Digitized by eGangotri 


"ಗಾ 3, Aon eo ವತಿತ್ತು ಅಗ ಗ್ರಹಾರಗಳು ೬೯ 


TRO ವಿಗ ಗ್ರಹವನ್ನು ಹೊಸ ಗಾ ್ರಾಮದಲ್ಲಿ ಘಟ ಿಲಾಗಿದ್ದ ದೇವಸಾ ನಕ್ಕೆ ವರ್ಗಾಯಿ 
ಲಾಯಿತು. ಇದಕ್ಕೆ, ಆವಕ ಕವಾದ ಹಣಕ್ಕೆ ವೊಸ ಸನ (ಹಾಸನ) ಗ್ರಾ ಮದ ಹ 
ಖಜಾನೆಯಿಂದ ೧೨೦ ಗೆದ್ದ ಣಗಳ ದಾನವನ್ನು ಮತ್ತು — ಗ್ರಾಮದ 
'ಬೇಹುಗಾರ ನರಸಿಂಗ ಸಂಗ ಗ್ರಹಿಸಿದ ೫೦ ಗದಾ ಣಗಳನ್ನು ಸಡೆಯಲಾಯಿತು. ಬೇಹುಗಾರ 
ಅದಕ್ಕಾಗಿ ಹಣ ಸಂಗ್ರ ಹಿಸಲ್ಲು ಹೊಸ ಗ್ರಾಮ ಮತ್ತು ದೇವಸ್ಥಾ ನವನ್ನು ಕಟ್ಟಿ ಲು 
ಮಾಡಿದ ಸೇವೆಗೆ, ಗೊರೂರು: ಮಹಾಜನರು dino. ನದಲ್ಲಿ RO, ಅವನ ಸಾಖ್ಯಕೆ 
ಪಾ 3 gro ಮಾಡಿ ಆ ಗ್ರಾಮದ ನಡಿಯ ದಡದಲ್ಲಿ ಅವನಿಗೆ ಸ ಸ್ವಲ್ಪ ತಂಣಭೂಮಿಯನ್ನು 
EN 2 


೨ ಕಿ ಕ್ರಿ.ಶ. ೧೫೩೪ ರಲ್ಲಿ ಕುಡಲೂರು ಮತ್ತು ಮಳಲೂರಿನ (ಬೆಂಗಳೂರು 
ಜಿಲ್ಲೆ ಯ ನೆಲಮಂಗಲದಲ್ಲಿ) d ಹೆಬ್ಬಾರುವ ಬ್ರಾಹ ಹ್ಮಣರು, ಆ ಗ್ರಾಮಗಳ ಗೌಡ ಪ್ರ Sng 
ಅನುಮತಿಯಿಂದ ಸಾ ನಿಕ ನಾರಾಯಣಯ್ಯವಿಗ ತಿರುಮಲದೇವರ ಸೇವೆಗೆ "mod 
ತೆರಿಗೆಗಳೊಡನೆ ಭೂಮಿಯನ್ನು ಕೊಟ 3 d. 2 


(೩) ಕ್ರಿ.ಶ. naas d ಒಂದು ಶಾಸನವು ಅರಕಲಗೂಡು ತಾಲ್ಲೂಕು ಶಿವಪುರದ 
ಮಹಾಜನರು (ಅರಕಲಗೂಡು ತಾಲ್ಲೂಕಿನ ಮಳಿ Te} 3,69) dens. ನದ ಬ್ರಾಹ್ಮಣ 
ಸೇವಕರು ತರೀಕಲ್‌ ಗಾ ಶ್ರಾಮವನ್ನು ಅನುಭವಿಸಲು TERE ಒಪ d odd ದಾಖಲೆ' 
ಮಾಡಿದೆ. ಆಗಾ ್ರಿಮುವನ್ನು ಉಲಮೇಶ್ವರ ದೇವಸ್ಥಾ ನದ ದೇವರಿಗೆ ನೈವೇದ್ಯ ಮತ್ತು 
ಇತರ ಸೇವೆಗೆ ದಾನ ಮಾಡಲಾಯಿತು. 8 


(೪) ಕ್ರಿ.ಶ. ೧೫೯೧ ರಕಿ: ಅರುಳಾಲ ಪೆರುಮಾಳ್‌ ದೇವಸಾ ನದ ಪಾರುಪತ್ಯ 
ಗಾರರಲ್ಲೊ ಬ್ಬರಾದ ಎಟ್ಟೂರು ತಿರುಮಕೈ ಕುಮಾರ ತಾತಾಚಾಕ್ಷರ ನಿಯೋಗಿ nu) 
ಪಂಡಿತರು, ಆ ದೇವಸ್ಥಾ do, ಮಾರ್ಗಶಿರಮಾಸದಲ್ಲಿ ತಿರುವ್ಯಾನಂ-ಉಜ್ಜಿಯ್ಯ B 
ಶಿವಪ್ಪ ಮತ್ತು ಉಲಗಮುಂಡ-ಪೆ ರುವಯನ್‌ ಶಿವಪ್ಪ ಉತ್ತ ಸಿನಗಳನ್ನು ನಡೆಸಲು 
ಭೂಮಿಯನ್ನು. ದಾನಮಾಡಿದರು.4 


ಆಡಳಿತ ಕ್ಷೇತ್ರ : ಅಗ್ರ ಹಾರದಲ್ಲಿ ಗಡಿ ನಿವಾದಗಳನ್ನು ತೀರ್ಮಾನಿಸುವುದು 
ಮತ್ತು ಅಗ್ರಹಾರ ಗ್ರಾ ಮಗಳ ನಡುನೆ ಉಂಬಾಗಬಹುದಾದ ಗಡಿ ವಿವಾದಗಳನ್ನು 
ತೀರ್ಮಾನಿಸುವುದು ಮಹಾಜನರ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯ ಕರ್ತವ್ಯ 
ವಾಗಿತ್ತು. ಮಹಾಜನರು ಭೂ ನಿನಿಮಯನನ್ನು ಮಾಡುತಿ ತ್ತಿದ್ದ ರು. ಇವಕ್ಕೆ dod 
ಉದಾಹರಣೆಗಳನ್ನು ಕೊಡಬಹುದು-- 


1. MAR, 1986, No. 5. 
2. EC, IX, ೫1. 81. 

3. MAR, 1940, No. 16. 
4, 421 of 1919. 


CC-0..Jangamwadi Math Collection. Digitized by eGangotri 


20 ವಿಜಯನಗರ ಸಾಮ್ರಾಜ್ಯ BO A ಸಳೀಯ ಸರ್ಕಾರ 


(೧) ವಿಜಯನಗರ ಕಾಲಕ್ಕೆ ಮುಂಚೆ ಅಸಿ ಸಿತ್ವದಲ್ಲಿದ್ದ ಹರಿಹರಪುರ ಅಥನಾ 
ಕೆಲ್ಲಂಗೆರೆ ಅಗ ಗೃಹಾರವು ವಿಜಯನಗರ ಕಾಲದಲ್ಲೂ ಮುಂದುವರಿಯಿತು. ಕ್ರಿ.ಶ. 
೧೨೯೭ ರಲ್ಲಿ ಆ ಸಳದ ಮಹಾಜನರು ಅಣ್ಣ ಯ್ಯನಿಗೆ ಮಾರಿದ್ದ ಸೂಕಿಯ ಶೆಕೆ 

® 

ಗ್ರಾಮದ ಭೂಮಿಯ ನಿವಾದವನ್ನು TR TE ನಿಯಮ ಮಾಡಿದರು. 
TED] ಅಲ್ಲದೆ, ಕ ; È. ಶೆ. ೧೩೧೮ ರಲ್ಲಿ ಅವರು ರಾಮಣ್ಣ 9 ನೆಂಬುವನಿಗೆ ಹಲವು ಅಂಶಗಳ 

ಳಗೊಂಡ. ಒಂದು ಶಾಸನವನ್ನು ಕೊಟ್ಟಿ dá. ಇದರ ಪ್ರಕಾರ ಆ ಗ್ರಾಮದಲ್ಲಿ 
ಹರಿಯಣ್ಣ ಮತ್ತು ಇತರರು ಉಸ್ಕುವಾರಿ ನಡೆಸರು ಸಾಧ್ಯ mE ಮತ್ತು ಮೊದಲು 
ana ಪಡಿಸಿದ್ದ 'ಬಾಡಿಗೆ ಮತ್ತು ಇತರ ತೆರಿಗೆಗಳನ್ನು ಗ `ವರ್ಗಾಯಿಸ 
ಲಾಯಿತು. ಆ ಗಾ ್ರಾಮವನ್ನು ರಾಮಣ್ಣ ರಿಂದ ೮ ಗದ್ಯಾಣಗಳಿಗೆ ಪಡೆದರು. 
ರಾಮಣ ನು ಪುಷ್ಯ ಮಾಸದಲ್ಲಿ “ ಕಟ್ಟು ಗೆ? ಮತ್ತು “ ಕಾಣಿಕೆ”ಗಳಿಗೆ ಬ್ರಾ ಹ ರಿಗೆ. 
ವರ್ಷಕ್ಕೆ, ಒಂದು 4 ಗದ್ಯಾಣ ವನ್ನು `ಾಡಬೇಕೆದೂ ಮತ್ತು FE cae 
E ಸವಾರಿಯನ್ನು ಹೊಂದಿರಬೇಕೆಂದೂ ನಿರ್ಧರಿಸಲಾಯಿತು. ಅರಮನೆಯು 
ವಿಧಿಸಿದ ತೆರಿಗೆಗಳನ್ನು ಬ್ರಾಹ್ಮ] ಣರು ಕೊಡಬೇಕೆಂದು ಮಾಡಲಾಯಿತು. ಆ ಭೂಮಿ. 
ಯನ್ನು ರಾಮಣ ನು ಭೋಗ್ಯ ಮಾಡಬಹುದಾಗಿಯೂ ಅಥವಾ ಕ್ರಯ ಮಾಡಬಹು 
ದಾಗಿಯೂ ಅಥನಾ SEGA ಕೊಟ್ಟು ಬಿಡಬಹುದಾಗಿಯೂ ಆ ಶಾಸನದಲ್ಲಿ ನಿಯಮ 
ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟ ವಿವಾದನನ್ನು ಬ್ರಾ ಹ್ಮ ಹೈಣರು ತೀರ್ಮಾನಿಸೆ' 
ಬೇಕೆಂದು ಮತ್ತು ರಾಮಣ 9 ನಿಗೆ ಕೊಟ್ಟ ಭೂಮಿಯನ್ನು REN ವಂಶಪಾರಂಪರ್ಯ 
ವಾಗಿ ಅನುಭವಿಸತಕೃಷ್ಣಿ ಂದೂ ಹು 3. 

(೨) ಕ್ರಿ.ಶ. ೧೩೪೧ ರಲ್ಲಿ ಉದ್ಭವ ನರಸಿಂಹಪುರದ (ಬೇಲೂರು) ಮಹಾಜನರು ' 
ತಮ್ಮ ಲ್ಲಿಯೆ b ಮಾಧವ್ಕ MEE ಮತ್ತು ಲಕ್ಷಿ ಟ್ರೆನಾರಾಯಣ ದೇವಸ್ಥಾ ನಕ್ಕೆ 
ಸೇಂದ ಭೂಮಿಯನ್ನು, ಇತರ ಭೂಮಿಗೆ ನಿನಿಮಯ Sad ನಡು ಒಂದು Ts ಸನ 
ವನ್ನು ಮಾಡಿದರು.4 

(೩) ಕ್ರೆ.ಶ. ೧೩೭೪ ರಲ್ಲಿ ಹೊನ್ನಾ ವಳಿಯ ಸಮಸ್ತ ಮಹಾಜನರು, ಬೊಮ್ಮ 
ಗೌಡ ಮತ್ತು ಇತರ ಗೌಡರಿಗೆ ಮತ್ತು ಹಲುಕೂರಿನ "ಸಮಸ್ತ ಗೌಡ ಪ್ರ ಜಿಗಳಿಗೆ 
ಭೂ ವಿನಿಮಯ ಮಾಡಿಕೊಂಡು E ಮಾಡಿದರು. E ಪ್ರಕಾರ | 
| ಹೊನ್ನಾ ವಳಿಯ ಪಾಳ್ಯವಾಗಿದ್ದ ಭಗವತಿ ಘಟ್ಟ ದ ಸ್ವಲ್ಪ ಭೂಮಿಯನ್ನು ಹೆಲುಕೂರಿನ 

ಪಾಳ್ಯ ತುಲಿಕೆಯ ಹಳ್ಳಿಗೆ ಸೇರಿದ ಬುಡನಹಾು ಪ dedos ಅದೇ ವಿಸಿ ಸ್ತೀರ್ಣವುಳ್ಳ, 
P eed ವಿರಿಮಯೆ ಕೊಂಡು 5 


1. EC, V, Ak. 115. 
2. EC, V, Ak. 120. 
3. EC, V, Ak. 113. : 
4. EC, IV, Ng. 40. 
5. EC, V, Ak, 68. 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರಹಾರಗಳು ೭೧ 
ಕಟ್ಟಡ ನಿರ್ಮಾಣದ ಚಟುವಟಕೆಗಳು | 


. (0) ಮಹಾಜನ. ಸಭೆಯು ದೇವಸ್ಥಾ ನಗಳು ಮತ್ತು ಕೆರೆಗಳೆ ಮೊದಲಾದ | 
ಲೋಕೋಪಯೋಗಿ ಕೆಲಸಗಳನ್ನು ನಿರ್ವಹಿಸುತ್ತಿ o 3). ನಿಷ್ಣು ಸಮುದ್ರ (ಕೆರೆಯ 
ಸಂತೆ) ಅಗ್ರ ಹಾರದ ಸಭೆಯು ಜನಾರ್ಧೆನ ದೇವರ” ದೇವಾಲಯದ ಮುಂಜ ಒಂದು 
ಭೋಗ ಮಂಟಿಸವನ್ನು ನಿರ್ಮಾಣ ಮಾಡಿತು. 

AS ಕಿ.ಶ. ೧೪೧೦ರ ಒಂದು ಶಾಸನ, ಹರಿಹರ ಕ್ಷೇತ್ರ ದಲ್ಲಿ ವಾಸವಾಗಿದ್ದ 
ಬ್ರಾಹ ಹ್ಮಣರು a VA ಸ್ವಂತ ವೆ ವೆಚ್ಚ ದಲ್ಲಿ ಹರಿದ್ರಾ ನದಿಗೆ ಒಂದು ಸೇತುವೆಯನ್ನು ಕಟ್ಟ Fy 
sooo ಸೌಕರ ಗಳನ್ನು ಒದಗಿಸಿದರು. 2 ಅದೇ ವರ್ಷದ ಹರಿಹರದ ಒಂದು ES 
ಹೆಚ್ಚಿನ ವಿವರಗಳನ್ನು ಕೊಡುತ್ತದೆ. ಇದರ ಪ್ರಕಾರ ಮಹಾಜನರು ತಮ್ಮ ಸ್ವಂತ 
ಖರ್ಚಿನಲ್ಲಿ ಹರಿದ್ರ ನದಿಗೆ ಒಂದು ಸೇತುವೆಯನ್ನು ಕಟ್ಟ, ಹರಿಹರಕ್ಕೆ ಒಂದು ಕಾಲುವೆ 
ಯನ್ನು ಬಿಟ್ಟರು. ದೇವರಾಯನು, ಹರಿಹರ ದೇವರು ಮತ್ತು ಹರಿಹರ ಕ್ಲೆ ಶ್ಸ್ನೇತ್ರ ದಲ್ಲಿದ್ದ 
ಮಹಾಜನಗಳ ನಡುನೆ, ಒಂದು ಒಪ್ಪಂದ ಮಾಡಿದನು. ಇದರ ಪ್ರಕಾರ, ಕಾಲುವೆ 
ಯಿಂದ ನೀರು ಹಾಯಿಸಿದ ಭೂಮಿಯಲ್ಲಿ ಹೆರಿಹೆರ ದೇವರಿಗೆ ಮೂರನೆಯ ಎರಡು 
ಭಾಗ ಮತ್ತು ತಮ್ಮ ವೆಚ್ಚ ದಲ್ಲೆ ಸೇತುವೆ ಕಟ್ಟ ಸಿದ ಮಹಾಜನರಿಗೆ ತೆರಿಗೆ ಮಾಫಿ d 
ಮೂರನೆಯ ಸ್ವ ಭಾಗ ಭೂಮಿ ಸಲ್ಲತಕ್ಕ à Ot) ನಿಯೆಮ ಮಾಡಿದನು. 
ಜನರು ಈ ನಿರ್ಮಾಣವನ್ನು ಪೂಕ್ಳೆ ಸಿದುದಕ್ಕಾ ಗಿ ಬುಲ್ಲಸ Bon ತಮ್ಮ wis 
ಮೂರು ಖಂಡುಗ ಭೂಮಿ ಕೊಟ್ಟರು. ಒಪ್ಪಂದದ ಪ್ರಕಾರ" ವಾರ್ಷಿಕ oe ಮತ್ತು 
ಇತರವೆಚ್ಚ ಗಳನ್ನು ಕ್ರಮವಾಗಿ ಇವರು ಮೂರನೆಯ ಎರಡು ಮತ್ತುಮೂರನೆಯ oak 
ಪ್ರಮಾಣದಲ್ಲಿ 'ವಹಿಸತಕ್ಕದ್ದೆ ೦ದು ತೀರ್ಮಾನಿಸಲಾಯಿತು. ಈ ಶಾಸನದಿಂದ ಹಲವು 
ಅಂಶಗಳನ್ನು "ತಿಳಿಯಬಹುದು: (ಅ) ಮಹಾಜನರು ಸ ಸಂಸ್ಥಾ ರೂಪವಾಗಿ ವರ್ತಿಸುತ್ತಿ d ರು. 
(ಆ) ಅವರು ಲೋಕೋಪಯೋಗಿ ಕೆಲಸಗಳನ್ನು ಕೆ ಗೊಳ್ಳುತ್ತಿ ದ್ದರು. (ಇ) ನರ್ಮಾಣದ 
ಕಾರ್ಯವನ್ನು ಕ್ರಿ ಕೈ ಗೊಂಡವರಿಗೆ 1 ತಮ್ಮ 2 ದಲ್ಲಿ ಭೂಮಿಯನ್ನು ಕೊಟ್ಟು 
ಮರ್ಯಾದೆ 'ಮಾಡುತ್ತಿ ದ್ದ ರು. ಈ ನಿದರ್ಶನದಲ್ಲಿ 9 ಶಾಸನನನ್ನು ಬರೆದವನಿಗೂ gaT 
ಯನ್ನು ದಾನ ಮಾಡಿದರು. 

(೩) ಕ್ರಿ. ಶ. ೧೫೨೧ ರಲ್ಲಿ ನಾಗಮಂಗಲದ ಸಮಸ್ತ ಮಹಾಜನರು D, £9 
ನೆಂಬುವನಿಗೆ, Bard ಹಳ್ಳಿ ಗೆ ಪೂರ್ವಕೆ ನದಿಯ ಹತ್ತಿ 3 ಕೆಕೆಯೊಂದನ್ನು ಕಟ್ಟ ಲು 
ಒಂದು ಓಲೆಯನ್ನು ಕೊಟ್ಟ ರು. ಕೆಕೆಯನ್ನು ಫಟ ಿಡುದಕ್ಕೆ, ಅವರು DO E ನಿಗೆ 
« $ಕಿಗೊಡಂಗೆ *ಯಾಗಿ ಮಾಯಿಜೀವಿ GOOD ಹತ್ತಿ ರ ಭೂಮಿಯನ್ನು "ಮೆತ್ತು 
ತೂಬಿನ ಕೆಳಗಡೆ ಇದ್ದ ಹೊಲಗಳಲ್ಲಿ ಒಂದು ಭಾಗವನ್ನು, ಕೊಟ್ಟರು.* 

— 1. EC, VI, Kd. 91. 
EC, VIU, Tl. 196. 


EC. XI Dg. 38 and 29 
4. EC, IV, Ng. 82. 


es t2 wmi 
e 8 


CC-0. Jangamwadi Math Collection. Digitized by eGangotri 


2.9 ವಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೪) ಅನಂತಪುರದ ಒಂದು ಶಾಸನದ ಪ್ರಕಾರ, ಕ್ರಿ. ಶ. ೧೫೩೮ ರಲ್ಲಿ, ನಾಗರಕೆಕೆ 
ಮಹಾಜನರು ಒಂದು ಕಾಲುವೆ ಮತ್ತು ಒಂದು ಕೆರೆಯನ್ನು ದಾನಮಾಡಿದರು.2 
ನುಹಾಜನರು ಮತ್ತಾ ಇತರರಿಗೆ ಇದ್ದ ಅಭಿಮಾನ : ಅನೇಕ ಶಾಸನಗಳು ಮಹಾ 
ಜನರು ಮತ್ತು ಇತರ ಜನರಿಗೆ ಇದ್ದ ಅಭಿಮಾನವನ್ನು ದೃಢೀಕರಿಸುತ್ತವೆ. ಕ್ರಿ.ಶ. 
೧೩೬೮ ರೆ ಚಾಮರಾಜನಗರದ ಒಂದು ಶಾಸನ ಬ್ರಾಹ್ಮಣರು ಮತ್ತು ಇತರ ಕೋಮಿ 
ನವರಿಗೆ ಇದ್ದ ಅಭಿಮಾನವನ್ನು ತಿಳಿಸುತ್ತದೆ. ಉಯ್ಯನಪಳ್ಳಿಯ ಹಲವು ಗೌಡರು, 
ಕೇಶವಪುರ ಅಥವಾ ನಗರ ಮತ್ತು ಇತರ 'ಅನೇಕ ನಗರಗಳ ಬ್ರಾಹ್ಮಣರು ಹರದನ 
ಹಳ್ಳಿಯ ಅನಿತೇಶ್ವರ ದೇವರ ಸೇವೆಗೆ, ಮಾತೃಹಳ್ಳಿಯ ತೆರಿಗೆಗಳು ಮತ್ತು ಭೂಮಿ 
ಯನ್ನು ಪ್ರತಿ ಸಂಸಾರದಿಂದಲೂ ದಾನ ಮಾಡಿತು. ಈ ಶಾಸನದ ಪ್ರಕಾರ ಅಧಿಕಾರಿ 
ಸಿರಿಯಣ್ಣ ನ ಸಮ್ಮುಖದಲ್ಲಿ ತಾವಾಗಿಯೆ ಒಪ್ಪಿ, ಅನಿತೇಶ್ವರ ದೇವರಿಗೆ, ನಾಣ್ಯ ಮತ್ತು 
ನೀರಿನ ಮೂಲಕ ದಾನಮಾಡಿದರು.: ಹಾಸನ. ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನ 
| ಒಂದು ಶಾಸನದ ಪ್ರಕಾರ ಕ್ರಿ.ಶ. ೧೪೦೪ ರಲ್ಲಿ, “ ಮಹಾಸಾವಂತಾಧಿಪತಿ " ಕುಡಲೂರು 
| ಮಂಚಾರ್ಯನಾಯಕ, ಕೊಳಲರೂರು ಸಳದ ಸಮಸ್ತ ಗೌಡ ಪ್ರಜೆಗಳೊಡನೆ ಸರ್ವಜ್ಞ 
ಭಾಸ್ಫರಪುರ (ಕೊಳುನಲೂರ್‌) ಆಗ್ರ ಹಾರವನ್ನು, ತಗ್ಗು ಪ್ರದೇಶದಲ್ಲಿ ಒಂದು ಕೆರೆ 
ಯೊಡನೆ ಉತೆನಹಳ್ಳಿ ಯನ್ನು ದಾನಮಾಡಿದನು.3 ಶ್ರ .ಶ. ೧೪೦೮ ರಲ್ಲಿ ಆರಗ ಹದಿನೆಂಟು 
. ಕಂಪಣಗಳ ಮತ್ತು ಮೂರು ಪಟ್ಟಣಗಳ ಸಮಸ್ತ ಗೌಡ ಪ್ರಜೆಗಳು ತಮ್ಮಲ್ಲೇ ಒಪ್ಪಿ 
ಸುರಳಿಗ್ರಾಮನನ್ನು ನಾಗಸಮುದ್ರ ಅಗ್ರಹಾರವೆಂದು ಪರಿವರ್ತಿಸಿ ಬ್ರಾಹ್ಮಣರಿಗೆ ದಾನ 
ಮಾಡಿದರು. ಕ್ರಿ.ಶ. ೧೫೩೪ ರಲ್ಲಿ ಕೆಳಲೆನಾಡಿನ ಕುಡಲೂರು ಸ್ಥಳದ 88,5 ಅಥವಾ 
ರಾಜರಾಜಚೋಳ ಚತುರ್ವೇದಿ ಮಂಗಳದ ತಿರುಮಲ ದೇವಸ್ಥಾನವನ್ನು, ರಾಜನ 
ಖಜಾಂಚಿ ತಿಮ್ಮಸ್ಸಯ್ಯನ ಅಪ್ಪಣೆ ಮೇರೆಗೆ ವೇದಗಳ : ವಿದ್ವಾಂಸ ನಾರಾಣಯ್ಯನಿಗೆ 
ಕೊಡಲಾಯಿತು. ಕುಡಲೂರು ಮತ್ತು ಮಲತೂರಿನ ಸಮಸ್ತ ಹೆಬ್ಬಾರವ ಬ್ರಾಹ್ಮಣರು 
ಆ ಗ್ರಾಮಗಳ ಗೌಡ ಪ್ರಜೆಗಳ ಸಮ್ಮತಿಯಿಂದ, ದೇವಸ್ಥಾನದ ಸ್ಥಾನಿಕ 
ನಾರಾಯಣಯ್ಯನಿಗೆ : ತಿರುಮಲ ಜೀವರ ಸೇವೆಗೆ ಅನೇಕ ತೆರಿಗೆಗಳ ಸಹಿತ ಭೂಮಿ 
ಯನ್ನು ಕೊಟ್ಟರೆ. l Y 
ಆರ್ಥಿಕ ಚಟುವಓಳೆಗಳು ; ಮಹಾಜನಸಭೆಗಳಿಗೆ ಭೂಕಂದಾಯದ ಪ್ರಶ್ನೆಗಳು 
ಮು ಇತರ ` Sonnen ಸಂಬಂಧಿಸಿದ ಪ್ರಶ್ನೆಗಳನ್ನು ತೀರ್ಮಾನಿಸುವ ' ಅಧಿಕಾರ 
ತು. ಅವು ರಾಜ್ಯದ ವರಮಾನವನ್ನು ನಸೂಲಿಮಾಡಲು ಸರ್ಕಾರದ ನಿಯೋಗಿ 
1. V. Rangacharya: A Topographical List f th Inscriptions o 
ee f of the Inscriptions of the Madras 
pr A d LE ಸ with notes and references (Madras, 1919), I Ap. 76. 
8. EC, V, Ag, 69. - | 
4. EC, VILI, TI. 22. 
6. EC, IX, Cp. 155. 


f 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಆಗ ಗ್ರಹಾರಗಳು 2a 


ಗಳಾಗಿದು ವ್ರ. ಅವುಗಳಿಗೆ ಹೊಸ ತೆರಿಗೆಗಳನ್ನು ಹಾಕುವ ಮತು 3, ಹೆಳೆಯನನ್ನು ರದು 
ಮಾಡುವೆ ಅಲ್ಲ ಆಧಿಕಾರವಿದ್ದಿತು. ಆದರೆ ಸ್ಥಳೀಯ ಉದ್ದೇಶಗಳಿಗೆ ವಸೂಲು 
ಮಾಡುತ್ತಿ ದ್ದ ತೆಂಗಗಳನ್ನು ಮಾತ್ರ ಮಾಫಿ "ಮಾಡಬಹುದಾಗಿತ್ತು. ಸರ್ಕಾರ 
ಮಾಡುತ್ತಿ d ತೆರಿಗೆಗಳ ರಿಯಾಯಿತಿಯನ್ನು ಅಥವಾ ಹೊಸ ತಂಗೆಗಳನ್ನು ವಿಧಿಸು 
ವುದನ್ನು. eg ನವಾ ದೇವಸ್ಥಾನ ನದ.ಖರ್ಚಿಗೆ ಅವುಗಳನ್ನು ಕೊಡುತ್ತಿದ್ದು ದನ್ನು A ಸ್ಥಳೀಯ 
ಸಭೆಗೆ ತಿಳಿಸುತಿ ್ತಿದ್ದಿ ತು. ಇದಕ್ಕೆ ಕೆಲವು ನಿದರ್ಶನಗಳನ್ನು ಕೊಡಬಹುದು. | 
(೧) ಚಿಕ್ಕಮಗಳೂರು ॥ ಜಿಲ್ಲೆ ಯ ಕೊಪ್ಪ ತಾಲ್ಲೂಕಿನ ಒಂದು ಶಾಸನದ ಪ ಪ್ರಕಾರ 
ಕ್ರಿ.ಶ. ೧೪೦೦ "ರಲ್ಲಿ, ' ಪಟ್ಟಃ ಣದ ಬ್ರಾಹ , £609, ಸಾಂತಳಿಗೆ ನಾಡಿನಲ್ಲಿ zs 
ಸ ರ್‌ i ಗ್ರಾಮನನ್ನು. "us ಪಾಳ aus, ಕಿಯೋಗಿಗಳ ಮೂಲಕ ೩೦೦ 
ವರಹಗಳಿಗೆ ಕೊಂಡು ಸಲ್ಲಿಸಬೇಕಾಗಿದ್ದ ಬಾಡಿಗೆ ಪ ಪಾವತಿಯನ್ನು ತಮ್ಮ! ಲೆ ಈ ಹೆಂಚಿ 
ಕೊಂಡರು.1 (೨) ಕ್ರಿ.ಶ. ೧೪೦೯ ರಲ್ಲಿ ಅದೇ ಕೊಪ್ಪ ತುಲೂರ್‌ ಅಗ್ರ el ಮಹಾ 
“ಜನರು ವಿದ್ಯನಾಥ cof, ತೆರಿಗೆಗಳೊಡನೆ ಕ! ರಹಿತ ಭೂಮಿಯನ್ನು ದಾನ 
ಮಾಡಿದರು.3 (೩) ಕ್ರಿ.ಶ. ೧೪೧೯ ರಲ್ಲಿ ಬಳ್ಳಾರಿ ಜಿಲೆ ಶಯ ಹಂಪನಹಾಳು ತಾಲ್ಲೂಕಿನ 
ರಾಜಬಾರನಹಳ್ಳಿ MORD ಇತರ. ಬ್ರಾಹ್ಮಣರಿಗೆ” ಬಾಡಿಗೆರಹಿತ ಭೂಮಿಯನ್ನು 
ಕೊಟ್ಟ 033 (9) ಅನಂತಪುರ ಜಿಲ್ಲೆ ಯ ಗೂಟ ತಾಲ್ಲೂಕಿನ ಫೆ Sd. ಹೋಬಿಳಂ A, ಳದ 
ಕ್ರಿ. ಶ್‌ ೧೫೫೦ ರ ಒಂದು ಶಾಸ ಸನ್ನ ಸದಾಶಿವರಾಯನು ಅನದಲೆ, ISD, 
ರಾಯಪನ ಹಳ್ಳಿ, ಕಲಿದೇವನ ಹ ಹಳ್ಳಿ, ಸಿರಿವರ ರೇನಿನಾಯಕನ ಹಳ್ಳಿ , ಯರಗುದಿ 
ತುಂಬೆಗನೂರ್ಕು certs ತಾವರೆಗೊಳ, ಚಿಕನೆಸಳಿಿ, ತಿಮಾ 3d, rcd 
ಬೆನಕನ ಹ ಹಳ್ಳಿ , ಅಂತರಸನಹಾಳು ಮತ್ತು ಉರುವಕೊಂಡೆ ಸೀಮೆಯ 'ಕಮಲಹಾಳು 
ಅಗ್ರ ಹಾರಗಳ ಮಹಾಜನರಿಗೆ ಹಲವು ತೆರಿಗೆಗಳಿಂದ ರಿಯಾಯಿತಿ ಕೊಟ j ga. 
(24) ತಂಜಾವೂರು ಜಿಲ್ಲೆ ಯ ತಿರುಮಕ್ಕೊಟ್ಟಿ 3 ಶಾಸನವೊಂದರ ಪ್ರಕಾರ, ರಾಜ್ಯವನ್ನು 
ರಕ್ಷಿಸಲು ಜಾರಿಯಲ್ಲಿದ್ದ. ತೆರಿಗೆಗಳನ್ನು ಧಾನ್ಯ ಮತ್ತು ಹಣದ Bando ವಸೂಲಿ 
ಮಾಡುತ್ತಿ ದ್ದು dd ಬದಲಾಗಿ, ಹಿಂದೆ ಇದ್ದ 'ತೆಂಗೆಗಳನ್ನೆ ಧಾನ್ಯ ರೂಪವಾಗಿ 
ಸಂಗ್ರ torba ಪದ ತಿಯನ್ನು ಊರ್ಜಿತಗೊಳಿಸಬೆಣಿಂದು ಪಳ್ಳೆ ಯೂರು s. 
ಅಪ್ಪ - ಮಾಡಿದನು. 5 ಸರ್ಕಾರಕೆ, ? ಸಲ್ಲಬೇಕಾಗಿದ್ದ 3 ಕಂದಾಯವನ್ನು ಸ್ಥ ಳೀಯ ಸನ್ನ 
eia AO) ಮಾಡುತ್ತಿ d) ದರಿಂದ ಅದರ ದಾಖಲೆ ಪುಸ್ತಕಗಳಲ್ಲಿ ಆವಶ್ಯಕವಾದ 
ಬದಲಾವಣೆಗಳನ್ನು ಮಾಡಲು ಸರ್ಕಾರ ಅದಕೆ lj ಬದಲಾವಣೆಗಳನ್ನು ತಿಳಿಸಬೇಕಾಗಿದ್ದಿ ತು. 


1 EC, VI, Kp. 35. 

2. EC, VI, Kp. 26. 

3. SII, IX (ii), No. 440. 
4. SII, IX (ii), No. 663. 
5. 259 of 1917. 


CC-0. Jangamwadi Math Collection. Digitized by eGangotri 


೭೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೬) ಶಿರುವಾಯಲ್‌ ಸಚಿ ದೇವರಿಗೆ ಸೇರಿದ “ಸರ್ವಮಾನ್ಯ” ಧು 
ತೆರಿಗೆಗಳಿಂದ ವಿನಾಯಿತಿಗೊಳಿಸಿ ಇತರ ಭೂಮಿಯನ್ನ dod ಹಾಕಲು, ಸೇರಿಸಲು. 
ತೀರ್ಮಾನಿಸಿತು. 

ಮಹಾಜನರು ನ್ಯಾಸಧಾರಿಗಳಾಗಿ ಕೆಲಸಮಾಡುತ್ತಿದರು. ಉದಾಹರಣೆಗೆ, ಕ್ರಿ.ಶ. 
೧೩೯೦ರಲ್ಲಿ ಲ್ಲಿ ಮಾರಿಹಳ್ಳಿ ಗೂಪತಿಜೇವರ ನೆ ೈವೇದ್ಯಕ್ಕೆ ಮಲ್ಲನ ನೃನೆಂಬುವನು ಅರ್ಧೆಖಂಡುಗ 
ಬತ EN ಬಿತ್ತಬಹುದಾದ ಭೂಮಿಯೆನ್ನು 'ಭಾನಮಾಡಿದನು. ಹ 
ಆ ದಾನದ ಮೇಲ್ವಿಚಾರಣೆ ನೋಡಿಕೊಳ್ಳ ಬೇಕಾಗಿದ್ದಿ ತು. ಇದೇ ರೀತಿ ಚಿನ್ನ ಪ್ರನೆಂ 
ವರ್ತಕನ ಮಗ ರಾಚಪ್ಪ ಎರಡನೆ ಬುಕ್ಕ Y ಕಾಲದಲ್ಲಿ ಕಲ್ಲೇದೇವರ ಸೇವೆಗೆ ay | 
ಕೊಳಗಗಳಷ್ಟು ಬಿತ್ತುವ ವ ಒಣಭೂಮಿಯನ್ನು ದಾನಮಾಡಿ. ಅದನ್ನು ಆಗ್ರಾ ಮದ 
ಮಹಾಜನರ andi ಕೊಟ್ಟನು. ಎರಡನೆ ದೇವರಾಯನ ಕಾಲದ ಕ್ರಿ. E: ರ 
ಒಂದು ಶಾಸನ, ರಾಜನು ವರದರಾಜದೇವರಿಗೆ, BOR) ತೆಂಗೆಗಳನ್ನು ದಾನ 
ಮಾಡಿದ 33 ದಾಖಲೆಮಾಡಿದೆ. ನಗಟಿದ ಮಹಾಜನರು ಸೂರ್ಯಚಂದ್ರರಿರುವ 
ವರೆಗೆ ಆ ದಾನದ ಷರತು ಗಳನ್ನು ಪಾಲಿಸಬೇಕೆಂದು ತಿಳಿಸುತ್ತದೆ. ' 


ಮಹಾಜನರು ಅಗ್ರ ಹಾರಗಳಲ್ಲಿ ತಮ್ಮ ಹತೋಿಯನ್ಲಿದ್ದ. ಭೂಮಿಯನ್ನು 
, ಮಾರುವ ಅಥವಾ: ದಾನಮಾಡುವ ಹಕ, ds ಹೊಂದಿದ್ದ ರು. ಅವರು ಗ್ರಾಮದ 
ಪರವಾಗಿ creen ಸಡೆಯಬಹುದಾಗಿದ್ದಿ ತು. ಅವರು ಭೂವಿನಿಮಯ ಮುತ್ತು 
ಅದಕ್ಕೆ ಸಂಬಂಧಿಸಿದ ಒಪ ನೃಂದಗಳನ್ನು ಮಾಡಬಹುದಾಗಿದ್ದಿ ತು. ವ್ಯಕ್ತಿಗಳಿಗೆ 
ಭೂದಾನಮಾಡಬಹುದಾಗಿದ್ದಿ ತು. ಅಗ್ರ ಹಾರದ ಭೂಮಿಯನ್ನು ಪುನರ್ವಿಂಗಡಿಸ 
ಬಹುದಾಗಿತ್ತು. ಈ ಚಟುವಟಿಕೆಗಳಿಗೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು — 


(೧) ಶಿವಮೊಗ್ಗ ಜಿಲ್ಲೆ ಯ ತೀರ್ಥಹಳ್ಳಿ ತಾಲ್ಲೂಕಿನ ಒಂದು ಶಾಸನದ ಪ್ರಕಾರ, ' 
ಶೈ. ಶ. ೧೪೨೧ ರಲ್ಲಿ ಸಾಂತಳಿಗೆ ನಾಡಿನ ಹಿರಿಯ ಹೊಳತೂರು ಮಹಾಜನರು ಹಂಗರ 
ಬಯಲಿನಲ್ಲಿ ಪಂಚಾಯಿತಿದಾರರು ತೀರ್ಮಾನಿಸಿದ ೪೮ “ ಹಣ ಬೆಲೆಗೆ ಸ 39 ಭೂಮಿ. | 
ಯನ್ನು ಮಾರಿದರು. (೨) ತಿರುಪೆ ಪೆರುಂದುಕ್ಕಿ ಗ್ರಾಮಸಭೆ ಅಜೀ ಗ್ರಾಮದ ಸಿವಸ್ಥಾನಕ್ಕ 
ಎರಡು ಜಮಾನನ್ನು ದಾನಮಾಡಿದ್ದಿ ತು ಬೃ ಹಾಸನಜಿಲ್ಲೆ m ತಾಲ್ಲೂಕಿನ 
ಒಂದು ಶಾಸನದ ಪ್ರಕಾರ, ಕ್ರಿ. ಶೆ ೧೩೭೪ ರಲ್ಲಿ ಹೊನ್ನಾವಳಿಯ ಸ ಸಮಸ್ತ ಗೌಡ 

ಪ್ರಜೆಗಳು ಈ ಮುಂಜಿ ಕಂಡಂತೆ ಭೂಮಿಯನ್ನು ನಿನಿಮಯಮಾಡಿಕೊಂಡರು. 


1, 178 of 1926. 

2. MAR, 1924, No. 90.. 
9. MAR, 1925, para 51. 
4. MAR, 1919, para 88. 
5. EC, VIII, TI. 144. 

6. 509 of 1925. 


CC-0. Jangamwadi Math Collection. Digitized by eGangotri 


ಗ್ರಾವುಗಳೆ ಮತ್ತು ಅಗ್ರಹಾರಗಳು ೭೫ 


“'ಹೊನ್ನಾನಳಿಯ ಒಂದು ಪಾಳ್ಯವಾದ ಭಗವತಿ ಘಟ್ಟದ ೪೭೦ « ಪೋಲು? ಭೂಮಿ 
ಯನ್ನು ಹಲಕೂರು ಕುಲಿಕೆಯಹಳ್ಳಿ ಪಾಳ್ಯದ ಬುಡನಹಾಳಿನ, ಅದೇ ವಿಸ್ತೀರ್ಣವುಳ್ಳ 
ನ ವಿನಿಮಯ ಮಾಡಿಕೊಂಡರು "3 (೪) ಕ್ರಿ. ಶ. ೧೩೭೧ ರಲ್ಲಿ ತೀರ್ಥಹಳ್ಳಿಯ 
ಪಾಲುಗಳಲ್ಲಿ, ೧೫ ಪಾಲುಗಳ ಮಹಾಜನರು ತಮ್ಮಲ್ಲಿ ಒಪ್ಪಿ See 
ತ ಡಲು ೩೦ ಬ್ರಾಹ್ಮಣರಿಗೆ ಭೂಮಿಯನ್ನು ಮಾರಿದರು. (೫) ಕ್ರಿ 
೧೩೮೧ ರೆ ಮಲೂರು ತಾಲ್ಲೂಕಿ ಕರಡಿ ಗುರುಕಿ ಶಾಸನವೊಂದು ಮಧುಭಟ್ಟಿ P 
ಇತರ ಮಹಾಜನರು ಕಸಿಲಗೋತ್ರದ ಒಬ್ಬನಿಗೆ ಮಾಡಿದ ಒಂದು ದಾನವನ್ನು Soaps 
ಮಾಡಿದೆ.3 | 


ಸಾಮಾಜಿಕ ಚಟುವಟಿಕೆಗಳು : ಮಹಾಜನ ಸಭೆಗಳು ಸಮಾಜದ ಏಳಿಗೆಗೆ 

ಪ ಸ್ರಯತ್ನಿಸಿದುಡಕ್ಕೆ ನಿದರ್ಶನಗಳಿವೆ. ಎರಡನೆ ದೇನರಾಯ ಕ್ರಿ.ಶ. ೧೪೩೨ ರಲ್ಲಿ» 
ಬಲಾ 3 ಳಪುರದಲ್ಲಿ ಎಲ್ಲಾ ವರ್ಗದವರ ಮೇಲೂ ವಿವಾಹ ತಿಂಗೆಯನ್ನು ರದ್ದು ಸೊಳಿಸಿ 
ದುದಕ್ಕೆ, ಪಡ್ಚಿವೀಡು ರಾಜ್ಯದ ಮಹಾಜನರು ಕ್ರಿ.ಶ. ೧೪೨೪-3೫ ರಲ್ಲಿ "ಮಾಡಿದ 
ಥೈರ್ಯಯುತ ನಿಲುವು ಕಾರಣವಾಯಿತು. ವರದಿಣೆ ಮೊತ್ತ ಹೆಚ್ಚಾ ಗಿದ್ದು ದರಿಂದ 
ವಿವಾಹದ ವೆಚ್ಚ ಬಹು ಹೆಚ್ಚಾ A, ಜನರು ಜಮಾನುಗಳನ್ನು ಮಾರಬಿಕಾಯಿತು. 
ಪಡೆ,ನೀಡು ರಾಜ ದ ಬಾ ತ್ರಾಹ್ಮಣರು ಈ ಶಾಸನದ ಪ್ರ ಕಾರ ಒಂದು ಒಪ್ಪಂದಕ್ಕೆ ಬಂದ್ಕು 
ಇನ್ನು ಮುಂದೆ ಕನ್ಯಾದಾನದಿಂದ ಮಾತ್ರ ``ಮಹುನೆಗಳನ್ನು ನಡೆಸಬೇಕೆಂದು, 
ತಿರ್ಮಾನಿಸಿದರು. ಹಣವನ್ನು ತೆಗೆದುಕೊಳ್ಳು E Zon ಹಾಗೂ ಹಣವನ್ನು ಕೊಡುವೆ 
ಮದುವಣಿಗ peor ora ರಾಜನಿಂದ ಶಿಕ್ಷೆಯಾಗಬೇಕೆಂದು ಮತ್ತು ಜಾತಿಯಿಂದ . 
ಅವರನ್ನು ಹೊ ಹೊರಹಾಕಬೇಕೆಂದು ಕಟ್ಟ S 'ಮಾಡಲಾಯಿತು. ಈ ಪ್ರಮಾಣ 
ಪತ್ರ S, ವೇದಗಳ DOD ಶಾಖೆಗಳ. "ed obddo ನುರಿತ ಜರಿಯರ ಸಹಿ 
ಇನೆ. a ಸಮಾಜದಲ್ಲಿ ಕೆಳಗಿದ್ದ ವರ್ಗಗಳನ್ನು ಬಟ್ಟರು ಇ ಮೇಲಕ್ಕೆತ್ತಿ ಶ್ರಿದುವಕ್ಕೆ 
ಒಂದು ಶಾಸನದಲ್ಲಿ "ನಿವರ್ಶನನಿಜಿ. ಇದರ ಪ್ರಶ ಬ್ರಾಹ್ಮಣರು ೫೦೦ “ಗಾಣಿಗರಿಗೆ 
ಯಜೊ 9 (BAS (ಜನಿವಾರ) ಧಾರಣೆ ಸನಿ 'ಮಲ್ಲುಂದ್ರು ೦ ಅಥವಾ ಪೌ o ಢಜೀನ 
ರಾಯಪುರದ ಮಹಾಜನರಲ್ಲಿ ಒಬ ಬ್ಬನಾಗಿದ್ದ ದಿಂಡಿಮ ಕವಿ & REN "dol, 
ದಾ ನೆ. ಗಾಣಿಗರು ಬ್ರಾ ಹ್ಮ! 2 ಣರಿಗೆ ಕ ಕೃ du ತೆಯನ್ನು ಸೂಚಿಸಲು ಬಾ ್ರ್ರಾಹ್ಮಣರಲ್ಲೊಬ್ಬ x 
ರನ್ನು ತಮ್ಮ ರಾಗ RN ಕೊಂಡರು. ಇದು ಬ್ರಾಹ್ಮ ಣರು ಸಮಾಜಕ್ಕೆ ಸಲ್ಲಿಸಿದ 


: ಸೇವೆಗೆ ಒಂದು ನಿದರ್ಶನ. 


1: EC, V, Ak. 68. 

ಇ. EC, VIII, TI. 98. 

3. MAR, 1913-14, para 94. 
4. 511, J, No. 56. . 

5. ARSIE, 1919, p. 90. 


CC-0. Jangamwadi Math Collection. Digitized by eGangotri 





೩೩ . ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಮಹಾಜನರು ಇತರರೊಡನೆ ಜಾತಿಭ್ರಷ್ಟ ಮೊಕದ್ದಮೆಯನ್ನು ತೀರ್ಮಾನಿಸಿದ 
ಸಿದರ್ಶನವಿದೆ. ಕ್ರಿ.ಶ. ೧೬ ನೇ ಶತಮಾನದಲ್ಲಿ ಜಾತಿಯಿಂದ ಹೊರಹಾಕಿದ ಒಬ್ಬ 
ಬ್ರಾಹೆ ಹಣನ ಆಸ್ತಿ ವಿಲೇ ಆಗಬೇಕಾಗಿದ್ದಿ ತು. ಅಂಬ ಸಮುದ್ರಂ ತಾಲ್ಲೂಕಿನ ಚೇರ 
ಮಹಾದೇವಿ (disor RO) ಗ ಗ್ರಾಮದ ಒಬ್ಬ ಬ್ರಾಹ್ಮಣನು ತನ್ನೆ ಉನ್ನತ ಜಾತಿಯಿಂದ 
ಹೊರಹಾಕಲ್ಪಟ್ಟು, ಅವನ ಭೊಮಿ ಮತ್ತು ಮನೆಯ "P ಸ್ಸ ಳೀಯ 
| ತಿರುವೇಂಗಡನಾವೆ' am, ನಕ್ಕೆ ವಶಪಡಿಸಿಕೊಂಡು ಅದರಿಂದ ಬಂದ ವರಮಾನದಲ್ಲಿ 
ದೇವರ ನೈವೇದ್ಯಕ್ಕೆ ಅನ್ನ ಮತ್ತು ಬ್ರಾಹ್ಮಣನಿಗೆ ಆಹಾರ ಕೊಡಲು ಉಪಯೋಗಿಸ 
ಲಾಗುತಿ ಸ nr ಮೊಕದ 3 ಮೆಯನ್ನು dearer DRS ರು ಚೇರ ಮಹಾದೇವಿ, 
ಇಲಪುರಂ ಮತ್ತು ನರಸಾಪುರಂ NBG" ಮಹಾಜನರು. ! 


ನ್ಯಾಯ ನಿತರಣೆಯ ಅಧಿಕಾರ : ಮಹಾಜನ ಸಭೆಗಳು ನ್ಯಾಯವಿತರಣೆಯ 
ಅಧಿಕಾರವನ್ನು ಚಲಾಯಿಸುತ್ತಿ d ಹಾಗೆ ತೋರುತ್ತದೆ. ಅವು BOD) ಮೊಕದ್ದ ಮೆಗಳ 
ನಿಚಾರಣೆಮಾಡಿ `ತಪ್ಪಿ SA ರನ್ನು" ದಂಡಿಸಿದುದಕ್ಕೆ ಶಾಸನಾಧಾರಗಳಿವೆ. ಉದಾಹರಣೆಗೆ, 
ಸುಳತ್ಲೂರ್‌, ಅಳಂಬಲಂ, ಶಡಯೆ ನ್‌ ಪಟ್ಟು ಮತ್ತು ಮುತ್ತಿಯ ಕ ರುಚ್ಚಿ ಅಗ್ರಹಾರ 
ಗಳ ಮಹಾಜನರು ಸೆ ಸೇಲಂ ಜಿಲ್ಲೆ ಸ SESS ಕಾಮೇಶ್ವ ರಂ ಉದ್ಭೆ ಯ್ಯ. M bas 
ದೇವಸ್ಥಾ ನದ ಇಬ್ಬರು ಸಾ ನಿಕರು ಮತ್ತು 'ಪಾರುಪತ್ಯ ns 'ನಿವಾದವನ್ನು 
ತೀರ್ಮಾನಿಸಿದರು. p ಮೊಕದ ನಮ್ಮೆ ತಿಂಗಳಿನ ೩೦ ದಿವಸಗಳಲ್ಲಿ ದೇವಸ್ಥಾ ನದಲ್ಲಿ 
ಪೂಜೆಮಾಡುವ ಹಕ್ಕಿಗೆ ಸಂಬಂಧಪಟ್ಟ ದ್ದು ದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ 
S ತೀರ್ಪನ್ನು ಆಚರಣೆಗೆ' ತಂದುದಕ್ಕೆ ಸಂಬಂಧಿಸಿದೆ. ೩ S ; ಮೊಕದ ಮೆಯನ್ನು AOSD, 
ವಾಗಿ ಹೀಗೆ ತಿಳಿಯಬಹುದು ಜೀವಸ್ಥಾ ನದಲ್ಲಿ ತಿಂಗಳಿನ no ದಿನಗಳು ಪೂಜೆ 
ಮಾಡುವ ಹಕ, ನ್ನು ಬಹೆಳ ಕಾಲದಿಂದ ಬಂದನಯ ನು ಹೊಂದಿದ ರನು. ಆದರೆ 
. ವಾಸ್ತವವಾಗಿ ಅವನಿಗೆ ೧೫ ದಿನಗಳ ಹಕ್ಕಿದ್ದಿ ತು ಮತ್ತು ಎರಡನೆಯವನಿಗೆ ಉಳಿದ 
೧೫ ನಗಳ ಪೂಜೆ ಸೇರಿದ್ದಿ ತು. ಆದರೆ ಎರಡಕೆಯವನು ಪೂಜೆಯನ್ನು d ಫೆ ಬಿಟ್ಟು ತನ್ನ 
ಹಕ್ಕನ ನ್ನು ಚಲಾಯಿಸುತಿ 3 doo. ಎರಡನೆಯವನು ತನಗೆ ಸೇರಿದ ಗತ ನಿನಗಳ 
ಪೂಜೆಯ ಹ ಕೈನಲ್ಲಿ ಏಳುವ ವೆ ದಿನಗಳನ್ನು ಇನೊ QW) ಸ್ನ ಳೀಯ ಮೂರನೆಯವನಿಗೆ 
ಕೊಟ್ಟು ಕ್ರಯಪತ್ರ ಮಾಡಿದನು. ಇದದ slow ಸೆಕಿಸೊರುಗಳಂವ ಅನುಭವಿಸು 
à, d zs ನ್ನು ಒಂದನೆಯವನು ಕಳೆದುಕೊಂಡನು. ಒಂದನೆಯವನಿಗೆ ಸಂತಾನವಿಲ್ಲದ್ದ 
bod ಸ ನಾಟ್ಟ ರ್‌” (ನಾಡಿನವರು) ಇವನ್ನು ತೀರ್ಮಾನಿಸಲು “ಮುಂದೆ: ಬಂದು, 
ತೀರ್ಮಾನವಾಗುವವರೆಗೆ ದೇವಸ್ಥಾ ನದ ಪೂಜೆ ಒಬ್ಬ ಹೊರಗಿನವನಿಂದ ಆಗುತ್ತಿ ದ್ದ ತು. 
ನಂತರ ಒಂದನೆಯವನು ಆ ನಾಡಿನ ತಿರುಮಲನಾಯಕನಿಗೆ ಅಹೆವಾಲು ತಗೆದುಕೊಂಡು 





1. ARSIE, 1917, p. 180. ' 
2. 430 of 1913. (EAR 


CC-0. Jangamwadi Math Collection. Digitized by eGangotri 


ಗ್ರಾಮಗಳು ಮತ್ತು ಅಗ್ರ ಹಾರಗಳು ೭೭ 


ಹೋದನು. ತಿರುನುಲನಾಯಕ ಮತ್ತು “ ನಾಟ್ಬಾ ರ್ರ್‌ ಮೊಕದ 3 ಮೆಯನ್ನು 
ಕುಳತ್ಕೂರು, ಅಳೆಂಬಲಂ, IBO, ನ್‌ಸಟ್ಟು ಮತ್ತು ಮುಟ್ಟ ಯ ಕುರುಚ' ಅಗ್ರ ic 
ಗಳ ಸ್‌ ಜನರ ಮುಂದಿ ಇಡಬೇಕೆಂದು * ಎಲ್ಲಾ  Hgneno ತಿಳಿಸಿದರು. ea 
ಸಭೆಸೇರಿ ಮೊಕದ 3 ಮೆಯನ್ನು ವಿಚಾರಿಸಿ ತೀರ್ಪು ಕೊಟ್ಟ ರು. ತೀರ್ಪಿನಲ್ಲಿ ee 
ಯನನು ವಂಶಪಾರಂಪರ್ಯವಾಗಿ ೧೫ ದಿನಗಳ ಹಕ್ಕನ್ನು * ಹೊಂದಿರಬಹುದಾಗಿತ್ತು. 
ಆದರೆ ಎರಡನೆಯವನು "ಎನಾದಕ್ಕೊ ಳಗಾಗಿದ್ದ ೧೫ ದಿನಗಳ ಒಂದು ಭಾಗವನ್ನು 
ಮೂರನೆಯನನಾವ ಹೊರಗಿನನನಿಗೆ ಮಾರಿದುದು ಸರಿಯಾಗಿರಲಿಲ್ಲ. ಒಂದನೆಯವನು 
ಬಹಳ ಕಾಲ ಅನುಭನಿಸುತಿ Ko ದರಿಂದ, ಕೊಳ್ಳುವ ಹ ನ್ನು ಹೊಂದಿದ ರನು. 
ಆದ್ದ ರಿಂದ ಮೊದಲಿನಂತೆಯೆ ಒಂದನೆಯವನು ೩೦ ದಿನಗಳ ಕಾಲವೂ ಅನುಭವಿಸ 
ಬೇಕೆಂದೂ ಮತ್ತು ಮೂರನೆಯವನಿಗೆ ಕೊಟ್ಟಿ ಕ್ರಯಪತ ತ್ರವನ್ನು ವಜ ಮಾಡ' 
ಬೇಕೆಂದೂ ತೀರ್ಪು ಕೊಡಲಾಯಿತು. 


ಸ ಸಭೆ 36 Sn ಸರ ಭೂಮಿಯನ್ನು ವಶಪಡಿಸಿಕೊಳ್ಳ ಬಹುದಾಗಿ 
ದ್ದಿ ತು. ಕ್ರಿ. ಶೆ. ೧೩೮೬-೮೭ ರಲ್ಲಿ ತಂಜಾವೂರು ಜಿಲ್ಲೆಯ adddsochd, : ಗ್ರಾಮ" 
ಸಚಿ ತಫಿ RA ನಾದ ತಿರುಪತ್ತೂ ರು ಆಂಡನ್‌ ಪಳೆ ಯಿಂದ ವಶಪಡಿಸಿಕೊಂಡಿದ್ದ 
ಭೂಮಿಯನ್ನು, ಸ್ಥಳೀಯ anim, ನಕ್ಕೆ ಕೊಟ್ಟ 23.2 

ಇತರ ಚಟುವಟಿಕೆಗಳು : ಪಾಯ "adde SEEN d ಇನ್ನೂ 
- ಅನೇಕ ಕರ್ತವ್ಯ ಗಳನ್ನು ಶಾಸನಗಳು ತಿಳಿಸುತ್ತವೆ. ಅವು ಪಾಂಡಿತ್ಯ e, P ತ್ರೇಜನ 
ಕೊಡುತ್ತಿದ್ದ ವು. ಕ್ರಿ. ಶ. ೧೩೮೧ ರ ಒಂದು ಶಾಸನವು ಮದ್ದೂರು ns ebd ಮಹಾ 
ಜನರು ಮತ್ತು ನಾಡಿನವರು, ದೇಶಿನಾಥದೇವಸ್ಥಾನದಲ್ಲಿ : ಪುರಾಣ d DM ಯಾತ್ರಿಕರಿಗೆ 
ಆಹಾರ ಒದಗಿಸಲು ಮತ್ತು ವೇದಾಧ್ಯಯನಕ್ಕೆ ಆ-ಗ್ರಾಮದ ಪೂರ್ವಕ್ಕೆ ಮಾಯಣ್ಣ 
ನೆಂಬವನಿಗೆ ಸೇರಿದ ಎರಡು ಖಂಡುಗದಷ್ಟು ಬಿತ್ತನೆ ಮಾಡಬಹುದಾದ “Zee ಭೂಮಿ 
ಯನ್ನು, ಒಂದು ಒಣ ಭೂಮಿಯನ್ನು, xm ತೋಟವನ್ನು ದಾನಮಾಡಿದರು. 3 


ಮಹಾಜನರು : ನಾಟ್ಯ ಕಲೆಗೆ ಉತ್ತೇಜನಕೊಡುತ್ತಿ ದ್ದ ರು. ಉದಾಹರಣೆಗ್ಗೆ 
ಕ್ರಿ.ಶ. ೧೩೬೯ ರಲ್ಲಿ ಮಧುಸೂಢನಪುರದ (ತಳಿರೂರು) ಮಹಾಜನರು, ಮಧುಸೂಧನ 
ದೇವರ ನವಯ ನಾಟ್ಯ ಗಾರ್ತಿಯರ ಪೋಷಣೆಗೆ' ಒಂದು ದಾನ ಮಾಡಿದರು ಇದೇ 
ರೀತಿ $ ಕ್ರಿ.ಶ. ೧೩೭೨ ರ ಗುಂಡು ಪೇಟೆಯ ಒಂದು ಶಾಸನದ ಪ್ರಕಾರ ಪ್ರಸ ಪ್ರಸನ್ನ ವಿಜಯ 
ಪುರದ ಮಹಾಜನರು, ನಾ ಟ್ವಗಾರ್ತಿಯರ ಪೊ ೧ೀಷಣೆಗೆ SER ದಾನ ಮಾಡಿದರು.5 





1. 413 of 1014; ARSIE, 1914, para 26. 
2. 509 uf 1925. 

3, MAR, 1928, p. 59. 

4. EC, V, Ak. 134. 

2. EC, IV, Gu. 32. 


CC-0. Jangamwadi Math Collection. Digitized by eGangotri 


೭೮ ವಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


' ಹಲವು ಅಗ್ರಹಾರಗಳು ನಶಿಸಿದುದು: ವಿಜಯನಗರದ ಆಳ್ವಿಕೆಯಲ್ಲಿ ಹಲವು 
zt ಹಾರಗಳು ನತಿಸಿಹೋಮದಕ್ಕೆ ಆಧಾರವಿದೆ. ಕ್ರ. ಶ. NOD ಶತಮಾನದಿಂದ 
$3. ೧೪ ನೇ ಶತಮಾನದ ಪ್ರಾ ರಂಭದವರೆಗೆ ೪೦೦ ವರ್ಷಗಳ $99, pe 
ಬಾಳು ಳಿ (ಬಗಲಿ, ಬಳ್ಳಾರಿ ಜಿಕೆ 2) ಪೌರ ಜೀವನವನ್ನು ಹೊಂದಿತ್ತು. ಕ್ರಿ.ಶ. ೧೫೩೪ರ 
ನ ಶಾಸನ, ಹಡಪದ ಬೈಯ್ಯಪ್ಪ ನಾಯಕನ ಮಗ ಕೃಷ್ಣ ಪ ee ಕೊಗಲಿ 
ಜಿಲ್ಲೆ ಯ ಕೊಟೂ ರನ್ನು ಮತ್ತು ೩೨ ಪ್ರಾಂತ್ಯ ಗಳನ್ನು, 'ಆಳುತ್ತಿ ದ್ದಾ ಗ ಮತ್ತು 
ಕೊಟ್ಟೂ ರು “nes 70 ಬಾಗುಲಿಯನ್ನು ಹಳವಿನಾಯಕ ಆಳುತ್ತಿ ದ್ದಾ " 
ಬಾಳ್ಗು Su ಪಟ್ಟ ಣಸ್ವಾಮಿ 03,083, ಯ ಪತ್ತಿ ಲಿಂಗಮ | ಕಲಿದೇವರ E 
ಬತ್ತ ಮುತ್ತು ಬಂಗಾರವನ್ನು ದಾ ಸಮಾಡಿದಳೆಂದು ತಿಳಿಸುತ್ತ 3. 1 $ ಕ್ರಿ.ಶ. ೧೫೫೧ರ 
ಮತ್ತೊ 1 ಶಾಸನದ ಪ್ರ S90, ಹಡಪದ ಕೃಷ್ಣ ಪ್ರನಾಯಕ ಕೊಟ್ಟಿ d ಕೊಟ್ಟೂ ರು 
ಸೀಮೆಯ ಬಾಗುಲಿಯ REE ಮಗ ಹಳವಿನಾಯಕ್ಕ ಹ ಮತ್ತು 
ಅದರ ಪಾಳ್ಯ ಗಳ ಕುರುಬರಿಗೆ, ಕುರಿಗಳ ಮೇಲಿನ ತೆರಿಗೆಯನ್ನು ರದು ಮಾಡಿದನೆಂದು 
ತಿಳಿಯುತ್ತ 3. ? `ಈ ಶಾಸನಗಳಿಂದ ಬಾಗುಲಿ ಹೇಗೆ “ ಅಮರನಾಯಕೆ ”ರ "3 ಹತೋಟಿಗೆ 
"ಬಂದು ತನ್ನ ಸ್ವಾಯತ್ತ ತೆಯನ್ನು ಕಳೆದುಕೊಂಡಿತೆಂದು ತಿಳಿದುಬರುತ್ತದೆ. 
ಕುದುವಳ್ಳಿ, ಉಪೇಂದ್ರ JE ಮತ್ತು ಕಳಸ ಅಗ್ರಹಾರಗಳ ಚರಿತ್ರೆ: ಈ 
ಅಧ್ಯಾಯನ್ನು ಅಂತ್ಯಗೊಳಿಸುವ ಮೊದಲು, ಕುದುವಳ್ಳಿ, ಉಪೇಂದ್ರಪುರ (ಮದ್ದೂ ರು) 
ಮತ್ತು ಕಳಸ ಅಗ್ರ ಹಾರಗಳ ಚರಿತೆ ತ್ರೆಯನ್ನು ತಿಳಿಯಬಹುದು. 
ಕುದುವಳ್ಳಿ : ವಿಜಯನಗರ ಕಾಲದ ಕುದುವಳ್ಳಿಯ ಸುಮಾರು ೧೦೦ ವರ್ಷ 
ಗಳ ಚರಿತೆ ತಿಯನ್ನು ಶಾಸನಗಳಿಂದ ತಿಳಿಯಬಹುದು. ಕುದುವಳ್ಳಿ ಒಂದು ಅಗ್ರ ಹಾರ 
ಗ್ರಾ ಮವಾಗಿದ್ದಿ ತು. ಅದು ಚಿಕ ಸೈಮಗಳೂರಿಗೆ ಸುಮಾರು ಏಳು ಮೈಲಿ ದೂರಿದೆ. 
ಶಾಸನವೊಂದರಿದ ಅಗ್ರ UE "m, ಪನೆಗೆ ಕಾರಣವಾದ ಸಂದರ್ಭಗಳನ್ನು ತಿಳಿಯ 
XH 3 ಈ ಶಾಸ c ಎರಡನೆ ಹರಿಹರ, ಈ ಗಾ ್ರ್ರಾಮವನ್ನು E J oñ ಮಠಕ್ಕೆ ದಾನ 
ಮಾಡಿದನೆಂದು ತಿಳಿಸುತ್ತದೆ. ಈ ಶಾಸನದ ತಾರೀಖು ನಿಜವಲ್ಲದಿದ್ದ ರೂ ಇನ್ನೊಂದು 
ಶಾಸನ," ಹರಿಹರ, ಶ of ಮಠಕ್ಕೆ ಈಗಾ ್ರಾಮನನ್ನು ದಾನಮಾಡಿದ್ದು, ಗ್ರಾಮವನ್ನು 
ವೃತ್ತಿಗಳನ್ನಾಗಿ ನಿಭಾಗಿಸಿದುದು ಸ ಅನ್ರಗಳನ್ನು ಹಲವು ಬ್ರಾಹ ಹ್ಮಣರಿಗೆ ಹಂಚಿದು 
ದನ್ನು ತಿಳಿಸುತ್ತದೆ. ಪುರುಷೋತ್ತ ಮ ಭಾರತಿ ಶೃಂಗೇರಿ ಮಠಾಧಿಪತಿಯಾಗಿದ್ದಾ ಗ 
ಅವರು ವರ್ಷಕ್ಕೆ. ೨೧ ವರಹಗಳಷ್ಟು ಬೆಲೆಯುಳ್ಳ z ಗ್ರಾಮದ ಒಂದು ಭಾಗವನ್ನು 
ತಮ್ಮ ರಕ್ತ ಸಸಿಂಧಿಗಳಿಗೆ ಕೊಟ್ಟ cb. ರಾಮಚಂದ್ರ ಭಾರತಿ ಮಠಾಧಿಪತಿಯಾದಾಗ, 
1. SIT, IX (ii), No. 640, 
2. Ibid., No. 641. 


3. MAR, 1929, No. 18. 
4. EC, Vi, Cm. 88. 


CC-0. Jangamwadi Math Collection. Digitized by eGangotri 


ಗ್ರಾ RINA- RITI, er ಗ್ರಹಾರಗಳು ೭೯ 


ಹಿಂದಿನ ಗುರುಗಳ ನಂಟಿರಿದ ಈ ಭೂಮಿಯನ್ನೆಲ್ಲ ವಶಪಡಿಸಿಕೊಂಡು, ಆರಗದ 
ಮಲ್ಲಿಭಟ್ಟ J ನೆಂಬುವನಿಗೆ ಕೊಟ್ಟರು. ಹೀಗೆ ಆ ಗ್ರಾಮದ ಒಂದು ಭಾಗ ಮಲ್ಲಿಭಟ್ಟಿನ 
ವರದಲ್ಲಿದ್ದು ಉಳಿದುದು ಮತಕ್ಕೆ ಸೇರಿದ್ದಿ ತು: ಶಾಸನದ ಪ್ರಕಾರ, ಶೃಂಗೇರಿ ಮಠದಲ್ಲಿ 
ಪೂಜಿಸಲ್ಪ dà, d ಬ್ರಹ್ಮ ಒನಾಥದೇವರ, "ಅಸಂತುಷ್ಟ ತೆಯಿಂದ, ದನಗಳು ಹೆಚ್ಚಿನ ಸಂಖ್ಯೆ ಫಿ 
ಯಲ್ಲಿ SROS ಸಕಪರಿಭಟ 3 ನೆಂಬುವನು ಶ ಗೇರಿ ಬಂದ್ಳು ಬ್ರಹ pre 

ಆತ ವನ್ನು ಪೂಜಿಸಿ ಕಷ L ಸಿವಾರಣೆಮಾಡಿದನು. ಮಠಾಧಿಪತಿ ದ ಸಂತುಷ್ಟ 
ನಾಗಿ, 'ನರಹರಿಭಟಿ ನಿಗೆ, ಮಲ್ಲಿಭಟ್ಟ ಸಿಗೆ ಸೇರಿದ ಭಾಗವನ್ನು ಬಿಟ್ಟು ಕುದುವಳ್ಳಿ ಯ 
ಉಳಿದ ಭೂಮಿಯನ್ನು ದಾನಮಾಡಿದನು. ನರಹರಿಭಟ್ಟ ಸಮಾಪದಲ್ಲಿದ್ದ. ಕೊಡನ 
ಹಳ್ಳಿ ಯಲ್ಲಿ ವಾಸ ಸಮಾಡುತ್ತ ತಾನು ಹೊಸದಾಗಿ ಸಜಿದ ಭೂಮಿಯನ್ನು ನೋಡಿ 
ಕೊಳ್ಳು ತ್ತಿದ್ದನು. “ ದೇವರ. ಮಕ್ಕಳು " (ಬೆಸ್ತರು) ಕೋಮಿಗೆ ಸೇರಿದ ಬಾಡಿಗೆದಾರರು, 
ರಾತಿ jd ಸರಹರಿ ಭಟ್ಟ ನ ಮನೆಯನ್ನು ಕೊಳ್ಳೆ ಹೊಡೆದು ತಮ್ಮ ಮನೆಗೆ ಆಹಾರ 
ಸಾಮಗ್ರಿಗಳನ್ನು ಸ ಸಾಗರ. ಆದುದರಿಂದ dus ರಿಭಟ್ಟ. ಆಗ್ರಾ he ಉಸ್ತುವಾರಿ 
ಯನ್ನು ನೋಡಿಕೊಳ್ಳು ವುದಕ್ಕೆ ತನಗೆ ಆಗಲಾರದಟು, ಅದನ್ನು ವೃ à ಗಳನ್ನಾಗಿ 
ವಿಂಗಡಿಸಿ, ಬ್ರಾಹ್ಮಣರಿಗೆ ಹ ಚಬೇಕೆಂದು ಶೃಂಗೇರಿ ಸ ಸ್ವಾಮಿಗಳಿಗೆ ವಿರಿ ಮಾಡಿ 
ಕೊಂಡನು. ಅದೇರೀತಿ ರಾಮಚಂದ್ರ ಭಾರತಿ, d ಗ್ರಾ ಮದೆ ೧೪೭ ಖಂಡುಗಗಳಷ್ಟು 

ಬಿತ್ತಬಹುದಾದ ತರೀ ಜಮಾನನ್ನು, ಮೂವತ ಶ್ರಮೂರು ಮುಕ್ಳಾಲು ವೃತ್ತಿ ಗಳೆನ್ನಾಗಿ 
ವಿಂಗಡಿಸಿ, ಪ್ರತಿ ವೃತ್ತಿಗೂ ನಾಲ್ಕುಕಾಲು ಖಂಡುಗಗಳಷ್ಟು ಭೂಮಿಯನ್ನು ಅನೇಕ 
ಬಾ ್ರಾಹ್ಮಣರಿಗೆ Boda). ಉಳಿದ ಮೂರೂವರೆ ಖಂಡುಗಗಳಷ್ಟು ಬಿತ್ತಬಹುದಾದ 
ಭೂಮಿಯನ್ನು ಕ್ರಿ. ಶ. ೧೩೯೧ ರಲ್ಲಿ ಆ ಗ್ರಾಮದ “ ದೇವರ ಮಕ್ಕ ಳು J ಕೋಮಿಗೆ 
ಕೊಟಿ ನು. 


« ದೇವರ ಮಕ್ತಳು” ಕೋಮಿನವರು ಆ ಭೂಮಿಯನ್ನು ಸ್ವಲ್ಪ ಕಾಲ 
ಅನುಭವಿಸಿದರು. ನಂತರ ಕುದುವಳ್ಳಿಗೆ ಎರಡುಮೈಲಲಿ ದೂರವಿದ್ದ ಗೌತಮೇಶ್ವರದ, 
ಶಿವದೇವಸ್ಥಾನದ ಒಂದು ಸೇವೆಗೆ. ದೊಡ್ಡ ಣ್ಣ ಭಟ್ಟನೆಂಬ ಬ್ರಾಹ ಹ್ಮಣನಿಗೆ ed 
ಮಾಡಿದರು. ಕಾಲಕ್ರಮೇಣ ಆ ಕೋಮಿನವರೆ" ಸಂಖ್ಯೆ ವೂ ಕೊನೆಗೆ 
ಆ ಗ್ರಾಮದಲ್ಲಿ ಜಾ ಉಳಿಯಲಿಲ್ಲ. ದೊಡ್ಡ ಣ್ಣ ಭಟ್ಟ ಸಂತಾನವಿಲ್ಲದೆ ಕಾಲ 
ವಾದ. "cuui ಆಸ್ಕಿ, ಭೋಗ್ಯವಾಗಿ ಪಡೆದುಕೊಂಡಿದ್ದ saranda ಗಿರಿಭಟ್ಟ ನಿಗೆ 
ಸೇರಿತು. ಸ್ವಲ್ಪಕಾಲಾನಂತರ ಗಿರಿಭಟ್ಟಿನು ಸಂತಾನವಿಲ್ಲದೆ ಮರಣಹೊಂದಿದ ಮೇಲ 
ಕ್ರಿ.ಶ. ೧೪೦೨ ರಲ್ಲಿ ಆ ಸ್ವತ್ತನ್ನು ಉಪಾಧ್ಯರ ನರಸಿದೇವರ ಸಂಸಾರ ಪಡೆದು 
ನೊಂಡಿತು. ಈ ಶಾಸನವನ್ನು ಬರೆದಿರುವವನ ಪ್ರಕಾರ ಆ ಸ್ವತ್ತಿನ ಮೇಲೆ, ಆ ಗ್ರಾಮ 
ದವರಿಗೆಲ್ಲ ಹೆಕ್ಕಿದ್ದುದರಿಂದ ಹೆಕ್ಟುದಾರನಿಲ್ಲದ ಭೂಮಿ ಪುನಃ ಶೃಂಗೇರಿ ಮಠಕ್ಕೆ 
ಸೇರಬೇಕಾಗಿದ್ದಿ ತು. 


CC-0. Jangamwadi Math Collection. Digitized by eGangotri 


wo x ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥ ಳೀಯ ಸರ್ಕಾರ 


ಉಪೇಂದ್ರ ಪುರ: ಈಗಿನ ಯಳಂದೂರು , ಹೋಬಳಿಯಲ್ಲಿರುವ ಮದ್ದೂರು 
ಉಪೇಂದ್ರ ಪುರಸೊದು ಕರೆಯಲ್ಪಡುತ್ತಿ d ಅಗ್ರ ಸ ಈ ಅಗ್ರ ಹಾರದ 
en “ ಮಾಸವೆಗ್ರ deg ಇವನ್ನು. ತಿಳಿಸಲಾಗಿದೆ. ಕ್ರಿ.ಶ. ೧೩೨೭ F ಒಂದು. 
' ಶಾಸನದ ಪ್ರಕಾರ, ಶ್ರ ವಣಪ್ಪಾ ಚಾರ್ಯ ELE ಎಂಬವನು. 
“ಮಾ ಸೆಗ್ಗಜಿ 'ಯಾಗಿದ ನು ಆ ee ಮಹಾಜನರು ಐವರಿಗೆ ಒಂದು ದಾನ 
ಮಾಡಿದರು. ಕ್ರಿ.ಶ. ೧೩,೨೮ ರಲ್ಲಿ ಅಸಮದೇವನೆಂಬನನು “ ಮಾಸ ಸವೆಗ್ಗ ಡೆತನ ನವನ್ನು 
ಹೊಂದಿದ j doch ತಿಳಿಸುತ್ತದೆ. ಆ ವರ್ಷ ಮಹಾಜನರು ಚಿರದುವು ಬಂಜರು ಭೂಮಿ 
ಯಲ್ಲಿ ಎಂಟು ಮನೆಗಳನ್ನೊ ಳಗೊಂಡ ಉಪೇಂದ್ರ ಪಟ ಣವನ್ನು ಕಟ್ಟ ಲಿ ದಾನ 
ಮಾಡಿದರು. ಹೊಸ ಮನೆಗಳನ್ನು v5) ವುದಕ್ಕೆ ಉತ್ತೇಜ di ಕೊಡಲು ಮಹಾಜನರು 
ಆ ಮನೆಗಳಿಗೆ ಕಂದಾಯವನ್ನು ಮಾಫಿ "ಮಾಡಿದರು. ಉಳಿದ ಮನೆಗಳು ಕಟ್ಟದಂದಿ 
| ನಿಂದ ೩ ರಿಂದ ೭ ವರ್ಷಗಳವರೆಗೆ ತೆರಿಗೆಯಿಂದ ಮಾಫಿ ಹೊಂದಿದುವು. ಕ್ರಿ.ಶ. 
೧೩೨೬ ರಲ್ಲಿ ಉದುಗುಂದೂರಿನ ಕರತ್ತಿ ಎಂಬವನು “ ಮಾಸವೆಗ್ಗಡೆ *ಯಾಗಿದ್ದನ ನು. 
ಮಹಾಜನರು ಕಮ್ಮಾ! ರ ಪೆಮೊ ಜನ ಮಗ ಮಂಬೋಜನಿಗೆ Shy ದಾನ ಮಾಡಿದರು. 
ಮಂಬೋಜ ತನ್ನ ವ à, ಯಾದ ಮಹಾಜನರನ್ನು ಸಂತುಷ್ಟಿ ಗೊಳಿಸಲ್ಕು ಅವನಿಗೆ ತನ್ನ 
ಕೋಮಿನವರಿಗೆ.. ಮನೆಗಳನ್ನು ಕಟ್ಟಲು ಬಾಡಿಗೆ ಇಲ್ಲೆ ಸ್ವಲ್ಪ ಭೂಮಿಯನ್ನು 
| ಕೊಟ್ಟ ರು. ಆ ಭೂಮಿಯಲ್ಲಿ ನೆಲಸಿದ ಮಂಬೋಜ ಮತ್ತು ಕಮ್ಮಾ! ರರ ಮಕ್ಕಳು ಆ 
ಭೂಮಿಯನ್ನು ತೆರಿಗೆ ಇಲ್ಲದೆ ಅನುಭವಿಸಬಹುದಾಗಿತ್ತು. 3 23 ಸಿದರ್ಶ ನಗಳಲ್ಲಿ ಮಹಾ 
ಜನರು, ಜನರಿಗೆ ಭೂಮಿಯನ್ನು ದಾನಮಾಡುವ ಮತ್ತು sonona ಮಾಫಿ 
ಮಾಡುವ ಕರ್ತವ. ಗಳನ್ನು ಮಾಡುತ್ತಿದ್ದು ದನ್ನು ಕ ಕಾಣಬಹುದು. ಕ್ರಿ.ಶ. ೧೩೮೧ ರಲ್ಲಿ 
ಮದೂ ರಿನ «3 ಶ್ರೀಮದ್‌ ಅಶೇಷ Er * ಮತ್ತು ಆ ಗ್ರಾ ಮದ ನಾಡಿನವರು 
ಸಮಸ್ತ ನ ಸಾಡಕೊಡಕೆ ಒಮ್ಮತದಿಂದ ಮದ್ದೂ ರುಗ್ರಾ ಮದ ಪೂರ್ವಕ್ಕೆ ಪುರಾಣಕಥೆ 
ಗಳನ್ನು, ಹೇಳಲು, ಯಾತ್ರಿ ER ಆಹಾರ ರಾ ಮತ್ತು ದೇವಸ್ಥಾ ನದಲ್ಲಿ Suc 
ಚ ಮಾಡಲು ಸ್ವಲ್ಪ ಭೂಮಿಯನ್ನು ಕೊಟ್ಟ ರು. ದಾನ ತೆಗೆದುಕೊಂಡವರ 

ಹೆಸರನ್ನು ಈ ಶಾಸನ ತಿಳಿಸುವುದಿಲ್ಲ." 


ನರಸಿಂಹ ಚತುರ್ವೇದಿ ಮಂಗಳ: ವಿಜಯನಗರ ಕಾಲದಲ್ಲಿ ಈಗಿನ ಮಂಡ್ಯ 

ಜಿಲ್ಲೆ ಯಲ್ಲಿರುವ as 3 D, ನರಸಿಂಹಚತುರ್ವೇದಿ ಮಂಗಳ ' ಎಂಬ ಹೆಸ ಸರುಳ್ಳ. 
ಆಗ್ರ 'ಹಾರನಾಗಿದ್ದಿ ತು. $,.8. ೧೪೦೬ ರ ಒಂದು ಶಾಸನದಿಂದ ಮದೂ 3 D, ನರಸಿಂಹ 
ಚತುರ್ವೇದಿ UOS ಕರೆಯಲ್ಪ ಡುತ್ತಿ o ತೆಂದು ತಿಳಿಯುತ್ತದೆ. ದೇವಸ್ಥಾ ನಗಳಿಗೆ ' 


1. EC, IV, "Yl. 40. 

2. EC, IV, YI, 39. 
INS ECL TV, Y, 58, 

4. MAR, 1938, No. 65. 


CC-0. Jangamwadi Math Collection. Digitized by eGangotri 


ಗ್ರಾ wT YO ಮತ್ತು ಅಗ್ರ ಹಾರಗಳು gå 


ದಾನಗಳನ್ನು ಕೊಡುವುದು ಅಗ್ರ ಹಾರಸಭೆಯ ಒಂದು ಮುಖ್ಯ ಕರ್ತವ್ಯವಾಗಿತ್ತು. 
ವೈದ್ಯನಾಥ ವರ ಪೂಜೆಗೆ ಆ ಸ ಳದ ಎಲ್ಲ ನಿವಾಸಿಗಳು ಹಲವು “Bornes ಬಿಟ್ಟು | 
2 
“ಕೊಟಿ ರು. ೬ ಕ್ರಿ.ಶ.೧೫೮೯ರಲ್ಲಿ ಮಹಾಮಂಡಲೇಶ್ವರ ತಿರುಮುಲಕಾಯನ ಮಕ್ಕ 
Cedric. ಮತ್ತು ತಿರುಮಲರಾಜಯ ಮದ್ದೂರಿಗೆ ಸೇರಿದ ಕಬ್ಬರೆ ಗಾ ಪ್ರಮವನ್ನು 
ಇಬ್ಬ ರು ಬಾ omo ಅಗ್ರಹಾರವಾಗಿ ಕೊಟ್ಟರು. 2 ಕ್ರಿ.ಶ. ನಾ ರಲ್ಲಿ ರಾಮ 
TEE ನ ಪುಣ್ಯಕ್ಕೆ, ನರಸಿಂ, ರಾಮಚಂದ್ರ ಮತ್ತು ಅಳ್ಳಾಲನಾಥ ಜೀವರ ಪೂಜೆಗೆ 
ದಾನಗಳನ್ನು ಕೊಡಲಾಯಿತು. ಕ್ರಿ.ಶ. E ರಲ್ಲಿ Ber rae SIO ನಾಡಿ 
ನಲ್ಲಿ ಮದ್ದೂರಿಗೆ ಸೇರಿದ. ಹಲವು ಗ್ರಾಮಗಳನ್ನು ಮೂವರು ಬ್ರಾಹ್ಮಣರಿಗೆ ದಾನ 
ಮಾಡಿದನು 1 ನ್ರರಸಿಂಹಚತುರ್ವೇಧದಿಮಂಗಳದ ಬಗ್ಗೆ ಹೇಳಿ ಮುಗಿಸುವ ಮೊದಲು 
ಈ ಅಗ್ರಹಾರ ವಿಜಯನಗರ ಕಾಲದ ನಂತರವೂ ಮುಂದುವರಿಯಿತೆಂಬುದಕ್ಕೆ 
ಶಾಸನಾಥಾರನನ್ನು ಉಲ್ಲೇಖಿಸಬಹುದು. ಕ್ರಿಶ . ೧೬೬೩ ರಲ್ಲಿ ದೇವರಾಜ ಒಡೆಯರ 
ಮಗ ದೇವರಾಜ ತನ್ನ ವಿಜಯದಿಂದ saad ಮದ್ದೂ ರು ಗ್ರಾಮವನ್ನು ಅವನು 


ಸ್ಥಾಪಿ ಸಿದ್ದ ಕೂಡಲಿ ಆಥವಾ ದೇವರಾಜಪುರ er ಗ್ರಹಾರಕ್ಕೆ ದಾನಮಾಡಿದನು.3 


ಸಳಸ ಮೂಡಿಗೆರೆ ತಾಲ್ಲೂಕಿನ ಕಳಸ ಅಗ್ರ ಹಾರದ ಸಭೆಯ ಕಾರ್ಯಕಲಾಪ 
ಗಳನ್ನು ಪರಿಶೀಲಿಸಬಹುದು. ಶಾಸನಗಳಲ್ಲಿ ಕಳಸವನ್ನು ಸಾವಿರ ಗ್ರಾಮವೆಂದು ಕರೆಯ 
ಲಾಗಿದೆ. ಮೂಡಿಗೆರೆ ಶಾಸನಗಳು ಕಳಸ ಸಾವಿರ ಗ್ರಾಮದ ಮೂವರು ಪ್ರಭುಗಳು 
ಎಂದು ಸೂಚಿಸುತ್ತವೆ. ಒಂದು ಶಾಸನ “ ನಮ್ಮ ಚಾವಡಿಯ ಬುದ್ಧಿ ವಂತರು ^ ? ಎಂದು. 
ತಿಳಿಸುತ್ತದೆ. ನಿಜಯನಗರ ಕಾಲದಲ್ಲಿ “ ಚಾವಡಿ ೫ ಎಂಬುದು ಒಂದು ಪಾ ್ರಾದೇಶಿಕ 
ನಿಭಾಗವಾಗಿತ್ತು ಮತ್ತು ಅದು “ ಬುದ್ಧಿ ವಂತರು” ಎಂದು ಕರೆಯಲ್ಪ ಡುತ್ತಿ ದ್ದ ಆ 
ಸಳದ ವಿವೇಕಿಗಳ dàn ಯಲ್ಲಿದ್ದ ತು. "ಕಳಸ ಮೂವರು ಗೌಡ ಪ ಪ್ರಭುಗಳ ಅಧವಾ 
ಅವರೊಡನೆ “ ಹೆಬ್ಬಾರುವರ * ಹೆತೋ ಬಯಲ್ಲಿದ್ದಿ ತು. ' ಅದು ಇತರ ಶಾಸನಗಳಲ್ಲಿನ 
ಮಹಾಜನರಿಗೆ ಅಥವಾ “ ಹಿರಿಯ ಹಾರುವರು ” ] “ಅಥವಾ, “ ಹಿರಿಯ ಬ್ರಾಹ್ಮಣ "ರಿಗೆ. 
. ಅನ್ವಯಿಸುತ್ತಿತ್ತು. ಮಾವಿನ ಕೇರಿ, ಹೊಸಕೇರಿ ಮತ್ತು ಗುಳಕೇರಿಯ ಹೆಬ್ಬಾರುವರು 
ಒಂದು ದಾನಕ್ಕೆ ಸಾಕ್ಷಿಯಾಗಿದ್ದ ರು. ಇವು ತಮ್ಮ ದೇ ed * ಹೆಬ್ಬಾ ಕುವರ z 


. EC, ILI, Md. 28. 
Ibid., 95. 

Ibid., 5. 

Ibid., 11. 

, Ibid., 14. 

. EC, VI, Mg. Nos. 54, 57, 62 ; MAR, 1934, No. 18. 
. EC, VI, Mg. No. 62. 


6 3 


pm 


ಇವಿ ಲಾ C' 


4 


CC-0. Jangamwadi Math Collection. Digitized by eGangotri 





೮೨ ವಿಜಯನಗರ ಸಾಮ್ರಾಜ್ಯ ದಲ್ಲಿ ಸ್ಥ ಳೀಯ ಸರ್ಕಾರ 


ಸಭೆಗಳನ್ನು ಹೊಂದಿದ್ದ ಕಳಸದ ಬೀದಿಗಳಾಗಿದ್ದುವು. ಒಂದು ಶಾಸನವು ಬ್ರಾಹ್ಮಣರ 
ಬ್ರಹ್ಮಪುರಿಗೆ ex, ons, o 


ಕ್ರಿ.ಶ. ೧೩೭೦ ರಲ್ಲಿ ಆಪ ಪ್ರದೇಶವನ್ನು ವಿರೂನಣ್ಣ ಒಡೆಯರು ಆಳುತ್ತಿದ್ದಾಗ, 
ಅವರು ಇಳಸನಾಥಡೀವರ ಬ್ರಹ d och: ಬ್ರಾಹ್ಮ! ಣರಿಗೆ ಒಂದು ದಾನಮಾಡಿದ. 
ಈ ದಾನವನ್ನು ಅಭಿಷೇಕ, ಪ್ರಜೆ ಮುಂತಾದ ವ್ರತಗಳನ್ನು ಮಾಡಲು ಬ್ರಾಹ್ಮಣರಿಗೆ 
ಕೊಡಲಾಯಿತು. ಕ್ರಿ ಶೆ. ೧೪೧೯ ರಲ್ಲಿ ಚೈರರಸಒಡೆಯ ಮೂರು “ 3 ಪ್ರಭುಗಳ 
ಸಮ್ಮುಖದಲ್ಲಿ UA ದಾನಮಾಡಿದನು. ಗಟ .J. ೧೪೯೩ ರಲ್ಲಿ ಸಾವಿರಗ್ರಾ ಮದೆ 
ಮೂವರು ಗೌಡನ ಪ್ರಭುಗಳ ಹಾಜರಿಯಲ್ಲಿ ಸೋಮಣ್ಣ ನೆಂಬುವನು "ಕಳೆಸನಾಥವಿಸರಗೆ, 
ರುದ್ರ ಪೂಜೆ ಮಾಡಲು ಮತ್ತು ಒಬ್ಬ ಬ್ರಾಹ್ಮಣನಿಗೆ ಆಹಾರ ಒದಗಿಸಲು ೨೦ “ಗದ್ಮಾಣ” 
ಗಳನ್ನು ಕೊಟ ನು. ಕ್ರಿ.ಶ ಹಿ do nu ಪ್ರ ಭುಗೆಳ ಹಾಜರಿಯಲ್ಲಿ d ಷ್ಣ 
ಹೆಬ್ಬಾರ ಅದೇ "ವರಿಗೆ e ಒಂದು ಡಾನಮಾಡಿದನು. 5 ex ವರ್ಷ ಮತ್ತೊಬ್ಬ diu» d 
ಕೇಶನದೇವನು ಒಂದು ದಾನಮಾಡಿದನು.* ಕ್ರಿ.ಶ. ೧೪೯೪ ರ ಒಂದು ಶಾಸ xd ಪೂಜೆ 
ಗೋಸ್ಕರ ಮಾಡಿದ ದಾನಗಳನ್ನು ಸ ಈ ನಿದರ್ಶನವಲ್ಲಿ ಗ್ರಾಮದ 
ಗ್ರಾಮಹೆಬ್ಬಾ ರುವ ಬಾ ್ರ್ರಾಹ್ಮಣಮುಖಂಡರ ಸಮ್ಮುಃ DBO ಹಣವನ್ನು se 7 
ಕ್ರಿ a sog ರಲ್ಲಿ ಕೃಷ್ಣ ರಾಯ ವೀರ ಇಮ್ಮಡಿ e ರರಸಒಜಿಯರು ಕಳಸರಾಜ ವನ್ನು 
ಅಳುತ್ತ we, n ಶೊರಪ್ಪ ಸೇನಬೋವ ಕಳಸ “madre, ಮದ ಮೂವರು ಪ್ರಭುಗಳ 
ಹಾಜರಿಯಲ್ಲಿ ಕಳಿಸನಾಥದೇವರಿಗೆ ಭೂಮಿಯನ್ನು EERE 8 ಪುನಃ ಅದೇ 
` ವರ್ಷ ಕಳಸನಾಥಡೇವರ ದೇವಸಾ ನವನ್ನು ಆ ಚಾವಡಿ “ ಬುದ್ಧಿ ವಂತ ರಿಂದ ದುರಸ್ಕು 
ಮಾಡಲಾಯಿತು. ಮೂವರು z ಪ್ರಭುಗಳ ಹಾಜರಿಯಲ್ಲಿ ಅವರು ಕಳಸನಾಥರೇವರ 
ಒಂದು ತಿಂಗಳ ಅಭಿಸೇಕಕ, ೩೦ “ ನ ಗದ್ಯಾಣ "ಗಳನ್ನು ಕೊಟ್ಟಿ ರು ಕ್ರಿ.ಶ. ೧೫೩೨೪ರಲ್ಲಿ 
ಮೇಗುಂದದ ಶಂಕಪ್ಪ-ಸೇನಬೋನ ಮೂವರು ಪ್ರಭುಗಳ ಹಾಜರಿಯಲ್ಲಿ ದೇವರಿಗೆ 
| ೧೦ * ಹೊನ್ನು?ಗಳನ್ನು ದಾನಮಾಡಿದನು, ಆಲ್ಲದೆ ಸೂರಪ್ಪ-ಸೇನಬೋನ ಮತ್ತು 
ಹೆಬ್ಬಾರ ಸಂಸಾರಗಳ ಹಾಜರಿಯಲ್ಲಿ ಉಮ್ಮಕ್ಕ ಎಂಬುವಳು ಆ ಹಣವನ್ನು ತನ್ನ 
ಮೊಮ್ಮಗ ದೇವರಸನ ವಿವಾಹಕ್ಕೆ ತೆಗೆದುಕೊಂಡು, ಅದಕ್ಕೆ ಬದಲಾಗಿ ಸ್ವಲ್ಪ. ಭೂಮಿ 


EC, VI, Mg. No. 67 ; MAR, 1934, No. 19. 

EC, VI, Mg. No. 57. 

EC, VI, Mg No. 46, E 
EC, VI, Mg. No. 50. 

. EC, VI, Mg. No. 54. 

EC, VI, Mg. No. 56. 

MAR, 1934, No. 18. 

EC, VI, Mg. No. 89. 

. EC, VI, Mg. No. 41. 


ಬಿ $0 NSS nn 


CC-0. Jangamwadi Math Collection. Digitized by eGangotri 


ವೌಹಾನಾಡು ಮ ತ್ತು ನಾಡು SQ 


ಯನ್ನು ಕೊಟಿ ಳು. 1 ಕ್ರಿ.ಶ. ೧೫೪೭ರ ಒಂದು ಶಾಸನ ದಾನಮಾಡಿದನನ ಹೆ ಹೆಸರನ್ನು 

SONO, ಅ ಜನವನ್ನು ಮೂವರು ಪ DANG ಅನುಮತಿಗೆ ಮುಂದಿಡಲಾಯಿತೆಂದು 

ತಿಳಿಸುತ್ತದೆ. ಕ್ರಿ. ಶ. ೧೫೫೨ ರಲ್ಲಿ ಕಳಸದ ಪಾರುಪತ್ನವನು ಮಾಡುತಿ ತ್ತಿದ್ದ 
wh Brey 

ಭಯಿರಸಣ್ಣಾ ಜಿ ಸನ ಪ ಪ್ರಭುಗಳ ಹಾಜರಿಯಲ್ಲಿ ಆ ದೇವರ ಸೋಮವಾರ ವ್ರ ತಗಿ 

ಗಾಗಿ dod ದಾನವನ್ನು ಮಾಡಿದನು. 3 ಕೊನೆಯದಾಗಿ ಕೆ ತ್ರಿ .E. ೧೫೫೫ ರಲ್ಲಿ Teu 

ಪ್ರ ಪ್ರಭುಗಳ ಹಾಜರಿಯಲ್ಲಿ ದೇವಣ್ಣ cn ಡೆ ಒಂದು ದಾನಮಾಡಿದನು. £ 


ಮೇಲೆ ತಿಳಿಸಿದ ಶಾಸನಗಳು ಕ ಕ್ರಿ.ಶ. ೧೩೭೦ ರಿಂದ 3 ಕ್ರಿ.ಶ. ೧೫೫ರ ವರೆಗಿನ 
ವರ್ಷಗಳಿಗೆ ಸಂಬಂಧಪಟ್ಟ ವೆ. ಅವು ಕಳಸ ಆಗ್ರ ಹಾರದ ನ ಗೌಡಪ್ರ ಭುಗಳ 
ಅನುಮತಿಯನ್ನು ತೆಗೆಯುಕೊಂಡ ಚಟುವಚಕೆಗಳಗೆ ಸಂಬಂಧಪಟ್ಟ ವೆ. ಅಲ್ಲನಿ ಆ 
ಸ ಳದಲ್ಲಿ z ಬುದ್ಧಿ ನಂತರು” ಅಥವಾ ಬ್ರಾಹ ಣಮುಖಂಡರು ಮತ್ತು ಬಾ ್ರಾಹ್ಮಣರ 
ವಲನೆಯಾಗಿದ್ದ «€ ಬ್ರಹ ಪುರಿ” ಇ ಇದ್ದಿ ತು. 'ನಿಜಯನಗರ ಪಾಲದಲ್ಲಿ ಸ 9 ಸ್ವಾಯತ್ತ ತೆಯನ್ನು 
ಹೊಂದಿದ್ದ ಅಗ ಗೈ ಹಾರೆಗಳಿಗೆ OUR ಒಂದು ನಿದರ್ಶನವಾಗಿದೆ. 


ವಿಜಯನಗರ ಕಾಲದಲ್ಲಿ ಬಾ ್ರಾಹ್ಮಣರ ಒಂದು ಲಕ್ಷಣ ಅವರ I 
'ಜೀವನವಾಗಿತ್ತು. ಮಜುಂದಾರ್‌ ಹೇಳಿರುವ ಹಾಗೆ ಸಾಮೂಹಿಕ ಜೀವನ ನಡೆಸುವ 
HON, ದಾಯ ಪುರಾತನಕಾಲದಿಂದ ಬಂದಿತ್ತು. 5 ಈ ಸಂಪ ಪ್ರದಾಯವನ್ನು ವಿಜಯನಗರ 
ಸಾಮ್ರಾ ಟಿರು ತಮ್ಮ ಸಾಮಾ ್ರ್ರಾಜ್ಯದ ಅಗ್ರ ಹಾರಗಳಲ್ಲ ಮುಂದುವರಿಸಿದರು. ಅಗ್ರಹಾರ 

ಸ್ವಾಯತ್ತ, ತೆಯ ಹಕ್ಕುಗಳನ್ನು ಹೊಂದಿದ್ದ ಸಂಸ್ಥೆ ಸಯಾಗಿದ್ದಿ ತು. ಅಗ್ರ LUE 
ಮಹಾಜನರ ಸಾಮೂಹಿಕ ಜೀವನಕ್ಕೆ ಸಾಕ ಶ್ಲೈನಾಗಿವೆ. 


ಅಧ್ಯಾಯ ೪ 
ಮಹಾನಾಡು ಮತ್ತು ನಾಡು 


ವಿಜಯನಗರ ಕಾಲಕ್ಕೆ ಮೊದಲು“ ಮಹಾನಾಡು 3: ವಿಜಯನಗರ ಕಾಲದಲ್ಲಿ 
“ ನಾಡು” ಒಂದು ಪ್ರಾದೇಕಿಕ ಸಂಸ್ಥೆಯಾಗಿತ್ತು. ಅದರಲ್ಲಿ ಹಲವು ಗಾ ್ರಾಮಗಳು 
ಸೇರಿದ್ದುವು. ಹೀಗೆ ನಾಡು ಗ್ರಾಮಕ್ಕಿಂತಲೂ dod ದಾದ ರಾಜಕೀಯ. ವಿಭಾಗ 
ವಾಗಿದ್ದಿ ) ತು. ಜಿಲ್ಲೆ ಯ ಅಥವಾ ವಿಭಾಗದ ನೇರ ಹತೋಟಿ ಹೊಂದಿರದ “ಮಹಾನಾಡು* 
ಎಂಬ. ವ್ಯವಸ್ಥೆ A oh ನಾವು ಕಾಣುತ್ತೇನೆ. “ ಮಹಾನಾಡು ” ಒಂದು ದೊಡ್ಡ ಸಭಿ 
1. EC, VI, Mg. No. 62. 
9. MAR, 1934, No. 15. 
8. EC, VI, Mg. No. 40. 


4. EC, VI, Mg. No. 60. 
' 5. R. C. Majumdar, Corporate Life in Ancient India, (Poona, 1922), p. 389. 


CC-0. Jangamwadi Math Collection. Digitized by eGangotri 
5 ಸ 


೮೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಯಾಗಿದ್ದು ದರಿಂದ ಅದನ್ನು ಸ್ಥಳೀಯ ಸರ್ಕಾರದ ವಿವರಣೆಯಲ್ಲಿ ಸೇರಿಸುವುದು 
Q ; ಛ 


ಆವಶ್ಯಕ. 
| ವಿಜಯನಗರದ ಕಾಲಕ್ಕೆ ಮೊದಲು ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ ಅನೇಕ: , 
ದೊಡ್ಡ ಸಭೆಗಳ ವ್ಯವಹಾರಗಳನ್ನು ಶಾಸನಗಳು ತಿಳಿಸುತ್ತವೆ. ಮಹಾನಾಡು ದಕ್ಷಿಣ 
ಭಾರತದ ಪ್ರಾಚೀನ ಜನರ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಜೀವನದಲ್ಲಿ 
ಮಹತ್ವದ ಪಾತ್ರವಹಿಸಿದ್ದಿ ತು. ಅವು ಜನರನ್ನು ಪ್ರತಿನಿಧಿಸಿ ಜನಾನುರಾಗಿಯಾಗಿದ್ದವು. 
ಮಧ್ಯೆಯುಗದ ಕರ್ನಾಟಕದಲ್ಲಿ “ ಮಹಾನಾಡು ಅತ್ಯಂತ ದೊಡ್ಡ ಸ್ಥಳೀಯ 
ಸಭೆಯಾಗಿದ್ದಿ ತು. ಅದು ಮೂರು ಬಗೆಯ ಸದಸ್ಯರನ್ನೊಳಗೊಂಡಿದ್ದಿ ತು. ಜಿಲ್ಲೆಗಳ 
ಮತ್ತು ಮುಖ್ಯ ನಗರಗಳ ಶ್ರೇಣಿಗಳು, ಸಭೆ ನಡೆಯುತ್ತಿದ್ದ ಸ್ಥಳದ ಪ್ರತಿನಿಧಿಗಳು 
ಮತ್ತು ಆ ಪ್ರದೇಶದ ಸರ್ಕಾರಿ ಅಧಿಕಾರಿಗಳನ್ನೊಳಗೊಂಡಿತ್ತು. ಕ್ರಿ.ಶ ೧೧೩೫ ರಲ್ಲಿ 
ನೆಡೆದ ಈ ರೀತಿಯ ಒಂದು ಸಭೆಯಲ್ಲಿ ಶ್ರೇಣಿಗಳು, ಕೊಲ್ಲಾಪುರದ (ಈಚಿನ ಕೂಲ್ಲಾ 
ಪುರ) ಸಾಮಂತ, ಆತನ ಒಬ್ಬ. ಅಧಿಕಾರಿ ಮತ್ತು ಕೊಂಡಿ, ತೊರಂಬಗೆ, ಮೈಸಿಗೆ, 
ಬಳೆಯ ಪಟ್ಟಣ ಮತ್ತು ಕವಡೆಗೊಲ್ಲಿ ನಗರಗಳ ' ಪ್ರತಿನಿಧಿಗಳು ಹಾಜರಿದ್ದರು.3 ಕ್ರಿ.ಶ. 
೧೧೪೪ ರಲ್ಲಿ ಇದೇ ರೀತಿಯ ಮತ್ತೊಂದು ಸಭೆ ZB MP SY ನಡೆಯಿತು. ಕ್ರಿ.ಶ. 
೧೧೮೬ ರಲ್ಲಿ ನಡೆದ ಒಂದು © ಮಹಾನಾಡು * ಸಭೆಯ ನಿದರ್ಶನನಿದೆ4 “ಮಹಾ 
ನಾಡು " ರೀತಿಯ ಇನ್ನೊಂದು ಸಭೆ “ ಹೆದಿನೆಂಟು ಜಿಲ್ಲೆ ಗಳ ನಿವಾಸಿ”ಗಳದ್ದಾ ಗಿತ್ತು. 


ಮಧ್ಯಯುಗದ ಕೇರಳದಲ್ಲೂ ^" ಹದಿನೆಂಟು ಜಿಲ್ಲೆ ಗಳ ನಿವಾಸಿಗಳ ಸಭೆ. 
ಇದ್ದಿ ತು. ತಮಿಳು ನಾಡಿನಲ್ಲಿ ಜೋಳರ ಆಳ್ವಿಕೆಯ ಕೊನೆಯಲ್ಲಿ ಹದಿನೆಂಟು ಜಿಲ್ಲೆಗಳ 
ಸದಸ್ಯರ ಸಭೆಗಳ ಸಂಘೆಗಳಿದ್ದು ವ್ರ. ಒಂದು ಶಾಸನದ ಪ್ರಕಾರ ಭುವನೈ ಕ-ನಿತ್ರನ್‌- 
ಮಡಿಗೈ ವರ್ತಕರ ಸಭೆಯ ಸದಸ್ಯರು ಮತ್ತು ಹದಿನೆಂಟು ಜಿಲ್ಲೆ ಗಳ RY, 
ರಾಜಾಧಿರಾಜ ಚತುರ್ವೇದ ಮಂಗಳದ ಜಯನ್ಗೊ ಂಡ-_ಚೋಳೀಶ್ವರ-ಮುದ್ಛೈಯ್ಯಾರ್‌ 
ದೇವಸ್ಥಾನದ ವಿಕ್ಕಿರಮ ಪಾಂಡಿಯನ್‌ ಮಂಟಪದಲ್ಲಿ ಸರ್ವರೂ ARAO, ಚರ್ಚೆ 
ಯನ್ನು ` ನಡೆಸಿ ಜೀವಸ್ಥಾನಕ್ಕೆ ದಾನಗಳನ್ನು ಮಾಡಿದರು. ಇದರಿಂದ ನಾವು ಎರಡು. 
ನಿಷಯಗಳನ್ನು ತಿಳಿಯಬಹುದು. ಮೊದಲನೆಯದಾಗಿ ಸಭೆಯ ಕೆಲಸಕ್ಕೆ ಆವಶ್ಯಕ 
ಸಂಖ್ಯೆಯ ಸದಸ್ಯರ ಹಾಜರಿ ಇರಬೇಕಾಗಿತ್ತು. ಎರಡನೆಯದಾಗಿ, ಸಭೆ ಸಮ್ಮತಿ 
ಯಿಂದ ಚರ್ಚೆ ನಡೆಸಿ ಸದಸ್ಯರಲ್ಲಿ ಒಮ್ಮತದ ಅಭಿಪ್ರಾಯವನ್ನು ತರುತ್ತಿದ್ದಿ ತು... 
1. G. S. Dikshit: Local Self Government in Mediaeval Karnataka, pp. 93-368 
9. Ibid , p. 30; EI, XIX, pp. 33-35. 
3. EI, XIX, pp 87-39. 
4. Karnatak Inscriplions (Ed., R. S. Panchamukl.i), I, pp. 40 off. ' 
ಗ, ಈ ಸಭೆಯ ವಿವರಣೆಗೆ Indian Historical Quart:rly, 17 ನಲ್ಲಿರುವ ಎ. ಗೋವಿಂದ 
ವಾರಿಯರ್‌ ಅವರ ಲೇಖನವನ್ನು ನೋಡಿ. — 


CC-0. Jangamwadi Math Collection. Digitized by eGangotri 


RIO Wawa ವಂತ್ತು ನಾಡಂ on 


ಇದು ಆ ಸಂಸೆ 5 ng ಪ್ರಜಾಸತ್ತಾ 9,9, 8 ಲಕ್ಷಣವನ್ನು ತಿಳಿಸುತ್ತದೆ. ಇದೇ ರೀತಿಯ 
"ಸಭೆಗಳು ಸೇರಿದುದಕ್ಕೆ ಮತ್ತು ಅವುಗಳ ವ್ಯವಹಾರಗಳಿಗೆ ಸಂಬಂಧಪಟ್ಟಿ ಇತರ ಶಾಸನ 
ಗಳಿವೆ! ಈ ಶಾಸ ಜ್‌ ಈ ಸಭೆಗಳ- ಅವಗಾಹನೆಗೆ ವ್ಯವಸಾಯ, ಆಡಳಿತ, ಕಲೆ, 
ವ್ಯಾಪಾರ ಮತ್ತು ಕೈಗಾರಿಕೆ, ನಿಷಯಗಳು ಒಳಪಟ್ಟ ದ್ದು ವೆಂದು ತಿಳಿಯಬಹುದು. AD 
ಪ್ರತಿ ಸರ್ಕಾರದ. ಗಮನ ಸೆಳೆಯುವ ಮುಖ್ಯ ವಿಷಯಗಳಾಗಿವೆ. ಈ ದೊಡ್ಡ ಸಭೆ 
ಗಳಲ್ಲ ಸಾಮೂಹಿಕ ಹಿತ ಒಗ್ಗ 63 J ನುಂಟುಮಾಡುತ್ತಿ ದ್ಹಿ ತು. ಇದೇ ರತಿಯ 
ಸಾಮೂಹಿಕ ಶಕಿ ಕ್ಲಿಯನ್ನು ಮುಂದುವರಿಸಿಕೊಂಡು ಬಂದ * ಮಹಾನಾಡು > ಮತ್ತು 
'ಅದೇ ರೀತಿಯ ಸಭೆಗಳನ್ನು ವಿಜಯನಗರ ಕಾಲದಲ್ಲಿ ಕಾಣಬಹುದು. 


ವಿಜಯನಗರ ಕಾಲದಲ್ಲಿ “ ಮಹಾನಾಡು” ಮತ್ತು ಇತರ cou ಸಭೆಗಳು ; 
prat ಕಾಲದಲ್ಲಿ “ ಮಹಾನಾಡು ” ಇದ್ದು ದನ್ನು ಶಾಸನಗಳು ^ ರಪಡಿಸುತ್ತನೆ. 
ಕ್ರಿ.ಶ. ೧೫೩೨೫ ರ ಹೊಕಳೈಕೆ ತಾಲ್ಲೂಕು ದುಮ್ಮಿಗ್ರಾ ಮದ ಒಂದು ಶಾಸನದ ಪ್ರಕಾರ 
ಮಮ್ಮಿಯ ನಿರಾಶ್ರಯ ಮಠದ. ಕೆಂಚನೀರಣ್ಣೊ ಡೆಯ್ಕ ದುಮ್ಮೀ ಯ ಗೌಡರು, 
ಸಟ ಸ್ವಾಮಿ, ಪ್ರ 3 ಜೆಗಳು ಮತ್ತು ಮಹಾನಾಡು ಅವನಿಗೆ ಬಿಟ್ಟು ಕೊಟ್ಟಂತಹ 
tt dose ? aad ಅರ್ಥೆಪಾಲನ್ನು ವೀರಭದ್ರ ದೇವರ ಸೇವೆಗೆ ದಾನಮಾಡಿದನು. 
ಇದೇ ರೀತಿ ಕ್ರಿ ಶ. ೧೫೫ರ ಹೊಸಪೇಟಿಯ ಜಗು ಶಾಸನವು, ಪ್ರಧಾನಿ ತಿರುಮಲ 
ರಾಯನ SR ಅಬ ರಾಯ ತಿಮ್ಮಪ್ಪ “ಹಲವು ಗ್ರಾಮಗಳ “ಮೂಲ ವೀಸ” 
ನನ್ನು, ಿರುಮಲನೇವಿಯರ ಪಟ್ಟ ಣದ ಸೆಬ್ಬ ಪಟ್ಟ £9 ಸ್ವಾಮಿಗಳು, ವರದರಾಜಮ ನ 
ಪಟ್ಟ ಉದ AQ, ಪಟ್ಟ ಣಸ್ಟಾ SS ಮತು ಕೃಷ್ಣಾ ಪುರದ ಸೆಟ್ಟಿ ಪಟ್ಟ c9 ಸ್ವಾಮಿಗಳ 
ಮತ್ತು Beaute ರಿ REA 200), ಗೆಯಿಂದ ರಸ 
ಪಟ್ಟ m ತಿರುವೇಂಗಲನಾಥದೇವರ ಸೇವೆಗೆ ರಾರು 3 ಈ ಶಾಸನದಿಂದ 
2 ವಿಷಯಗಳನ್ನು ತಿಳಿಯಬಹುದು. ಮೊದಲನೆಯದಾಗಿ, ಇದು ತಿರುಮಲದೇವಿ 
ಯರ ಪಟ್ಟ ಣ್ಯ ವರದರಾಜನು ನ ಪಟ್ಟ ಣ ಮತ್ತುಕ ೈಷ್ಣಾ ಪುರವೆಂಬ ನಿಜಯನಗರದ 
ese ತಿಳಿಸುತ್ತವೆ. - ರಡತೆಯದಾಗಿ, ಸ ಮೊದಲಾದ ಸ್ಥಳೀಯ 
5 rte ಕೇಂದ್ರ ಸರ್ಕಾರದ ಮೇಲೆ ಪ ಪ್ರಭಾವ, ಬೀರುತ್ತಿ Q ತು. ಇದರಿಂದ ಕೇಂದ್ರ 
ಸಕದ ಅಧಿಕಾರಿಗಳು, ಸ A 90033 AON ಸಿಯ ಸಮ ಒತಿಯಿಲ್ಲಡೆ. ತೆರಿಗೆಗಳನ್ನು ಮಾಫು 
'ಅಥವಾ ದಾನ ಮಾಡುತ್ತಿರಲಿಲ್ಲ. ಮೂರನೆಯದಾಗಿ, ವಿಜಯನಗರ ಸರ್ಕಾರ 
ವರ್ತಕ ಶೆ ಶ್ರೇಣಿಗಳ ಅಸಿ ಸತ್ವವನ್ನು "ಉದಾರ ಮನೋಭಾವದಿಂದ ಒಪ್ಪಿ ಕೊಂಡಿದ್ದಿ ತು. 
ಕೊನೆಯದಾಗಿ, ವಿಜಯನಗರದ ಹಂದಿನ ಕಾಲದ ಹಾಗೆಯೆ, E ಮುಖ್ಯ 


1. SII, VI, Nos. 41, 41, 489; ಅದೇ, VII, No. 129; ಆದೇ, VIII, Nos. 198, 442 
9. EC, X1, Hk. 15. 
8. SII, 1X (ii), No. 878. 


i^ * 0-0: Jangamwadi Math Collection. Digitized by eGangotri 


೮೬ , ವಿಜಯನಗರೆ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪಟ್ಟಣಗಳ ಶ್ರೇಣಿಗಳು, ಸ್ಥಳದಲ್ಲಿನ ಜನರ ಪ್ರತಿನಿಧಿಗಳು ಮತ್ತು ಆ ಪ್ರದೇಶದ: 
ಸರ್ಕಾರದ ಅಧಿಕಾರಿಗಳನ್ನೊ ಳಗೊಂಡಿತ್ತು. 


ಶಾಸನಗಳು “ಮಹಾನಾಡ ಪ್ರಭು” ಎಂಬ ಅಧಿಕಾರಿಯನ್ನು ತಿಳಿಸುತ್ತವೆ. ಇದಕ್ಕೆ 
ಹೆಲವು ಉದಾಹರಣೆಗಳನ್ನು ಕೊಡಬಹುದು. ಕ್ರಿ.ಶ. ೧೫೦೫ ರ ಸಂದು ಶಾಸನ 
ಮಹಾಮಂಡಲೇಶ್ಚರ ರಾಮರಾಜ ಜಗನ್ನಾಥ, ನ್‌್‌ ಮಹಾ-ಅರಸು ಮತ್ತು 
“ ಮಹಾನಾಡ ಪ್ರಭು? ಕೆಂಪನೀರಪ್ಪ ಗೌಡ್ಕ ಮಾಚಿನಾಯಕನಿಗೆ ಬಿಟ ನಕು 
ಯನ್ನು ದಾನಮಾಡಿದುದನ್ನು. ದಾಖಲೆ ಮಾಡಿದಿ: ಕ್ರಿ.ಶ. ೧೫೯೩ರ ees ra | 
“ ಮಹಾನಾಡ ಪ್ರಭು” ಬಿಜಾವರ ಚಿಕ್ಕ ಪೃ್ರಗೌಡನ ಮಗ ಒಂದು ಕೋಟಿಯನ್ನು 
ಕಟ್ಟಿ ಸಿದನೆಂದು ತಿಳಿಸುತ್ತದೆ. ಕ್ರಿ 3, ೧೫೯೮ ರಲ್ಲಿ “ ಮಹಾನಾಡ ಸ ಪ್ರಭು? ಬಿದ್ಯಾವರ: 
ಮುನ್ನು ಡಿ ಚಿಕ್ಕ ಪ g ಗೌಡರಯ್ಯ "ಒಂದು ಗಾ ನನ್ನು ಉಜುಳಯನ್ನು ಕೊಟ ನೆಂದು. 
ತಿಳಿಸುತ್ತದೆ. 


ಕ್ರಿ.ಶ. ೧೬೦೬ ರಲ್ಲಿ ವೆಂಕಟಿಪ ನನಾಯಕನು ಆಳುತ್ತಿ ದ್ದ ರಾಜ್ಯ ದಲ್ಲೆ €, ಮಹಾ 
ನಾಡ ಸೆಟ್ಟಿ ಸಮಸ್ತರು, ಎಲ್ಲಾ o ಸೈಗಳಲ್ಲಿ, ಎಲ್ಲಾ ಪ್ರಾಣಿಗಳ. AB, (0, 
ಸದಾಶಿವ, ಸಾಗರ, ಸಿರಿವಂತೆ, ಕೆಸಕೂರು, ತವನಿಧಿ, "ಗುತ್ತಿ , ಜೆಡೇಯೈ, ಕ ುಪತೂರ್ಕು 
ಸೊರಬ, SAMOA, ಕಬೂರು, ಉಡುಗಣಿ, ಜಂಬೂರು, ವ TIWA.. 
ಹರನಹಳ್ಳಿ, ಆನಂದಪುರ ಮೊಸರೂರು, ಪಂಬುಚ, ದಾನಿವಾಸ, ಆರಗ, ದುರ್ಗ, 
ಆಗುಂಬೆ ಕೋನಿ, ಬಾಗುಂಜಿ, ಬೆಳಕಿ vex, ಮೇಗುಂದ, ಕಿಗ್ಗ, ನೆಮ್ಮಾರು, 
ಮುತ್ತೂರು, ಮುಡೆ, ಕಾರು, ಬಿದಿರೂರು, ಹುಲಿಕಲ್ಲು, GR, 0, ಕರೌರು, ಸೌಳನಾಡು, 
ಸಾನಂತನ v9 ನ, ಭಾರಂಗಿ ಮತ್ತು ಆವಿನಹ $ ಠಾಣೆಗಳಲ್ಲಿ “OA "OY, (ತೆರಿಗೆ) 
ಧರ್ಮವಾಗಿ Hrs ಒಪ್ಪಿದರು. ಮೇಲೆ ಹೆಸರಿಸಿದ ಮತ್ತು ಇತರ ಠಾಣೆಗಳಲ್ಲಿ ಸರಕು. 
ಗಳ ದಾಸ್ತಾರಿನಲ್ಲಿ ರಾಸ ಸೆಟ್ಟರ್ಕ, ಮಠದ ಶಿವಸೆ ಸೇವೆಗೆ ಒಂದು ವಿಸ ವನ್ನು 
ಕೊಟ್ಟ ರು ಕಡೆಯ ಪಕ್ಷ ಹದಿನೇಳಸಿ ಶತಮಾನದ ಪ್ರಾರಂಭದ ತನಕ ಇದ್ದ ಮಹಾ 
=e ಅಸ್ತಿತ್ವ $, ಇದು ಸಾಕ್ಷಿಯಾಗಿದೆ. 


E ಮಹಾನಾಡು ” ಸಭೆಯನ್ನು ಹೋಲುತ್ತಿದ್ದ ಇತರ ದೊಡ್ಡ ಸಭೆಗಳನ್ನು 
ಶಾಸನಗಳು ಉಲ್ಲೇಖಿಸಿವೆ 


(೧) ಕೊಳ್ಳೆ 2 T9 ತಾಲ್ಲೂಕಿನ sodio ಯ, ಒಂದು ಶಾಸನ ಕಂಪಣ್ಣ 
ಒಡೆಯನ ಕಾಲದಲ್ಲಿ ಒಬ್ಬ ನಾಯಕನು ಬಂಡೆಹಳ್ಳಿ 'ಮತ್ತು ಮೋಡೆಹಳ್ಳಿ ಗ್ರಾ ಮಗಳ 


C 


1. EC, XII, Tm. 107. 
2. EC, XII, Mi. 21. 

9. Ibid., Tm. 66. 

4,. EC, VIII, Sa. 123. 


CC-0. Jangamwadi Math Collection. Digitized by eGangotri 


ವುಹಾನಾಡು «929, ನಾಡು | ೮೭ 


ಸುಂಕದ ಒಂದು ಭಾಗವನ್ನು ಮತ್ತು ಸ್ವಲ್ಪ ಭೂಮಿಯನ್ನು ನಾಡು, ನಗರ ಮತ್ತು 
ನಾನಾಜಿಕಿಗಳ ಒಪ್ಪಿ ಗೆಯಿಂದ್ಕ ಮೋಡೆಡಳ್ಳಿ ಯ ಮಲ್ಲಿನಾಥದೇವರ ಸೇವೆಗೆ ದಾನ 
ಮಾಡಿದನೆಂದು ತಿಳಿಸುತ್ತ Bt ಇದು. ಒಂದು ಡೊಡ್ಡ. ಸಭೆಗೆ ಅನ್ವಯಿಸುತ್ತದೆ. 


(೨) ಅಂದಿಗೆರೆ ಗ್ರಾಮದ ಒಂದುಶಾಸನದ ಪ್ರಕಾರ ಕ್ರಿ.ಶ. ೧೪೦೪ ರಲ್ಲಿ ಒಂದು 
ದೊಡ್ಡ ಸಭೆ ಭೂದಾನ ಒಂದನ್ನು ಮಾಡಿತು. ಈ ನಿದರ್ಶನದಲ್ಲಿ ಆರಗ ಹದಿನೆಂಟು 
ಕಂಪಣಗಳ ಮತ್ತು ೩ ಪಟ್ಟಣಗಳ ಮುಖಂಡರಾದ ಪ್ರಭುಗಳು, ರಾವುನಾಡು ನಾಲ್ಕು 
ಮಂದುಗಳ ಮತ್ತು ೬೦ ಗ್ರಾಮಗಳ ಮುಖಂಡರು, ಕೊಬದೆಯ “ ದಾನೆಮೂಲಿಗಳು * 
ಒಪ್ಪಿ ಕಲ್ಲಪ್ಪ ಮತ್ತು ಮಾಯಣ್ಣ ಎಂಬುವರಿಗೆ ರಾವುನಾಡಿನ ಕೊಗಜಿ ಗ್ರಾಮದಲ್ಲಿ 
ಭೂಮಿಯನ್ನು ದಾನಮಾಡಿದರು.3 

(೩) ಇನ್ನೊಂದು ಶಾಸನದ ಪ್ರಕಾರ ಕೊಪ್ಪದ ಅಪಾ 9, ಜಿಸೇನಬೋವ, ಕೊಡ 
ನಾಡಿನ ತುಂಗಭದ್ರ ನದಿಯ ದಡದ ಮೇಲೆ ನಾರಿ ಎಂಬಲ್ಲಿ eared, ಷೆ X ದೇವರನ್ನು 
ಪ್ರತಿಸ್ಕೆಮಾಡಿ ಭೂಮಿಯನ್ನು ಕೊಂಡು, ದೇವರ A ವೇದ A ಕೊಟ್ಟ ನು. ಇದಕೆ | 
ಕೊಪ d ಕೊಡೆನಾಡು ನಾಲ್ದುಸಾವಿರದ್ಕ ಸಮಸ್ತ edly ಅಧಿಕಾರಿಗಳು, ಕೊಪ್ಪದ ಎರಡು 
E ಎಲ್ಲ ಸಾಗುವಳಿಗಾರರು ಮತ್ತು ಬೊಮ ನಪುರ ಮತ್ತು ನಾಗಲಾಪುರ, 
ನರಸಿಂಹಪುರ ಮತ್ತು ಸೋಮತಪುರದ ಬಾ ್ರಾಹ್ಮಣರು ಸ ಸಾಕ್ಷಿಗಳೆಂದು ತಿಳಿಸುತ್ತ ವೆತಿ 

e ದೊಡ್ಡ ಸಭೆಗಳು Gn ಗ್ರಹಾರಗಳನ್ನು ಸ "2 ನಿಸಿದುವು. ಕ್ರಿ.ಶ. ೧೪೦೫ ರಲ್ಲಿ 
೧೮ ಕಂಪಣಗಳ "ನಾಡಿನವರು, ಮೂರು ಪಟ್ಟಿ ಇಡನರು ಮತ್ತು ಗ್ರಾ ಮಗಳ ಒಡೆಯರು 
ರಾಜಪ್ರತಿನಿಧಿಯ . ಹೆಸರಿನಲ್ಲಿ ಮಾಧವ i HD ಅಗ್ರಹಾರವನ್ನು 
ಸ್ಥಾಪಿಸಿದರು. 4 ಇದೇ ರೀತಿ 3, .ಶ. ೧೪೦೭ ರಲ್ಲಿ ನೀರಣ್ಣ ಒಡೆಯರು ಆರಗವನ್ನು 
ಆಳುತ್ತಿ Go ಗ್ಯ ತಿಪ್ಪಣ್ಣ -ಐಯ್ಯ Sen ಹದಿನೆಂಟು. ಕಂಪಣಗಳ ನಾಡುಜನರ ಮತ್ತು 
ಮೂರು ಪಟ್ಟ ಣಗಳ Oe ಒಪ್ಪಿ ಗೆಯಿಂದ ಮೈಸೆಃ ಸೆಗ್ರಾಮದಲ್ಲಿ ೬೦ ಹೊನ್ನಿ R 
ಭೂಮಿಯನ್ನು. ಬೊಮ್ಮ ಣ 9 ಐಯ್ಯನೆಂಬುವಧಿಗೆ ಅಗ್ರ ದಸರಾ ಮಾರಿದರು. 5 


ಶ್ರೇಣಿಗಳು ಪ್ರಾ ತಡವಾದ ವಿವಿಧ ಸ ಸಭೆಗಳನ್ನು ನಾವು ಕಾಣುತ್ತೇವೆ. 

ಅವು “ 'ಮಹಾನಾಡು ಗಳನ್ನು ಹೋಲುತ್ತಿ d ರೂ ಹಾಗೆ ಕರೆಯಲ್ಪ 8, €. ಈ ರೀತಿಯ 
ಒಂದು ಸಭೆಗೆ , ದೇವಸ್ಥಾ ನಕ್ಕೆ ಮಾಡಿದ ಒಂದು ದಾನವ ಉಸು ಸವಾರಿಯನ್ನು ವಹಿಸ 
ಲಾಗಿತ್ತು. ಕ್ರಿ.ಶ. ೧೪೪೬ o, 'ಎರಡನೆ ದೇವರಾಯನ ಕಾಲದಲ್ಲಿ ತುಳುರಾಜ್ಯವನ್ನಾಳು 
ತ್ತಿದ್ದ ಆಚರಸಜಡೆಯ್ಯ .ಪುರುಷೋತ್ತಮಭಟ್ಟಿನಿಗೆ, ದುರ್ಗಾದೇವಸ್ಥಾ ನದಲ್ಲಿ ದೇವೀ 

1. SII, 1X (ii), 411. 
2 EC, VIII, Tl. 196. 
3. EC, VI; Kp. 57. 
4. EC, VOI, Tl. 105. 
` b. Ibid., 190. 


CC-0. Jangamwadi Math Collection. Digitized by eGangotri 





೮೮ ' ವಿಜಯನಗರ ಸಾಮಾಜ್ಯ ದಲ್ಲಿಸ್ಸ ಳೀಯ ಸರ್ಕಾರ 


ಮಹಾತ್ಮೆಯ ಸ್ತೋತ ಶ್ರವನ್ನು ಜಪಿಸಲು, ಹನ್ನೆರಡು ಹೊನ್ನುಗಳಷ್ಟು ಚಿನ್ನವನ್ನು 
ದಾನಮಾಡಿದನು.. ಈ ದಾನದ ಉಸು ಸವಾರಿಯನ್ನು s “ ನಾಡು”, “sod” 
ಮತ್ತು ಗ್ರಾಮಸಭೆಗೆಳಿಗೆ ವಹಿಸಲಾಯಿತು. ಈ ದಾನಕ್ಕೆ ನಾಡುಗಳ ಪ್ರತಿನಿಧಿ 
oaks ಮತ್ತು ಬಳೆಯಲಸ, " ನಖರ "rid ಪರವಾಗಿ ಸೆಟ್ಟಿ ಕಾರ ಮನಕನಸಟ್ಟ 
ಮತ್ತು ಸಂಗೋಟೋಚಗ್ರಾ ಮುದ ಪರನಾಗಿ ಪದ ೈನಾಭನ ಮನಗೆ ದಾಮೋದರಭಟ್ಟ. 
ಸಾಕ್ಷಿಗಳಾಗಿದ್ದ ರು. 
ಗ್ರಾ ಮಗಳು ದೊಡ್ಡ ಸಭೆಗಳಿಗೆ ತಮ್ಮ ಪ ಪ್ರತಿನಿಧಿಗಳನ್ನು ಕಳುಹಿಸುತ್ತಿದು ವು. 
ಕಿ.ಶ. Hp ರ ಒಂದು ಶಾಸನ ಒಂದು ದೊಡ್ಡ xd, ಒಂದು ನೀರಗಲ್ಲನ್ನು ಸ ಸ್ದಾ `ಸಿ 
ದುದರ ದಾಖಲೆಯಿಂದ ಈ ವಿಷಯವನ ನ್ನು ತಿಳಿಯಬಹುದು. ದೇನರಾಯೆನ ಕಾಲದಿ 
ಗತಿಸಿಹೋಗಿದ್ದ ತಿರುಕುನಾಯಕನ ಸಹೋದರ MNA ಹಾಡುವಳ್ಳಿ ಮತ್ತು: | 
ಫೆ MS ನಾಡುಗಳ ಏಳು ಪ್ರಮುಖ ಪ್ರತಿನಿಧಿಗಳು, ಇಪ್ಪತ್ತುನಾಲ್ಕು ಬಳಿಗಳ (ವಿಭಾಗ 
ಸಮಸ ಸ್ವನಾಡು (ಸಭೆ) ಮತ್ತು ded: ಮತ್ತು ಸಿರಿಯೂಳಿ ನಾ ಇಡುಸಭೆಗಳ v3 ಒಂದು 
ನೀರಗಲ್ಲನ್ನು ಸ್ಥಾಪಿಸಿದುವು. 


« ಮಹಾನಾಡು ಗಳು ಸಂತೆಗಳನ್ನು ಸ್ಥಾ Y ನಿಸುತ್ತಿದ್ದು ವ್ರ. ಕ್ರಿ.ಶ ೧೩೬೨ರ 
ಒಂದು ಶಾಸನ, ಕೈವಾರ ನಾಡಿನ ಸಮಸ್ತ ಗೌಡ ಸ ಪ್ರಜೆಗಳ ಮತು Te ನಾನಾ 
ದೇಶಿಗಳ ಮತ್ತು ಹೆದಿನೆಂಟು ಜಾತಿಗಳ ಸಂಯುಕ್ತ “ಜಟುವಟಿಕಿ ಕಗಳನ್ನು ತಿಳಿ ತ್ರದೆ3 


ಕ್ರಿ.ಶ. ೧೩೬೭ ರಲ್ಲಿ ಬುಕ್ಕರಾಯನ ಮಗ ವಿರೊಪರಾಯ ಆರಗ. E. 
ಕಂಪಣಗಳ ರಾಜ ಪ್ರತಿನಿಧಿಯಾಗಿದ್ದಾ ಗೃ ೫೦ ನಾಡಿನ ಜನರು, ನಿರೂಸರಾಯನು 
ಸುಭದ್ರ ತೆಯಿಂದ ರಾಜ್ಯಹೊಂದಿರಲು, ಆ ಸ್ಸ ಳವ ಶಂಕರ ದೇವರ ಸೇನೆಗೆ ಬಂಡಿಗನಳಿ 
ಗ್ರಾಮದಲ್ಲಿ ಭೂಮಿಯನ್ನು ದಾನಮಾಡಿದರು.4 ^ ಈ ಶಾಸನ ಮಹಾನಾಡು ಸಭೆಗೆ 
ಅನ್ಲಯಿಸಿದುದಲ್ಲದೆ ಪ್ರ ಜೆಗಳು ರಾಜನಿಗೆ ಪಿ A ತೋರಿಸಲು ಭೂದಾನ ಮಾಡಿದ XY 
ತಿಳಿಸುತ್ತದೆ. ಈ cx ಸನಗಳನ್ನು ನಂಬುವುದಾದರೆ, ಪ್ರ ಜೆಗಳು ತಮ್ಮ ಹೆಲವು 
ರಾಜರನ್ನು ಮತ್ತು ರಾಜಸ ತ್ರತಿನಿಧಿಗಳನ್ನು ಗೌರವದಿಂದ ಕಾಣುತ್ತಿ, ದ್ದ ರೆಂದು ತಿಳಿಯುತ್ತ ದೆ. 
© ಮಹಾನಾಡು” ಅಥನಾ ಜಿಲ್ಲಾ ಸಭೆ ಅಪರೂಪವಾಗಿ ಸೇರುತ್ತಿತ್ತು. 
ವರ್ತಕರು ಅದರ ಸಭೆಗಳಲ್ಲಿ ಪಾಲ್ಗೊ ಳ್ಳು à, ದ್ದ ರು. ಅದರ ಕರ್ತವ್ಯಗಳು ವಿಶೇಷ 
ವಾಗಿರಲಿಲ್ಲ. ಅದು ಪ ಪ್ರದೇಶದ ಆಡಳಿತ o ರಿ ಹೊಂದಿರಲಿಲ್ಲವೆಂದು ಕಾಣುತ್ತದೆ. 
ಅದಕ್ಕೆ ಸ್ನ ಸ್ವಂತ ಸಿಬ್ಬಂದಿ 3 ಇರಲಿಲ್ಲ ಮತ್ತು ಅದರ ಅವಶ್ಯಕತೆಯೂ. ಇರಲಿಲ್ಲ. ಮಹಾ 
ae ಪ್ರಾ — DA (Or, ಸ ಸದಸ್ಯತ್ವ ಮತ್ತು ಕರ್ತವ್ಯಗಳು ನಿರ್ದಿಷ್ಟ ವಾಗಿರಲಿಲ್ಲ. 
See Karnatak Inscriptions, I. No. 58 (1989-40). 

2. Ibid., No. 56. 


3. EC X. Ct. 95. 
4 EC, VIII, Nr. 34. 


CC-0. Jangamwadi Math Collection. Digitized by eGangotri 


ಮುಹಾನಾಡು ಮತ್ತು ನಾಡು i ೮೯ 
ನಾಡು 


ನಾಡು” ಎಂಬ ಮತ್ತೊಂದು ವಿಧದ ಪ್ರಾದೇಶಿಕ ಸಭೆ ನಾಡು ಎಂಬ 
ಹೆಸರಿನ Wa AIT ವಿಭಾಗದಲ್ಲಿ ಕೆಲಸ ಮಾಡುತ್ತಿತ್ತು. ಅದರ ಪ್ರಾದೇಶಿಕ ಹತೋಟ 
ಯನ್ನು BAP ತಾಲ್ಲೂಕುಗಳು ಅಥವಾ ಹೋಬಳಿಗಳಿಗೆ ಹೋಲಿಸಬಹುದು. ನಾಡು 
ಒಂದು ಆಡಳಿತ ವಿಭಾಗವಾಗಿದ್ದು ನಾಡು A, ಹಲವು. ಗ್ರಾಮಗಳ ಒಂದು 
ಸಭೆಯಾಗಿದ್ದು ಪದೇ ಪದೇ ಸೇರುತ್ತಿ! ದ್ದಿತು. ನಾಡಿನ ಜನರು ಈ ಸಸೆಯಲ್ಲಿ ಸೇರಿದ್ದ 
ಕೆಂದು ತಿಳಿಸುವುದಕ್ಕೆ ಅನೇಕ ಪದಗಳನ್ನು ಬಳಸಿರುವುದನ್ನು ಮುಂಜಿ ತಿಳಿಸಲಾಗಿದೆ. 
ಈ ಸಭೆಯ ರಚನೆಗೆ ಗ್ರಾಮಗಳ ಹಿತಾಸಕ್ತಿಯೆ ಕಾರಣವಾಗಿದ್ದಿ ತು. ಮುಂದೆ ತಿಳಿಸಿರುವ 
ಹಾಗೆ ಇದು ನೀರಾವರಿ ತೆರಿಗೆ, ನ್ಯಾಯವಿತರಣೆ ಮತ್ತು “ಆಡಳಿತ ಮೊದಲಾದ 
ಕರ್ತವ್ಯಗಳ ಜವಾಬ್ದಾರಿ ಹೊಂದಿದ್ದಿ ತು. 

ಪುರಾಶನ ಮತ್ತು ಮಧ್ಯ ಯುಗದ ದಕ್ಷಿಣ ಭಾರತದಲ್ಲಿ ನಾಡು ವ್ಯವಸ್ಥೆ ಇದ್ದಿ ತು. | 
ಅದು ಸ ಳೀಯ ವಿಷಯಗಳಲ್ಲಿ ಕಾರ್ಯ ಕೈಗೊಳ್ಳು ವ ಮತ್ತು ಸ್ಥಳೀಯ ವ್ಯವಸ್ಥೆ an 
ಸಂಬಂಧಪಟ್ಟ ಅಧಿಕಾರಗಳನ್ನು ಹೊಂದಿದ್ದಿತು. ಅದು ಕಾನೂನುಗಳನ್ನು ಮಾಡುವ 
ನಿರ್ದಿಷ್ಟ ಕರ್ತವ್ಯ ವನ್ನು ಹೊಂದಿದ್ದಿ ತು. 


“ ನಾಡು” ABA ಅತ್ಯಂತ ಮುಂಚಿನ ದಾಖಲೆ ಕ್ರಿ.ಶ. ೫ನೆ solic: 
ಹಲ್ಮಿಡಿ ಶಾಸನದಲ್ಲಿ ದೊರಕುತ್ತ A 1 ಸುಮಾರು ಕ್ರೆ. 3. ೯೫೦ ಸ್ಟ ಮೈಸೂರು ಜಿಲ್ಲೆ ಯ 
ಇ ಒಂದು ಶಾಸನ ದಾನವಾಗಿ ಕೊಟ್ಟಂತಹ ಭೂಮಿಯ ಸಾಗುವಳಿಯನ್ನು 

* ನಾಡು” ಮತ್ತು “ಗ್ರಾಮು” ನಿಯಂತ್ರಿ ಸುಪ್ರಹೆಂದು ತಿಳಿಸುತ್ತದೆ. ಕರ್ನಾಟಕದಲ್ಲಿ 
ಕ್ರ. ಶ.೧೦ನೆ ಶತಮಾನದ ಮಧ್ಯೆ ದಿಂದ r ನಾಡು” ಸ್ವಾಯತ್ತ ತೆಯನ್ನು ಹೊಂದಿದ್ದ 
ಆಡಳಿತ ವಿಭಾಗವಾಗಿತ್ತೆಂದು ಶಾಸನಗಳಿಂದ ತಿಳಿಯುತ್ತದೆ. ನಾಡು ವಿಜಯನಗರ 

ಕಾಲದಲ್ಲಿಯೂ ಮುಂದುವರಿಯಿತು, ಮತ್ತು ಡಾ. ಮಹಾಲಿಂಗಂ ಹೇಳಿರುವ ಹಾಗೆ 
ಗ್ರಾಮ  ಸಜೆಯಂತೆಯೇ ಅಧಿಕಾರ ಹೊಂದಿದ್ದಿ ತು. ಆದರೆ ಹತೋಟ ಇನ್ನೂ ಹೆಚ್ಚಿನ 
ಪ d oe, ಆವರಿಸಿದ್ದಿ ತು4 ಆವರ ಪ್ರ ಕಾರ ಸ ಸ್ಥಳೀಯ ಪ ಪ್ರದೇಶಗಳಲ್ಲಿ « ನಾಡು * 
ಸುತ್ತು d ಸಭ? ಅರ್ಧೆ ಸ್ವಾತಂತ್ರ ಹೊಂದಿದ ಗಣರಾಜ್ಯ ಗಳಾಗಿದು ವು ಮತ್ತು ತಮ್ಮ 
ಪ್ರ dendo ಆಡಳಿತದ ಕೆಲವು ಭಾಗಗಳನ್ನು ನಿಸುವ 'ಜನಾಬಾ  ರಿಯನ್ನು' 
ಹೊಂದಿದ್ದ ತು.₹ ಆದರೆ ತಿರುಚಿನಾಪಳ್ಳಿ, ತಂಜಾವೂರು ಮತ್ತು ರಾಮನಾಡ್‌ ES ಗಳು. 
ಪುದುಕೊಟ್ಟಿ ಸಂಸಾ ನ ಮುಂತಾದ EE ಹಲವು ಭಾಗಗಳಲ್ಲಿ ಕ್ರಿ ಶೆ. ೧೪ 


1. MAR, 1986, No. 10. 

9. EC, III, Md. 41. 

9. Dikshit: op.cit., pp. 95-57. 

4. Mahalingam : Admn., pp. 215-216. 
5. Ibid., p. 216. 


~ 


CC-0. Jangamwadi Math Collection. Digitized by eGangotri 


FO ವಿಜಯನಗರ ಸಾಮ್ರಾ ಜ ದಲ್ಲಿ ಸ್ನ ಸಳೀಯ ಸರ್ಕಾರ 


`` ರಿಂದ ೧೬ ನೆ ಶತಮಾನದವರೆಗೆ ಸ್ಥಳೀಯ ಸಂಸ್ಥೆಗಳು ತಮ್ಮ ಪ್ರಭಾವವನ್ನು ಕಳೆದು 
' ಕೊಂಡು ಅವ್ಯವಸ್ಥೆ ಗೊಳಗಾಗಿದ್ದ ವೆಂದು ಕಾಣುತ್ತ à 

ನಾಡಿನ ಅಧಿಕಾರಿಗಳು: ಗ್ರಾ ಮಗಳಲ್ಲಿ ಗೌಡರು ಮತ್ತು ಪ್ರಭುಗಳು ಅಧಿಕಾರಿ 
ಗಳಾಗಿದು ದನ್ನು ಹಿಂದೆಯೆ ತಿಳಿಸಲಾಗಿದೆ. ಗ್ರಾ _ಮಸಮುದಾಯಗಳು ಅಥವಾ ನಾಡುಗಳು 
ಅಥವಾ ಕಂಪಣಗಳಲ್ಲಿ ನಾಡಗೌಡರು one ನಾಡ ಪ ಪ್ರಭುಗಳೆಂಬ ಅಧಿಕಾರಿಗಳು 
ಇದ್ದ ರು. 

ಕ್ರಿ.ಶ. ೧೪೧೯ ರಲ್ಲಿ ಹಲವು ಗ್ರಾಮಗಳ “ನಾಡ ಗೌಡಿಕ”ಯನ್ನು ರಾಮ 

ಗೌಡನು ಹೊಂದಿದ್ದನು ಕೃಷ್ಣ ದೇವರಾಯನ ಆಳ್ವಿಕೆಯ ಒಂದು ಶಾಸನ “ ನಾಡ 
ಗೌಡ "on ಸಂಬಾಧಿಸಿದುದಾಗಿದೆ. ಮತ್ತೊಂದು Sag ಸತರ ನಾಡ 
ಗೌಡರೆಲ್ಲರ ಸಚಿ ಭೂದಾನ ಮಾಡಲು ROS o ಂದು ತಿಳಿಸುತ್ತದೆ." ಕ್ರಿ.ಶ. ೧೩೫೧ ರಲ್ಲಿ 
ತಾಳವಾಡಿ ಬಮ್ಮ; £9 ಗಂಗವಾಡಿ ಮಾದಣ್ಣ ಮತ್ತು pue ಸ್ಟ ಕುಲರ್ನಲಿ 
ನಾಡು ಪ್ರಭುಗಳಾಗಿದ್ದರು.3 ಕ್ರಿ. 8. ೧೩೭೭ ರಲ್ಲಿ ನಸವಂದುನಾಡಿನೆ ಸಮಸ್ತ ನಾಡ 
ಪ ಪ್ರಭುಗಳು ದಾನಕೊ XS ಸೇರಿದ್ದ ರು. 3 S. ೧೩೮೪ ರೆ ಒಂದು "sedg 
ಕೊಳಲದ ನಾಡು ಪ ಸ್ರಭುಗಳನ್ನು ಹೆಸರಿಸುತ್ತದೆ.? ಕ್ರಿ.ಶ. ೧೪೦೪ ರ ಒಂದು ಶಾಸನ 
` ಆರಗವೆಂಕೆ ಹದಿನೆಂಟು ಕಂಪಣಗಳ ನಾಡುಗಳ ಪ ಸ್ರಮುಖರಾಗಿದ್ದ “ ಪ್ರಭುಗಳಿಗೆ 
ಸಂಬಂಧಿಸಿದೆ. ಕ್ರಿ. ಶ. ೧೫೨೫ ರಲ್ಲಿ ಕೆಂಪಯ್ಯ ಗೌಡ ಯಲಹಂಕದ "ನಾಡಪ್ರಭು 
ವಾಗಿದ ನನು. ಹತ್ರ eh ೧೫೩೭ ರಲ್ಲಿ ನು ತಲಕಾಡು ನಾಡಿನ “ ಪ್ರ a z 
send ನು. ಕ್ರಿ.ಶ. ೧೫೪೩ ರಲಿ ಸಿತಾಕಲ್‌ ಗಂಗಪ ನನಾಯಕ ಕೊಳಲ ಸಿಮೆಯ 
ನಾಡಗೌಡಿಕೆಯನ್ನು ಹೊಂದಿದ ನು. u 

ನಾಡಿನ “ಪ ಪ್ರಭು? ಅನೇಕ ವೇಳೆ ಒಂದು ಗ್ರಾಮದ ಮುಖಂಡನಾಗಿದ ನೆಂದು. 
ಕಾಣುತ್ತದೆ. ಉದಾಹರಣೆಗೆ, ನಾಯರ ಖಂಡ ಮಳುನಾಡಿನ ಪಿಕಮಣೆ ಗ್ರಾಮಕ್ಕೆ 
ಸಂಕಣ ನ 9 ನೆಂಬುವನು ಮುಖಂಡನಾಗಿದ್ದು, ಆ ನಾಡಿನ “x ಭು ವೂ S ರನು. 


C 


1. Venkatarama Ayyar, K. P.: arabe in a part of the Tamilnad ;...... 
PIHC, 1944 pp. 300-805. 
2. EC, XII, Mi. 20, 
8. EC, X, Sd. 79. 
4. MAR, 1925, p. 19. 
5. EC, IX, Cp. 16. 
6. EC, IX, Cp. 16. 
7. EC, X, Kl. 80. 
8. EC, VIII, TI. 196. 
9. EC, ೫1, Kg. 23. 
10. MAR, 1947-56, No. 38. 
11. EC, XII, Tm. 59. 
13. EC, VIII, Sb. 965... 


CC-0. Jangamwadi Math Collection. Digitized by eGangotri 


ವಂಹಾನಾಡು ಮತ್ತು ನಾಡು ೯೪೧: 


ನಾಡಿನ ಮುಖ್ಯಸ್ಥ ನನ್ನು ಸೂಚಿಸಲು " ಯಜಮಾನ ಎಂಬ ಪದವನ್ನು ಬಳೆಸಲಾಗು 
ತಿ ತಿದ್ದಿ ತೆಂದು ಕಾಣುತ್ತ, d. ಕ್ರಿ.ಶ. ೧೫೨೭ ರ ಚನ್ನ ಪಟ್ಟಣ ತಾಲ್ಲೂಕಿನ ಹೊಸಹಳ್ಳಿ 
ಶಾಸನ, “ ವಿಜಯಪುರದ ಅಶೀಷ 'ನಾಡು ಗೌಡುಗಳು * ಬೈರಪ್ಪ ವ 
ಯಜಮಾನತನಕ್ಕೆ ಕೊಟ್ಟ ಮಾನ್ಯ ದ ಗದೆ ಯನ್ನು ದಾಖಲೆಮಾಡಿದೆ.- ಕೋಲಾರ 
ಜಿಲ್ಲೆ ಯೆ ಯಲ್ಲೂ ರು ಹೋಬಳಿಯ à addio ಗ್ರಾಮದ ಒಂದು ಶಾಸನ ಒಂದು 
ನಾಡಿನ ಸ್ವಾಮಿತನದ ಹುದೆ ಯನ್ನು, ಬಾ ಮು ದಾನ ಮತ್ತು ಕಂದಾಯದ 
ವಸೂಲಿಯೊಡನೆ ನಾಡಿನವರು ವೆಂಗಟಿಸೆ 8, ಗೆ ಕೊಟ್ಟಿ ಕೆಂದು ತಿಳಿಸುತ್ತದೆ. 

ನಾಡಗೌನನ ನೇಮಕ: ಎನು ಗದ wee ಕಾಲದಲ್ಲಿ ನಾಡಗೌಡನನ್ನು 
ರಾಜನು ನೇಮಕ ಮಾಡುತ್ತಿ d ಪದ್ಧ à, ನಂತರವೂ ಮುಂದುವರಿಯಿತೆಂದು ಕಾಣು 
ತ್ತದೆ. ರಾಜ ಮತ್ತು ಹ್‌ ಅಧಿಕಾರಿಗಳಿಗೆ ನಾಡಗೌಡನ ನೇಮಕ ಸಾಮಾನ್ಯ 
ವಾಗಿ ಸೇರಿದ್ದಿ ತು. ಸಾಡಗೌಡನ ಹುದ್ದೆ ವಂಶಪಾರಂಪರ್ಯ ವಾಗಿದ್ದಿ 333 

ಕ್ರಿ. 8.3. ೧೪೧೯ ರ ಮದ್ದ ಗಿರಿಯ ಒಂದು ಶಾಸನ ಸಂಗೇಗೌಡನ ಮಗ ರಾಮ 
ಗೌಡ ಮದ್ದ ಗಿರಿಹಳಿ ಯನ್ನು. ಗೌಡರ “ ಕೊಡಗೆ ಮಾನ್ಯ ನಾಗಿ ಕೊಟ್ಟ ದನ 3 3 
ಮತ್ತು ಮೋದಿನ a ಕೆಳೆಗೆ ಇನ್ನೂ ಎರಡು ಸಾವಿರ ಅಡಕೆ ಮರಗಳನ್ನು ನೆಡುನೆನ್ಟು 
ಭೂಮಿಯನ್ನೂ ಮತ್ತು ಪ್ರತಿ ಗ್ರಾ ಮದ ನಾಡಗೌಡಿಕೆಯನ್ನು RE 
ತಿಳಿಸುತ್ತದೆ... ಈ ದಾನನನ್ನು ಪ್ರಭಲರಾಯ ಒಡೆಯರು ಬರೆಸಿದರು. ಈ ಶಾಸನ 
ಔಭಲರಾಯ ಒಡೆಯರು ಹೊಂದಿದ್ದ ಹುದೆ ಯನ್ನು ತಿಳಿಸಿಲ್ಲ. 

ಕ್ರಿ. ಶ. ೧೫೪೩ ರಲ್ಲಿ ಬಯಿರಪ್ಪ CE ನಿಯೋಗಿಗಳಾಗಿದ್ದ ಕಂಪಣ್ಣ 
ನ್‌ ಮತ್ತು dod, ಪ ನಾಯಕ, ಸಿತಾಕಲ್‌ nono ನಾಯಕನಿಗೆ stk 
ಗ್ರಾಮದ dias “nad ದಾನವನ್ನು ಶಾಸ ಸನ” ತಿಳಿಸುತ್ತದೆ. ಇದರ 
ಪ್ರ ಕಾರ, ಆತನಿಗೆ ಕೊಳಲ ನಾಡ ಸೀಮೆಯ webs ಹಳ್ಳಿ 2 0583 EL 
ದತ್ತಿ ಯಾಗಿ ಕೊಡಲಾಯಿತು. ಈ ಶಾಸನದಿಂದ ರಾಜಕ ಆಂಗ ನಾಡಗೌಡ ` 
ನನ್ನು ನೇಮಿಸುತ್ತಿ ದ್ದ ರೆಂದು a, 8 ವಾಗುತ್ತದೆ. 


ವೆಂಕಟಪತಿ ಜೀವ Mss ಆಳ್ವಿಕೆಯಲ್ಲಿ ಮಹಾನಾಯಕಾಜಾರ್ಯ 

ಹರತಿ ಇಮ್ಮಡಿ ರಂಗಪ ಸನಾಯಕನ ಮಗ ಹುಂಗಹತಿ ನಾಯಕನ ಸಂಸಾರದ ಬಕ 
ಗಳು ಮತ್ತು 'ಇತರರು “Raion ಒಂದು ಶಿಲಾಶಾಸನವನ್ನು ದಯಪಾಲಿಸಿದರು.* 
ಈ a ಕ್ರೈ. ಶ. ೧೬೧೨ರಲ್ಲಿ ಗೌಡಿಕೆಗೆ ಹಕ್ಕನ್ನು ತಪ್ಪಾಗಿ ಹಾಕಿದುದನ್ನು 

1. MAR, 1925, No. 5. 

9, Ibid., No, 100. 

9. EC, VII, Sk. 219. 

4. EC, XU], Mi. 20. 

5. EC, XII, Tm. 59. 

6.. EC, XII, 8i. 84. 


CC-0. Jangamwadi Math Collection. Digitized by eGangotri 


೯೨ ವಿಜಯನಗರ ಸಾಮಾಜ್ಯದಲ್ಲಿ ಸ್ಥ ಳೀಯ ಸರ್ಕಾರ 


E. ಕುತೂಹಲಕರವಾದ ಒಂದು ಮೊಕದ್ದ ಮೆಯ ವಿವರವನ್ನು ಕೂಡುತ್ತದೆ. 
ಶಾಸನದಿಂದ ಕೆಲವು ವಿಷಯಗಳನ್ನು . ತಿಳಿಯಬಹುದು. ಮೊದಲನೆಯದಾಗಿ, 
E ನಾಡಗೌಡಿಕೆಯನ್ನು ಕೊಡಬಹುದಾಗಿತ್ತು. ಈ ಶಾಸನ ವೀರ ಬಲಾ X 
ರಾಯ ಮೊದಲು ನಾಡ ಗೌಡಿಕೆಯನ್ನು ಕೊಟಿ ನೆಂದೂ ಮತ್ತು ಅನಂತರ ವಿಜಯ 
ನಗರ ರಾಜರು ಮುಂದುವರಿಸಿದರೆಂದೂ ತಿಳಿಸುತ್ತ 3. ಎರಡನೆಯದಾಗಿ ನಾಡಗೌಡಿಕೆ 
ಹುದ್ದೆ ವಂಶಪಾರಂಪರ್ಯ ವಾಗಿತ್ತೆಂದು ತಿಳಿಸುತ್ತ d. ಈ ವ್ಯಾಜ್ಯ ಉದ್ಭವಿಸುವ 
ವರೆವಿಗೆ ಆ ಹುದ್ದೆ ಮಶಪಾರಂಪರ್ಯ ವಾಗಿತ್ತು. ಮೂರನೆಯದಾಗಿ, AUS 
ಇತರ ಸಾಮಾನುಗಳಿಂತೆ ಕ್ರ ಕಯ nag 'ಕೊಢಿಯಿತ್ತು. ಈ ಸಂದರ್ಭದಲ್ಲಿ ಕಿ ೮ ಶೆ. 
೧೫೮೧ರಲ್ಲಿ ಸಿದ್ಧಾ ಪುರದ Md ಣ್ಣ ಗೌಡ, ತನಗೆ ಸೇರಿದ್ದ `ಕೊಟ್ಟಿ ಹಳ್ಳಿ ಗೌಡಿಕೆಯನ್ನು 
೨೦೦ ನರಹಗಳಿಗೆ ಮಹಾನಾಯಕಾಚಾರ್ಯ ಕಮೆಗೆತಿ ané ಹನುಮೆನಾಯಕನ 
ಮೊಮ್ಮ] ಗ ಮದಕೆರಿನಾಯಕನಿಗೆ ಮಾರಿದ ಶಾಸನವನ್ನು ತಿಳಿಸಬಹುದು. ನಾಲ್ಕ ನೆಯ 
ದಾಗಿ, SUN ಕಾಲದಲ್ಲಿ ನಾಡಗೌಡಿಕೆ ಮುಂದುವರಿಯಿತು ಮತ್ತು ಕೊನೆಯ 
ದಾಗಿ ಕ್ರಿ.ಶ. ೧೬೧೨ರಲ್ಲಿ ನೆಂಕಟಸತಿದೇನ ಮಹಾರಾಯನ ಆಳ್ವಿಕೆಯಲ್ಲಿ ಈ ವ್ಯಾಜ್ಯ 
ES ಮಹಾನಾಯಕಾಚಾರ್ಯ ನ pais ಬಂಧುಗಳು ಮತ್ತು ಇತರರು ಇದನ್ನು 
ತೀರ್ಮಾನಿಸಿದರು. 


ನಾಡಗೌಡನ ಸಂಭಾವನೆ: ತಮಿಳು ಜಿಲ್ಲೆಗಳಲ್ಲಿ ನಿರ್ದಿಷ್ಟ ಸೇವೆಗೆ “ ಉಂಬಳಿ * 
ಭೂಮಿಯ ಅನುಭೋಗದಿಂದ ಸಂಭಾವನೆ ಸಲ್ಲಿಸ ತಿ ದ್ದರೆ ರು. ನ ಉಂಬಳಿ” ಎಂದರೆ 
ಸಾರ್ವಜನಿಕ ಸೇವೆಗಾಗಿ ವ್ಯಕ್ತಿಗಳಿಗೆ ದಾನಮಾಡುತಿ ತ್ತಿದ್ದ ಕಂದಾಯ ಮಾಫಿ ಮಾಡಿದೆ 
ಭೂಮಿ). ಕನ್ನಡ ಜಿಲ್ಲೆಗಳಲ್ಲಿ ಯಾವುದಾದರು ಸೇವೆಗೆ ಅಥವಾ ಉದ 3 QU, ಭೂಮಿ 
ಯನ್ನು . ದಾನಮಾಡುತ್ತಿ = ದನ್ನು “FRAN” ಅಥನಾ “ಶಕೆ nor » ಎಂದು 
ಕರೆಯುತ್ತಿದ್ದರು. ನಾಡ ಗೌಡಿಕೆಗೆ ಅನೇಕ ಸಂದರ್ಭಗಳಲ್ಲಿ. ದಡಿಗೆ ಉಂಬಳಿ * ನೀಡ 
ಲಾಗುತ್ತಿ d». ಕ್ರಿ.ಶ. ೧೫೬೩ ರಲ್ಲಿ ಕೊಳಲ ಸೀಮೆಯ ನಾಡ ಗೌಡಿಕೆಗೆ ಸಿತಾಕಲ್‌ 

moria 3 ನಾಯಕನಿಗೆ ಆ ಸೀಮೆಯ ಎಲ್ಲ ಗ್ರಾಮಗಳ ತರಿ ಮತ್ತು ಒಣ ಭೂಮಿಗಳ 
ತೆರಿಗೆ ರಿಯಾಯಿತಿ ಮತ್ತು. ಎಲ್ಲ ಹಕ್ಳುಗಳೊಡನೆ ಒಮ್ಮಚಹಳ್ಳಿಯನ್ನು : ದಂಡಿಗೆ 
ಕೆ ಉಂಬಳಿಯಾಗಿ, ಶಾಶ್ವತ dà ತಿಯಾಗಿ ಕೊಡಲಾಯಿತು.3 


ನಾವು “ ಕೊಡಗೆ ಮಾನ್ಯ”, « ಪುರಿಮಾನ್ಯ?, “ ಕಟ್ಟು ಕೊಡಗೆ *, * ದಯಿನ್ಯು 
TBA” “ಸತಿಗೆ ಕೊಡಗೆ: ೫ ಮತ್ತು “ ನತ್ತು ಕೊಡಗಿ » Ree ನಾನಾ 
ರೀತಿಯ “ ಮಾನ್ಯ *, ದಾನಗಳನ್ನು ಕಾಣಬಹುದು. ಕ್ರಿ.ಶ. ೧೪೧೯ ರ ಶಾಸನವೊಂದು 
ರಾಮಗೌಡನಿಗ ಸುಡ ಗಿರಿ ಹಳ್ಳಿಯಲ್ಲಿ ೩೦೦೦ ಅಡಕೆಮರಗಳಿಗೆ be 


1. EC, XI, Cd. 48. 
2. EC, XII, Tm. 39. 


CC-0. Jangamwadi Math Collection. Digitized by eGangotri 


ಮುಹಾನಾಡು ಮತ್ತು ನಾಡು TR 


€ Sdn ಮಾನ್ಯ”ವಾಗಿ ಕೊಡಲಾಯಿತು! ಎಂದು ತಿಳಿಸುತ್ತದೆ. ಈ ಉದಾಹರಣೆ 
ಗಳಿಂದ ನಾಡ ಗೌಡಿಕೆಗೆ ಸಮಸ್ತ ಹೆಕ್ಕುಗಳೊಡನೆ ಶಾಶ್ವತ ಕೊಡುಗೆಯಾಗ « ದಂಡಿಗೆ 
ಉಂಬಳಿ ” ಗಾ ಮನವನ್ನು ಕೊಡಲಾಗುತ್ತಿ ದ್ರಿ ತೆಂಬುಮ ಸ ಸ್ಪಷ್ಟ ವಾಗುತ್ತದೆ. ಅನೇಕ ವೇಳೆ 
ಯಾವುದಾದರು ಒಂದು AAA ಮಾನ್ಯ. ದಾನವನ್ನು ಕೊಡಲಾಗುತ್ತಿ, ತ್ತು. 


ಕೋಲಾರ ಜಿಲ್ಲೆ ಯ ಯಲ್ಲೂ ರು” ಹೋಬಳಿಯ ಹರಲಕುಂಟಿ ಶಾಸನದಿಂದ 
ನಾಡಗೌಡನ ಸ ಂಭಾವನೆಗಳ ವಿವರಗಳನ್ನು ತಿಳಿಯಬಹುದು. ಈ ಶಾಸನದ ಪ್ರಕಾರ, 
ನಾಡಿನ ಜನರು ಅರ್ಥೆ ಖಂಡುಗ ಬತ್ತವನ್ನು ಉಳುವ ಭೂಮಿ, “ಆಯ” (ಒಂದು. 
ತೆರಿಗೆ) ನನ್ನು ವಸೂಲು ಮಾಡುವ ಹೆಕ್ಬು, “ಮನೆ ಪಟ್ಟು ” (ಮನೆ ತೆರಿಗೆ) ಮತ್ತು 
SIE ಸಾಮಗಿ ಗಳ ಮೇಲಿನ ಸು ಸುಂಕವನ್ನು ಕೊಡುತ್ತಿ E ಕೆಂದು ತಿಳಿಯುತ್ತ di 2 
ಕ್ರಿ:ಶ. ೧೩೦೭ರ ಹೊಕ್ಕೆ ಕೆರ ಶಾಸನದ ಪ್ರಕಾರ ನಾಡ ER Gn, ೪೦ ಗ್ರಾಮಗಳ, 
3, ತಿಯೊಂದರಿಂದಲೂ ಒಂದು “ಪಣ”, “ಮೂವತ್ತು, ಗ್ರಾ ಮಗಳ ಪ್ರ ತಿಯೊವರಿಂದ. 
ಸಣ ಮತ್ತು ಸಂತೆಯ ಸುಂಕ ಮುಂತಾದುವುಗಳನ್ನು. ಕೊ ಡಲಾಗುತ್ತಿ, o ತೆಂದು 
ತಿಳಿಯುತ್ತದೆ3 ಈ ದಾಖಲೆಗಳು ನಾಡಿನ ಜನರು ಸಾಮೂಹಿಕವಾಗಿ ಮುಖ್ಯಸ್ಥ ನನ್ನು 
ನೇಮಿಸುವ en ಮತ್ತು ಆ ಹುದ್ದೆ ಯ ಪ್ರಾಮುಖ್ಯ ಮತ್ತು ಅವನ ಸಂಭಾವನೆಗೆಳನ್ನು 
ತಿಳಿಸುತ್ತವೆ. ಈ ಮೇಲಿನ ಉದಾಹರಣೆಗಳಿಂದ ನಾಡಗೌಡನ ಸಂಭಾವನೆಯು- 
(೧) ಮಳ (2) * ಆಯ” ಅಥವಾ ಶುಲ್ಕ, (2) a2 ಪಾರ ಸರಕುಗಳ - 
ಮೇಲಿನ ಸುಂಕ ಮತ್ತು (೪) ಮನೆ ತೆರಿಗೆಗಳಿಂದ ಬರುತ್ತಿ o ತೆಂದು ತಿಳಿಯಬಹುದು. 


ನಾಡಗೌಡನ ಕರ್ತವ್ಯಗಳು: ನೂಡಗೌಡನ ಕರ್ತವ್ಯಗಳು ವಿಜಯನಗರ 
ಇಲದ ಮೊದಲು ಇದ್ದ ಂತೆಯೆ ಮುಂದುವರಿಯಿತೆಂದು ಕಾಣುತ್ತದೆ. ಕ್ರಿ.ಶ. ೧೬೧೭ರ 
| E ಶಾಸನ ಕೈವಾರ ನಾಡಿನ ನಿವಾಸಿಗಳು ಪ್ರ à bur ಆ ನಾಡನ S3 
ಕಾಪಾಡುವ ದೇವತೆ ಚಾಮುಂಡೇಶ್ವರಿಗೆ ಒಂದು ಕುರಿಯನ್ನು ಕೊಡಲು ನಿರ್ಧೆರಿಸಿದ 
ಕೆಂದೂ ಮತ್ತು ಆ ನಾ Gd ಗಾವುಂಡ ಇದರ ಜವಾಬ್ದಾರಿ ಹೊಂದಿರಬೇಕೆಂದೂ 
ತಿಳಿಸುತ್ತ ದೆ. ಆವನ ಕರ್ತವ ಗಳು ತೆರಿಗೆಗಳ ವಸೂಲು,  ನ್ಯಾಯವಿತರಣೆ ಮತ್ತು 
ಅವನ ಹತೋಟಿಯಲ್ಲಿದ್ದ ಜೀವಸ್ಥಾ ನಗಳ ಉಸ್ತುವಾರಿ ಮುಂತಾದುವುಗಳಾಗಿದ್ದುವು. 
ಅವನು ನಾಡು ಸಭಿಯ ಅಧ್ಯ ನಾಗಿದ್ದ ನು. ನಾಡು ಆಧಿಕಾರಿಗಳು ಮಾಡಿದ ಒಳ್ಳೆ ಯ 
ಕೆಲಸಗಳಿಗೆ ಒಂದು ನಿದರ್ಶನವಿದೆ. ಕ್ರಿ.ಶ. ೧೩೪೨ರ ಒಂದು.ಶಾಸನ ಸಮಸ್ತ ಪ್ರಜೆ 
` ಗಾವುಂಡರು, ಮಹಾ ಸಾನಂತಾ ಧಿಪತಿ ಚಿಕ  ಬೈರೆಯನಾಯಕನ ಮಗ ಹೊನ್ನ ನಯ 


. 1. EC, ೫11, Mi. 20. 
. MAR, 1923, p. 82. 
. EC, XI, Hk. 187, 
. Dikshit: op.cit., pp. 10-41. 
. EC, N, hl. 26 | 





oom ಧ್‌ o 


CC-0. Jangamwadi Math Collection. Digitized by eGangotri 


ಇಳ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ನಾಯಕ ನಾಡ ಸೇನಬೋವ ಅಲ್ಲಾಳನಿಗೆ “ ಸರ್ವಮಾನ್ಯ * ಕೊಡಗೆಯಾಗಿ ಜಕ್ಕೂರಿ 
ನಲ್ಲಿ ಭೂಮಿಯನ್ನು ದಾನಮಾಡಿದನೆಂದು ತಿಳಿಸುತ್ತದೆ." 

ಶಾಸನಗಳು “ ನಾಟು ನಾಯಕ "dot ನಾಡು ಅಧಿಕಾರಿಯನ್ನು ತಿಳಿಸುತ್ತದೆ. 
ಕಿ.ಶ ೧೩೪೬ ರ ಒಂದು ಶಾಸನ ಹರಿಹರ ಒಡೆಯರು ಮತ್ತು ಬುಕ್ಕಣ್ಣಒಡೆಯರು 
ತೆಕಲ್‌ ನಾಡಿನ ತೆಕ್ಕಲ್ಲ್‌ ನಾಟ್ಟುನಾಯಕ ವೈಯಣನ್‌ ಕೋಮುಸ್ಪನ್‌ ಅವನಿಗೆ, 
ede ನಾಡಿಗೆ ಸೇರಿದ ಮಾದಕ್ಕಿಸನ್‌. ಪಳ್ಳಿ ಯನ್ನು ತೆರಿಗೆ ಮಾಫಿಮಾಡಿ ದಾನಮಾಡಿದ 
dod) ತಿಳಿಸುತ್ತದೆ. ಆ ಗ್ರಾಮದಲ್ಲಿ ಮೊದಲೆ ದಾನಮಾಡಿದ್ದ ಭೂಮಿಯನ್ನು ಬಿಟ್ಟು 
ಉಳಿದ ತರಿ ಅಥವಾ ಒಣಭೂಮಿಯಲ್ಲಿ ಯಾವ ಬೆಳೆಯನ್ನಾ ದರೂ ಬೆಳೆಯಬಹು 
'ಜೆಂದೂ ಮತ್ತು ಎಲ್ಲ ಗ್ರಾಮಗಳನ್ನು ಶಾಶ್ವತವಾಗಿ ಪಡೆಯಬಹುದೆಂದೂ ತಿಳಿಸುತ್ತದೆ.2 
ಕ್ರಿ.ಶ. ೧೩೬೦ ರಲ್ಲಿ ನಾಡಿನ ನಿವಾಸಿಗಳು ನಾಟು ನಾಯಕ ಮತ್ತು ಇತರ ಮೂವರ 
ಸಹಿತ ಸಭೆ ಸೇರಿದರು3 ಕ್ರಿ.ಶ. ೧೩೭೯ ರಲ್ಲಿ ಮಹಾ ಸಾವಂತಾಧಿಪತಿ ಸೊನ್ನಯ್ಯ 
ನಾಯಕನ ಮಗ ಅಂಕಯ್ಯನಾಯಕ ನೊಂಡುಗುಳಿ ನಾಡಿನ ನಾಯಕನಾಗಿದ್ದನು." 
ಕ್ರಿ.ಶ. ೧೩೮೦ ರಲ್ಲಿ ಸೇನಬೋವ ಮೊದಿಸಿಯರ್‌ ಕಂಬಯರ್‌ ಎರುಮಕೈ ನಾಡಿನ 
ನಾಯಕನಾಗಿದ್ದ ನು. ಕ್ರಿ.ಶ. ೧೩೮೫ ರಲ್ಲಿ ತುರವರ್‌ ನಂಬಿರವಿ ಶೆಟ್ಟಿಯಾರ್‌ ಪುಲಿ 

Q 

'ಯೊರ್‌ ನಾಡಿನ ನಾಟು T ನಾಯಕನಾಗಿದ್ದ ನು. ಈ ಶಾಸನಗಳಿಂದ ನಾಟ್ಟುನಾಯಕ 
ನಾಡಿನ ಹಕೋಟಿಹೊಂದಿದ್ದ ಅಧಿಕಾರಿಯಾಗಿದ್ದ ನೆಂಬುದು ಸ್ಪಷ್ಟವಾಗುತ್ತದೆ. ನಾಟ್ಟು 
ನಾಯಕರೆ ನಾಡಗೌಡನಾಗಿದ್ದಿ ರಬಹುದು. ನಾವು “ಯಜಮಾನ ” ಎಂಬ ಹುದ್ದೆ 
'ಯನ್ನು ಕಾಣುತ್ತೇವೆ. ಕ್ರ. 2. ೧೫೨೭-೨೮ರಲ್ಲಿ DN ರಪ್ಪನಾಯಕ ನಾಡಿನ 
' ಯಜಮಾನ? ಹುದ್ದೆ ಯನ್ನು ಹೊಂದಿದ್ದ ನು? ನಾಡು ಮುಖ್ಯಸ್ಥನನ್ನು ಹೊಂದಿದ್ದ : 
'ನಿದರ್ಶನಗಳು ಇವೆ. ಕ್ರಿ.ಶ. ೧೩೭೭ರ ಕುಡುಗೆರೆ ಶಾಸನ “ ನಾಡ ಸಮಸ್ಕ ಗೌಡ 
ಪ್ರಭುಗಳು ” ಎಂದು ದಾಖಲೆಮಾಡಿದೆ. ಈ ಶಾಸನ ಹರಹಳಿನಾಡಿನ ಎರಡು 
ಕನ್ನೂರು ಆಗ್ರಹಾರಗಳ, ಎಡಿಹಳ್ಳಿ ಮತ್ತು ಗನಲೂರು ಮತ್ತು ೭೦ ಗ್ರಾಮಗಳ 
ಸಮಸ್ತ ಬ್ರಾಹ್ಮಣರು ಮತ್ತು ನಾಡಿನ ಸಮಸ್ತ ಗೌಡ ಪ್ರಭುಗಳು ಗೌತಮ ಗ್ರಾಮಕ್ಕೆ 
ಸೇರಿದ ಬತ್ತದ ಜಮಾನನ್ನು ಅದೇ ಪ್ರದೇಶದ ನರಸಿಂಹದೇವರಿಗೆ ದಾನ ಮಾಡಿದರೆಂದು 
ತಿಳಿಸುತ್ತದೆ. ಅದೇ ಶಾಸನ, ಕೊಂಡಮಣಿ ರಾಮಯ ನಾಯಕನ ಮಗ ತಲನಾಯಕ 
"ಮತ್ತು ಹರಹೆಲಿ ನಾಡಿನ ಬ್ರಾಹ್ಮಣರು ನಾಡು ಪ್ರಭುಗಳಿಗೆ ಅರ್ಜಿಹಾಕಿ ಅದನ್ನು 


. EC, IX, Bn. 21. 
EC, X, Mr. 39. 
Ibid., 

_EC, IX, Ht. 50. 

. Ibid., An. 98. 

. Jbid., Ht. 93. 
MAR, 19925, p. 19. 


B oO ಥೀ ಜಿಲ ಬರಿ 


CC-0. Jangamwadi Math Collection. Digitized by 6೮೩೧೦೦01 


ವುಹಾನಾಡು ಮೆತ್ತು ನಾಡು ೯೫ 


ಧಾರಾಪೂರಕವಾಗಿ ಕೊಟ್ಟಿರೆಂದು ತಿಳಿಸುತ್ತದೆ. ಕೈ. ಶ. ೧೫೧೨ರ ಕೊಳ್ಳೇಗಾಲ 
ತಾಲ್ಲೂಕಿನ ಕುಂತೂರಿನ ಒಂದು ಶಾಸನ ಇಮ್ಮಃ ಡಿ ಚಿಕ ದೇವರಾಯ ಒಡೆಯರು 
'ಆಳುತ್ತಿ à ಹೆದಿನಾಡಿನ ಗ್ರಾಮಗಳ ಗಡಿಗಳನ್ನು, 2 ಅನೇಕ ತೆರಿಗೆಗಳನ್ನು 
ತಿಳಿಸುತ್ತ ಜೆ. 1 * ನಾಡಪ್ರ di “ ಯಜಮಾನ? ಮತ್ತು “ ನಾಟು ನಾಯಕ”, ಇವರು 
« ನಾಡಗಾವುಂಡನೇ » ಆಗಿದ್ದಿರಬಹುದು. | 


C 


ನಾಡಸೇನಜೋನರು ಬಹಳ ಪ್ರಭಾವಹೊಂದಿದ್ದ ಅಧಿಕಾರಿಗಳಾಗಿದ್ದ ರೆಂದು 
ಕಾಣುತ್ತದೆ. ಗ್ರಾಮದಲ್ಲಿ ಸೇನಬೋವನಿದ್ದ ಹಾಗೆ ನಾಡಿನಲ್ಲಿ ನಾಡಸೇನಬೋವನಿದ್ದ ನು. 
ಈತನು “ನಾಡಿನ್‌ ಕಂದಾಯದ ದಾಖಲೆಗಳನ್ನು ಇಡಬೇಕಾಗಿದ್ದಿ ತು. ಇದಕ್ಕೆ ಹಲವು 
ಉದಾಹರಣೆಗಳನ್ನು ಕೊಡಬಹುದು-- 


(೧) ಕ್ರಿ.ಶ. ೧೩೪೬ ರ ಒಂದು ಬಾ ನಾಡುಸೇನಬೋವ QUOS a^ ಆವನ 
ಸಹಿಯನ್ನು Broad. 2 (3) ಎರಡನೆ ಹರಿಹೆರರಾಯನ ಕಾಲದ ೧೩೯೨ರ ಒಂದು 
ಶಾಸನ ಮಾದರಹಳ್ಳಿ re ಇತರ ಸುತ್ತಮುತ್ತಲಿನ 9 ಪ್ರದೇಶಗಳಲ್ಲಿನ ಕಂದಾಯದ 
ವಿವರಗಳನ್ನು ಕೊಟ್ಟು ನಾಡಸೇನಬೋವ ಸಾಯಪ XS ರೆಖ್ಬಾಚಾರದ ಪ್ರಕಾರದ ೨೧೫ 
ವರಹಗಳನ್ನು ಮತು. E ಹಣಗಳನ್ನು ರಾಮಚಂದ್ರ ಒಡೆಯರಿಗೆ ಕೊಟ್ಟಿ ದ ರನ್ನು 
ತಿಳಿಸುತ್ತದೆ... (೩) ಕ್ರ. ಶ. ೧೪೦೪ ರಲ್ಲಿ ಸಿಂಗರಸಸೆಂಯುವನು ಮುದವ ಜರ 
ಸೇನಜೋವನಾಗಿದ್ದ di (೪) ಕ್ರಿ .ಶ. ೧೪೦೫ ರಲ್ಲಿ ನರಹರಿದೇವ ಆರಗವೇಂಕೆಯ ನಾಡ 
ಸೇನಬೋವನಾಗಿದ್ದನು" 


 ನಾಡುಸಭೆ: ನಾಡಿನ ಸಭೆಯು “ನಾಡು” ಎಂದು ಕಕೆಯಲ್ಪಡುತ್ತಿದ್ದಿತು. 
ನಾಡುಸಭೆ (೧) ನಾಡಿನ ಗ್ರಾಮಗಳ ಮುಖ್ಯಸ್ಥರು ಮತ್ತು ನಾಡಿನ "ಅಧಿಕಾರಿಗಳು 
(೨) ನಾಡಿನ ನಿವಾಸಿಗಳ ಪ ಪ್ರತಿನಿಧಿಗಳು ಮತ್ತು (ಖ್ರಶ್ರಿ ಜಿಗಳ ಮತ್ತು ನಾಡಿನ 
ಅಗ್ರ ಹಾರಗಳ ಪ ಪ್ರತಿನಿಧಿಗಳನ್ನು ಒಳಗೊಂಡಿದ್ದಿ ತು. ನಾಡಿನ ಎಲ್ಲ ನಿವಾಸಿಗಳು ಸ ಸದಸ್ಯ 
ರಾಗಿರುವುದಕ್ಕೆ ``ಸಾಧ್ಯವಾಗುತ್ತಿ ರಲಿಲ್ಲವೆಂದು. MATES ಅವರಲ್ಲಿ ಹೆಚ್ಚು 
ಪ್ರಭಾವಶಾಲಿಗಳು « ನಾಡು” ಸವಸ ರಾಗಿ ಸೇವೆ ಸಲ್ಲಿಸುತ್ತಿ d doch ಕಾಣುತ್ತ ds 
ನಾಡಿನ ತೀರ್ಮಾನಗಳು ಮತ್ತು ಕರಾಪ್ರಗಳನ್ನು ತಿಳಿಸುವಾಗ. ನಾಡಿನ ಸ್ವಲ್ಪ ಸದಸ ರು 
ತಮ್ಮ ಸ ಸಹಿ ಹಾಕಿದ್ದಾರೆ. ನು ನಾಡಿನ ನಿವಾಸಿಗಳ ಪ ಪ್ರತಿನಿಧಿಗಳ ಸ್ನೊಳಗೊಂಡ 





1. SII, IX (ii) No. 701. 

9. EC, X, Sd. 67. 

3 EC, XI, Hr. 36 and 39. 

4. EC, VIII, Tl. 134. 

8. EC, VIII, TI. 22. 

6. Mahalingam : SIP, pp. 859-360. 


CC-0. Jangamwadi Math Collection. Digitized by eGangotri 


೯೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಒಂದು ರೀತಿಯ ನಾಡುಸಚಿ, ಈ ರೀತಿಯ ಸಭೆಗಳಿಗೆ ಹಲವು ಉದಾಹರಣೆಗಳನ್ನು 
ಕೊಡಬಹುದು | | 

ಕಿ.ಶ. ೧೩೪೬ ರಲ್ಲಿ ಅಂಬದಕ್ಕಿ ನಾಡಿನ ನಿವಾಸಿಗಳು ಪಪ್ಪಿಸಿಯರ್‌ ಮತ್ತು 
ಇತರ ತ dodo dad ಒಂದು 'ದಾನನನ್ನು ಮಾಡಿದರು. “ದಕ್ಕೆ ನಾಡಿನ 
ಕರಣಿಕ 25 ಶ್ವ ರದೇವರ್‌ QUE S ಮತ್ತು ಇತರ ಬೂ ಹಿಮಾಡಿದಾ 2 3. 
ಅವರ ಸಹಿಗಳು ಗ ಸರವಾದ ಸಹಿಯಾಗಿತ್ತು.: (೨) ಸ್ರಿ ಶ. ೧೩೪೭ ರಲ್ಲಿ ಅನೀ 
ನಾಡುಸಭೆಯು ಒಂದು ಭೂದಾನ ಮಾಡಿತು. ಇದರಲ್ಲಿ ಶೆ 8 ರದೇವರ "ಮತ್ತು | 
ನಾಡು ಕರುಣಿಕ ಶ್ರೀಅಲ್ಲಾ ಳನಾಥ ನೀಲಪ್ಪ ನ್‌ರವರ ಸಹಿ ಇ ಅವರು ನಾಡಿನ 
ಪರವಾಗಿ ಸಹಿ ಮಾಡಿದ್ದ ರು. (2) ಕ್ರಿ ಶೆ. ನಗರಲ್ಲಿ ವ NOD SNSISEN ಯಕ್ಸರ್‌ ಮತ್ತು 
OP, ರ್‌ನಾಡಿನ ನಿವಾಸಿಗಳು ಶೊಕ್ಕ ಯಪ್ಪನ್‌ ಮತ್ತು ಇತರರು ಒಂದು ಡಾನ 
ಮಾಡಿವರು.3 (೪) ಕ್ರಿ.ಶ. ೧೩೬೩ db SUR ಪಟ್ಟಿ ಪಗಳು ಮತ್ತು ಹದಿನೆಂಟು 
ಕಂಪಣಗಳ, ಮುಖಂಡರುಗಳನ್ನೊ ಛಗೊಂಡಿತ್ತು. - (೫) ಕಿ ೧೪೦೦ರ ಒಂದು 
ಶಾಸನ ಮಂದು ನಾಡು ಮೂವತ್ತ d ಸಮಸ್ತಜನರು ಒಂದು ei ಕೊಟ್ಟಿರೆಂದು 
ತಿಳಿಸುತ್ತದೆ." ಮಂದುನಾಡಿನ ` ಸಭೆಯಲ್ಲಿ. ೩೦ ಗ್ರಾ ಮಗಳ. ಪಾ ್ರಾತಿಥಿಧ್ಯ ವಿದ್ದಿತೆ ತೆಂದು 
ಕಾಣುತ್ತದೆ. (೬) ಕ್ರಿ.ಶ. ೧೪೦೫ ರ ಒಂದು ಶಾಸನ - ಹೆದಿಸೊಟು cones: 
ಮೂರು ) ಪೆಟ್ಟಿ ಣದ ಹಲನರು ಆ ಗ್ರಾಮಗಳ ಮೂಲಿಗರು ಸಹಿತ” ಒಂದು ಭೂಮಿ 
ಯನ್ನು ಕ್ರ ಯಮಾಡಿದರೆದು ತಿಳಿಸುತ್ತ ದೆ. “ ಮೂಲಿಗರು” ಎಂಬ ಪದ ಹಲವು 
ಪ್ರಮುಖರಿಗೆ ಅಥವಾ ನಾಯಕರಿಗೆ ug DRZ, ದೆ. 


ಸಭೆಯಲ್ಲಿ ಆ ಪ್ರದೇಶದ z ಪ್ರಭಾನಶಾಲಿಗಳು ಹಾಜರಿರುತ್ತಿ d ರೆಂದು ತಿಳಿಸುವುದಕ್ಕೆ 
d ಜನ್ನಿ” ಎಂಬ ಸದವನ್ನು ಉಪಯೋಗಿಸಲಾಗಿದೆ. ಉದಾಹರಣೆಗ್ಗೆ $ ಕ್ರಿ.ಶ. 1 
i ಏಳು ಜನ್ನಿಗಳು ಒಂದು ಭೂದಾನ ವನ್ನು ಮಾಡಿದರು. ಕ್ರಿ.ಶ. ೧೪೩೮ 3 
ಒಂದು ಶಾಸನ “ ನಾಡೇಳು o0" ಎಂದರೆ ನಾಡಿನ ಸಭೆಯ ನಲು ಸದಸ ರು 
ಎಂದು ತಿಳಿಸುತ್ತದೆ. 


* ನಾಡು” ಸಭೆಯಲ್ಲಿ ಗ್ರಾಮಗಳ ಮುಖ್ಯಸ್ಥ ರು ಮತ್ತು ನಾಡಿನ ಮುಖಂಡನ್ನ 
ಒಳಗೊಂಡ ನಿದರ್ಶನಗಳಿವೆ. ಇದಕ್ಕೆ = ಉದಾಹರಣೆಗಳನ್ನು ತೊಡಬಹುದು. 


1. EC, X, Sd. 07, 

9. Ibid., 71. 

3. EC, IX, Bn. 101. 

4. EC, VIII, TI. 197. 

9. Ibid, 115. 

6. Ibid., 105. 

7. Panchainukhi, R. 3. : Karnalak Inscriptions 51 of 1939-40. 
8. Ibid , 56 uf 1939-40 


CC-0. Jangamwadi Math Collection. Digitized by eGangotri 


ವಾಹಾನಾಡು ಮತ್ತು ನಾಡು ^ ಳ೭ 


(೧) ಕ್ರಿ.ಶ. ೧೩೭೭ ರಲ್ಲಿ ನಸನಂದು ನಾಡಿನ ಸಮಸ್ತ ನಾಡ ಪ್ರಭುಗಳು ಸಭೆ. 
ಸೇರಿದರು. (೨) ಕ್ರಿ.ಶ. ೧೪೦೪ ರಲ್ಲಿ ಆರಗ ಹದಿನೆಂಟು ಕುಪಣಗಳ z ಮುಖರಾದ 
. “ಪ್ರಭುಗಳು, Tests ಪಟ್ಟ ಣಗಳ ಮುಖ್ಯಸ್ಥ ರು ರಾಮನಾಡು ಮತ್ತು "ಅರವತ್ತು 

ao 

ಗ್ರಾ ire ಮುಖಂಡರು ಮತ್ತು ಕೊಬದೆಯ ದಾನ ಮೂಲರು xd ಸ ಸೇರಿದ್ದ ರುಸ 
(2) ಕಿ ಕ್ರಿ.ಶ. ೧೪೧೫ರಲ್ಲಿ ಸಮಸ್ತ ನಾಡುಗಳ ಮತ್ತು ಆರಗ ಹದಿನೆಂಟು ಕಂಪಣಗಳ 
ಹೆಗ್ಗ ಜಿಗಳು ಸೇರಿದ್ದ ರುಸ (9) ಕ್ರಿ ಶೆ. ೧೫೨೭೨೮ ರಲ್ಲಿ ವಿಜಯನಗರದ . ಸಮಸ್ತ 
ನಾಡಗೌಡರು ಸೇರಿದರು.4 ಈ ನಿದರ್ಶನಗಳಿಂದ ನಾಡು ಸಭೆಯು ನಾಡಿನ ಗ್ರಾಮಗಳ 
ಮುಖಂಡರನ್ನು ಮತ್ತು ನಾಡಿನ ಮುಖಂಡರುಗಳನ್ನೊಳಗೊಂಡಿತ್ತೆಂದು ತಿಳಿಯಬಹುದು. 

ನಾಡು ಸಭೆಯು ಅನೇಕ ವೇಳೆ ನಾಡಿನ ವರ್ತಕಕ್ರೇಣಿಗಳು ಮತ್ತು ನಾಡಿನ 
ಅಗ್ರಹಾರಗಳನ್ನೊಳಗೊಂಡಿತ್ತು. ಇದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ oc 
ಬಹುದು--- 

(೧) ಕ್ರಿ.ಶ. ೧೩೬೨ ರಲ್ಲಿ ಕೈವಾರ ನಾಡಿನ ಗೌಡ ಪ್ರಜೆಗಳು ಪೆಕ್ಬುಂದ್ರದ 
ನಾನಾ ದೆಶಿಗಳು ಮತ್ತು ಹೆದಿನೆಂಟು ಜಾತಿಗಳವರು ಸಭೆ ಸೇರಿದರು. (೨) ಸಾತಳಿಗೆ 
ನಾಡಿನ ಒಂದು ಸಭೆಯು ಒಂಬತ್ತು ಅಗ್ರಹಾರಗಳ ನಿವಾಸಿಗಳು ಮತ್ತು ಸಾತಳಿಗೆಯ 
ಒಂದು ಸಾವಿರದ ಐದು ಜಮಾನಾ 1 ರರನ್ನೊಳಗೊಂಡಿತ್ತು. * (8) $ 83. ೧೩೭೭ ರಲ್ಲಿ 
ಹರಹಳಿನಾಡಿನ ಎರಡು ಕನ್ನೂರ್‌ ಅಗ್ರಹಾರಗಳ, ಎಡಿಹಳ್ಳಿ ಮತ್ತು ಗವಲೂರು 
ಮತ್ತು ೭೦ ಗ್ರಾಮಗಳ ಸಮಸ್ತ ಬ್ರಾ 3 2 goth ಮತ್ತು ನಾಡಿನ ಸಮಸ್ತ ಗೌಡರು 
ಮತ್ತು ಮುಖಂಡರು ಸಭೆ ಸೇರಿದ್ದ ರು 7 (೪) ನಿಡುಗಲ್ಲಿನ ಮಹಾನಾಯಕಾಚಾರ್ಯ 
ತಿಮ್ಮಣ್ಣ ನಾಯಕ್ಕ ನಿಡುಗಲ್ಲುಸಿಮೆಯ ಗೌಡರು ಮತ್ತು ಸೇನಬೋವರು ವರ್ತಕ 
ಕೊಡನೆ ಒಂದು ಭೂಮಿಯನ್ನು ದಾನಮಾಡಿದರು. 3 d ನಿದರ್ಶನವು ನಾಡು 
ಸಭೆಯಲ್ಲಿ ಸಾಮಾನ್ಯ NGA ರಲ್ಲದೆ ಇತರರು ಹಾಜರಿದು ದಕ್ಕೆ ಸಾಕ್ಷಿಯಾಗಿದೆ. 


ನಾಡು ಸಜ್ಜೆಯು ಸಾಮಾನ್ಯ ವಾಗಿ ಚಾವಡಿಯಲ್ಲಿ ಸೇರುತ್ತಿ o ತು. ಈ ರೀತಿಯ 
ಒಂದು ಸಭೆ ಕ್ರಿ. ಶ. ೧೧೬೩. ರಲ್ಲಿ ai ಚಾವಡಿಯಲ್ಲಿ ನಡಿಯಿತು. - E ರೀತಿಯ 


beat 


. EC, VIL, TI. 28. 
. Ibid., 196. 

Ibid., 217. 

. MAR, 1925, p. 19. 
EC, ೫, Ct. 98. 
MAR, 1916 para 99. 
EC, VII, Sk. 35.-° 
SII, IX (11), No. 005." 
EC, VIII, TI. 197. 

7 Ñ 


ಏಳು ಇರಾ ಲ ಫು 


CC-0. Jangamwadi Math Collection. Digitized by eGangotri 


೯೪೮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥ ಳೀಯ ಸರ್ಕಾರ 


ಸಭೆಗೆ ಶಾಸನವೊಂದರಲ್ಲಿ ದಾಖಲೆ a ಸಭೆಯು ಅಕೇಕ ವೇಳೆ ಮಂಟಪದಲ್ಲಿ ಸೇರು — 
ತ್ತಿದ್ದಿತು.3. ಸರ್ಕಾರದ ಅಧಿಕಾರಿ ನಾಡುಸಜೆಯನ್ನು ಕರೆಯಬಹುದಾಗಿತ್ತು. 
$ 3. ೧೩೭೧-೭೨ ರಲ್ಲಿ ಕಂಪಣ ಒಡೆಯರ ಆಜ್ಞೆ ಯಮೇಲೆ, ಅಧಿಕಾರಿ ತುಣೆ 
ಇರುಂದನುಬಿ ಕೊಂಗರಾಯರ್‌' ಅಧೆ ಕತೆಯಲ್ಲಿ ನಾಡುಸಭೆಯು ಸೇರಿತು3 ಸಾನಣ್ಣ 
ಒಡೆಯರು ಸಾತಳಿಗೆ ನಾಡಿನ dessonesnd ಅರಸಣ್ಣ en ಡೆ ಮತ್ತು ವೀರಹೆಗ್ಗ 2 
ಯವರಿಗೆ ಹೇಳಿಕಳುಹಿಸ್ಕಿ, ಸಾತಳಿಗೆಯ ಒಂಬತ್ತು ಅಗ್ರ ಹಾರಗಳ ನಿವಾಸಿಗಳ ಮತ್ತು 
ಒಂದು ಸಾವಿರದ ಐದು ಭೂಮಾಲೀಕರ ಸಜ್ಜೆಯನ್ನು ಕರೆದನು.4 ಮಹಾಮಂಡ 
BB ರಾಮರಾಜತಿರುಮಲರಾಜಯ್ಯದೇವ ಮಹಾ ಅರಸು' ನಿಡುಗಲ್ಲು ಸೀಮೆಯ 
“ಸಭೆಯನ್ನು ಕರೆದನು. ಹೀಗೆ sedi ಸರ್ಕಾರದ ಅಧಿಕಾರಿಗಳು ಕರೆಯ 
ಬಹುದಾಗಿತ್ತು. 


ನಾಡುಸಭೆಯು ಸ್ವ ಪ್ರೇರಣೆಯಿಂದ ಸೇರಿದ ನಿದರ್ಶನಗಳಿವೆ- (೧) ಕ್ರಿ .ಶ. ೧೩೬೨ ರಲ್ಲಿ 
ಫೈ ವಾರನಾಡಿನ medi ಜೆಗಳು ಮತ್ತು $93, od, ದಲ್ಲಿನ ನಾನಾಜೀಕಿಗಳು ಮತ್ತು 
ಹದಿನೆಂಟು ಜಾತಿಗಳವರು ಕೈವಾರದಲ್ಲಿ Pom ಸುತೆಯನ್ನು Ae, NAV ಸೇರಿದರು. 6 
(೨) ಕ್ರಿ.ಶ. ೧೩೯೦ ರಲ್ಲಿ ಕೊಳಲದ ನಾಡಪ್ರಭುಗಳು ಮತ್ತು ಇತರರು ಭೂಮಿಯನ್ನು 
ಜಾ ರ್ಥವಾಗಿ ಕೊಟ್ಟ ರು ಈ ಸಂದರ್ಭಗಳಲ್ಲಿ ಸಾಕ್ಷಿಗಳು ದ್ದ ರೆಂದು 
ಕಾಣುತ್ತದೆ. ಈ. ದಾಖಲೆಗೆ ಧರ್ಮದಾತನ ಮತ್ತು ಸಾಕ್ಷಿಗಳ ರುಜು ಹಾಕಲಾಗು 
ತ್ತಿದ್ದಿ ತು. (೩) ಕ್ರಿ.ಶ. ೧೪೧೫ ರಲ್ಲಿ ಆರಗ ಹದಿನೆಂಟು ₹ ಕಂಪಣಗಳ ಮೂರು ಪಟ್ಟಣಗಳು 
ಮತ್ತು ನಾಡುಗಳ ಸ ಸಮಸ್ತ ಹಗ್ಗ ಡೆಗಳು ಭೂಮಿಯನ್ನು ವಿಕ ಕ್ರಯಿಸುವುದಕ್ಕೆ ಸೇರಿ 
= (೪) ಕ್ರಿ.ಶ. ೧೪೨೭ dà ಸಾಂತಳಿಗೆಯೆ ಕಲವು n ಡಿಗಳು ಮತ್ತು 'ನಾಡಿನ 

ಮಸ್ತ ಜನರು ಒಂದು ಕ್ರ ಯಸತ ತ್ರವನ್ನು ಕೊಟ್ಟ ರು? 


Ranae ಕರ್ತವ್ಯಗಳು: ತೆರಿಗೆಗಳ ರದ್ದ à: ಕೇಂದ್ರ ಸರ್ಕಾರದ ಮೇಲೆ ಮತ್ತು 
AW ಮೇಲೆ ಪೌರಸಂಸ್ಥೆಗಳ ಪ. ಪ್ರಭಾವನಿದ್ದಿ ತು. dod; ದ ಅಧಿಕಾರಿಗಳು ಸ ಕ ಳೀಯ 
ಸಂಸೆ ಗಳ ಮತ್ತು ಪೌರಸಂಸ್ಥೆ ಗಳ ಅನುಮಶಿಯಿಂದ ತೆಂಗೆಗಳನ್ನು ಸ್‌ 


1. MAR, 1916 para 99. 
2. 196 of 1912. 

3. Ibid., 

4. MAR, 1916, pago 60. ` 
5 SII, IX (ii), No. 665. 
6. EC, X, Ct. 95. 

7. EC, X, Kl. 105. 

8. EC, VIII, TI. 217. 

9. EC, VI, Kp. 27. 


CC-0. Jangamwadi Math Collection. Digitized by eGangotri 


ಮಪಾನಾಡು ಮೆತ್ತು ನಾಡು ೯೯ 


ಪ್ರಿ ದ್ದ ರು ಮತ್ತು ತೆರಿಗೆಗಳನ್ನು monona d E ಇದಕ್ಕೆ ಹಲವು ಉದಾಹರಣೆ 
ಗಳನ್ನು ಕೊಡಬಹುದು 


(೧) ಕ್ರಿ. ಶ. ೧೩೬೫ ರಲ್ಲಿ ಒಬ್ಬ. ನಾಯಕನು ಬಂಡೆಹಳ್ಳಿ ಮತ್ತು ಮೋಡಿ 
ಹಳ್ಳಿ ಗಳ ಭೂಮಿಯನ್ನು ಮತ್ತು ಸುಂಕದ ಒಂದು ಭಾಗವನ್ನು ನಾಡಿನ ಸಮ್ಮ ತಿಯಿಂದ 
Borde ಳ್ಳಿ ಮಲ್ಲಿನಾಥದೇವರ "ಸೇವೆಗೆ ದಾನಮಾಡಿದನು. 

(೨) ಬುಕ್ಕನ ಮಗ ವೀರಭೂಪಾಲನ ಎರಡು ಶಾಸನಗಳು, ಆದನೂರಿನ 
* ನಾಟ್ಟಾರ್‌” ಮತ್ತು ^ ಊರವರ್‌ ", ರಾಜನ ಅಧಿಕಾರಿಗಳ ಅಪ್ಪಣೆಯ ಮೇರೆ 
ಹಲವು ಪ ಸಾಳ್ಯಗಳಿಗೆ ಸೇರಿದ ಎಲಾ ್ಲ ತೆಂಸೆಗಳನ್ನೂ ಮನ್ನಾಮಾಡಿದರು. ಸಃ ಪಾಳ್ಯಗಳು 
ದೇವಸ್ಥಾ ನಕ್ಕೆ ಸೇರಿದ್ದು ವು. ಈ ನಿದರ್ಶನದಲ್ಲಿ ನಾಡು ಸಭೆಯು ಕೇಂದ್ರ ಸರ್ಕಾರ 
ಮತ್ತು E ಸ [ಗಳಿಗೆ ಸಂಪರ್ಕವೇರ್ಪಡಿಸುವ ಪಾತ ತ್ರವನ್ನು ವಹಿಸುತ್ತಿದ್ದಿ EEN 
ತಿಳಿಯಬಹುದು. ಹೀಗೆ ತಮಿಳು ನಾಡಿನಲ್ಲಿ ನಾಡಿನ ಅಥವಾ ಒಂದು ರಾಜಕೀಯ 
ವಿಭಾಗವನ್ನು ಪ ್ರೆತಿನಿಧಿಸುತ್ತಿದ್ದೆ “ ನಾಟ್ಜಿವರ್‌ * ಚಟುವಟಿಕೆಗಳು ತಿಳಿಯಬರುತ್ತವೆ. 
M ನಾಟ್ಟ ವರ್‌ ನಾಡು ಸಭೆಯ ಸದ Ay ರಾಗಿದ್ದ ರು. 


(೩) ಕ್ರಿ ಕ್ರಿ.ಶ. ೧೪೧೦ ರಲ್ಲಿ aay ಡೀನರಾಯನ ಕಾಲದಲ್ಲಿ ಪಳಂಗೂರ್‌ಪರ್ರು 


ಮತ್ತು ಮುಖಿಪನೂರ್‌ ಪರ್ರು K ನಾಟ್ಬ ವರು” ಮೆಯ್ಯೂರಿನ ದೇವದಾನ ಭೂಮಿಯ im 


ಹಲವು ತೆರಿಗೆಗಳನ್ನು ನಿವಸ್ಥಾನದಲ್ಲಿ ಪೂಜೆ ಉತ್ಸವಗಳು ಮತ್ತು ದುರಸ್ಕಿಗಾಗಿ . 
ಮನ್ನಾಮಾಡಿದರು.* 

(೪) ಕೊಪ್ಪ - ತಾಲ್ಲೂಕಿನ ಹರಿಹರಪುರದ ಮಾದವೇಶ್ವರ ದೇವಸ್ಥಾ ನದಲ್ಲಿನ 
ಒಂದು ಶಾಸ ಸನವು, ಕ್ರಿ.ಶ. ೧೪೧೮ ರಲ್ಲಿ ಸಾಂತಳಿಗೆಯ ೯ er ಹಾರಗಳ ನಿವಾಸಿಗಳ 
ಮತ್ತು ೧೦೦೩ ಭೂಮಾಲೀಕರ ಸ ಸಭೆಯನ್ನು ಪ್ರತಾಪ ಹರಿಹರಪುರ ಅಗ್ರಹಾರ ಕೊಡ 
ಬೇಕಾಗಿದ್ದ ಕಂದಾಯವನ್ನು ಬಾಡಿಗೆದಾರರಲ್ಲಿ ಹಂಚಲು ಆಲ್ಲದೆ ರಾತ್‌ ಸೇವಕರಿಗೆ - 
ಮತ್ತು ಆ ಗ್ರಾ ಮದ. ಅಗ್ರ ಹಾರದವರಿಗೆ ಭಿನ್ನಾ ಭಿಪ್ರಾ ಯ ಬರದಿರಲು ಒಂದು ಸಜಿ 
ಸೇರಿತು. zi ಸಭೆಯನ್ನು. ~ 382 ಸಾವಣ್ಣ, ಅರಸ e ಹೆಗ್ಗಡೆ ಮತ್ತು ವೀರ ಹೆಗ್ಗಡೆ 
ಯರು ಬಾಡಿಗೆದಾರರಿಗೆ ಹಂಚಲು ತಿಳಿಸಿದರು. ಪ್ರ ಕೆರಿಸವನ್ನು ಆವರು. ಪೂರೈ ಸಿದರು. 
ಯಾವ ನಷ್ಟ ವಾದರೂ ಬಾಡಿಗೆದಾರರನ್ನು ರಾಜ ಅಥವಾ ನಾಡು ಹಿಂಸಿಸಕೂರಜಿಂದೂ 
ಒಂದು “ KA ಯನ್ನು ತಯಾರಿಸಲಾಯಿತು. "ಈ ನಿದರ್ಶನದಲ್ಲಿ ನಾಡಿನ ಹಾಜರಿ — 
ಯಲ್ಲಿ ಕಂದಾಯ ಸಲ್ಲಿಸಬೇಕಾದ ಒಕ್ಕ ಲುಗಳ ವಿವರಗಳನ್ನು ಅಗ್ರ ಹಾರದ SETS 
ಗಳಿಗೆ ಕೊಡಲಾಯಿತು. ರೂ 


೩. 511, ೫ (11), No. 411. 
9. 125 and 126, 1933-34. 
3. 404 of 1938. 

4. MAR, 1916, para TA 





CC-0. Jangamwadi Math Collection. Digitized by eGangotri 


. G00 ನಿಜಯೆನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


೫) ಕ್ರಿ.ಶ. ೧೪೨೧ ರಲ್ಲಿ SATA ವಿಜಯಾಲಯದೇವ ಆ ಸ್ಥಳದ: 
ದೇವಸ್ಥಾನಕ್ಕೆ ನೂರು “ ಪಣಮ್‌ "ಗಳನ್ನು ದತ್ತಿಕೊಟ್ಟನು. ಈ ಮೊತ್ತ ವನ್ನು 
ಅಕಲೆ ಯ್ಯೂರ್‌ ನಾಡು: * ನಾಟ್ಟ ವರ್‌ ನಾಯಕನಿಗೆ ಬರಬೇಕಾದ ಕಂದಾಯದಲ್ಲಿ' 
ಕಳೆದುಕೊಳ ಬೇಕಾಗಿತ್ತು. 1 ಹೀಗೆ « ನಾಟ್ವ ವರ್‌ ” ಅವರಿಗೆ ಸಂಡಾಯವಾಗಬೇಕಾಗಿದ್ದ. 
ಸ ಳೀಯ ತೆರೆಗಳನ್ನು ಮನ್ನ ಮಾಡುವ ಅಧಿಕಾರವಿದ್ದಿ ತು. 

(೬) ಕ್ರಿ.ಶ. ೧೪೨೯ರ ತಿರುನ್ನೆ ಗವೂರಿನ ಒಂದು ಶಾಸನವು, ಎರಡನೆ ದೇನ 
ರಾಯನ ಕಾಲದಲ್ಲಿ ಸರಾಂತಕ ನಾಡುವಿನ “ ನಾಟ್ವವರ್‌” ಮತ್ತು ^ soo" 
ಮತ್ತು “ "ador ” ೯೮ ಪಂಥಗಳ ನಡುವೆ, ರಾಜನಿಗೆ ಸಲ್ಲಬೇಕಾದ “ ರಾಜಾಗಾರ ” 
ಹಣದ ವಿಚಾರವಾಗಿ ಒಪ್ಪಿಗೆಯಾಯಿತು ಎಂದು ತಿಳಿಸುತ್ತದೆ. 

(2) ಕ್ರಿ.ಶ. ೧೪೪೩ ರ ಶ್ರೀಮುಷ್ಣಂ ಸ್ಥಳದ ಒಂದು sexdi ಇರುಂಗೋಳ' 
ಪ್ಪಾಡಿ E “ ನಾಟ್ಟರ್‌ J ಮತ್ತು. " ತಂತ್ರಿಮಾರ್‌,” ತಿರುಮಡನಿಳಾಗಂನಲ್ಲಿ 
ವಾಸಿಸುತ್ತ ದ್ದ ಒಕ್ಳಲುಗಳ್ಳು ಶಿವ ಮತ್ತು ವಿಷ್ಣು ದೇವಸ್ಥಾ ನಗಳಲ್ಲಿ * ಹೆರಿಯ. 
ನಾಟ್ಬಾನ್‌ "ಸಂಧಿ ? ಎಂಬ ಸೇವೆ ಸಲ್ಲಿಸಲು "ಹಲವು ತೆರಿಗೆಗಳನ್ನು ದಾನಮಾಡಿದರು.3 


(೮) ಕ್ರಿ.ಶ. ೧೪೪೩ ರ ತಿರುವರತು 3,0, ಸ್ಥಳದ ಒಂದು ಶಾಸನವು ಹೆದಿನೆಂಟು. 
ಚ ಪರ್ರು mg, E ನಾಟ್ಬಾ ರ್‌” ಮತ್ತು “ ತಂತ್ರಿ ಮಾರ್‌ 2 ಮಡವಿಳಾಗಂನಲ್ಲಿ ವಾಸಿಸು. 
à, d “ADAR ಸ ಮಾಡುತ್ತಿ ದ್ದ `ತಿಂಗೆಗಳನ್ನು, ದೇವಸ್ಥಾ ನದಲ್ಲಿ ಒಂದು. 
ಸಿವೆ ಸಲ್ಲಿಸಲು ದಾನಮಾಡಿದರು.4 


(೯) ದಕ್ಷಿಣ ಆರ್ಕಾಟ್‌ ಜಿಲ್ಲೆಯ ಸೆಣ್ಣಡಂ ಸ್ಥಳದ ಒಂದು ಶಾಸನವೂ. 
ಮಲ್ಲಿಕಾರ್ಜುನನ. ಕಾಲದಲ್ಲಿ ಒಡತುಂಡನಾಡು A ನಾಡು » ಸಭೆಯು ಕೆಲವು ಜಮಾನು 
ಗಳ ಮೇಲಿನ ಕಂದಾಯವನ್ನು ದೇವಸ್ಥಾ ನಕ್ಕೆ ಸೇವೆಗಳಿಗೆ ಮತ್ತು ಪೂಜೆಗೆ ದಾನ 
ಮಾಡಿತು. 


(೧೦) ಕ್ರಿ ಕಿ.ಶ. ೧೫೨೩ ರಲ್ಲಿ, ನಲ್ಲೂರು ನಾಡಿಗೆ ಸೇರಿದ ಮಳಲೂರು ಸ ಸ್ಥಳದ i 

| ಕುಂಡಲಗುಡಿಕೆ ಗ್ರಾ ಮದಲ್ಲಿ ವಿವಾಹ ತೆರಿಗೆಯನ್ನು ರದ್ದು ಮಾಡಿದ ಒಂದು ಧರ್ಮ 

| ಶಾಸನವನ್ನು ಸ್ಥಾ ನಿಸಲಾಯಿತು. E ತೆರಿಗೆಯನ್ನು ನಾಡ ಗೌಡರ ಸಮ್ಮು; ಖದಲ್ಲಿ 
ರದ್ದು ಮಾಡಲಾಯಿತು. 





1. IPS. 699. 

2. 59 of 1914. 

3, 230 of 1916. 
4. 215 of 1928.99. 
5.: 257 of 1928.29, | 
6. EC, X, Sd. AE ಬ ಟು. 


ತ ಕ್‌ ^ 


. CC-0. Jangamwadi Math Collection. Digitized by eGangotri 


ವಂಹಾನಾಡು ಮತ್ತು ನಾಡು coo 


(೧೧) ಕ್ರಿ-ಶೆ. ೧೫೪೭ರ ಧಾರವಾಡ "ಜಿಲ್ಲೆಯ, ಶಿರಹಟ್ಟಿ ತಾಲ್ಲೂಕಿನ 
ಲಕ್ಷ್ಮೇಶ್ವ ರದ i ಶಾಸನವು, * ಹುಲಿಗೆರೆಯ ನಾಡಗೌಡ ಪ್ರಜೆಗಳು ಸೆಟ್ಟಪಟ್ಟಣ | 


. ಸ್ವಾಮಿಗಳು ಮುಂತಾದವರು ಲಿಂಗಸೆಟ ಯನ್ನು ರಾಜನ. ಬಳಿಗೆ ವಿವಾಹ ತೆಂಗೆಯನ್ನು 
da ಮಾಡಲು ಕಳುಹಿಸಿ, "ರಾಜನ ಒಪ್ಪಿಗೆ ಪಡೆದರು. 


' ಗಡಿಗಳ ನಿರ್ಧಾರ; “ನಾಡು” E ಹಾಜರಿಯಲ್ಲಿ ಗ್ರಾಮಗಳು ಮತ್ತು. 
ಹೊಲಗಳ ಗಡಿಗಳ ನಿರ್ಧಾರ ಮತ್ತು ವ್ಯವಸಾಯಕ್ಕೆ ನೀರಿನ ಹತೋ ತೀರ್ಮಾನವಾದ 
ನಿದರ್ಶನಗಳಿವೆ. 

* (೧)ಕ್ರಿ ಕ್ರಿ.ಶ. ೧೧೬೩ ರಲ್ಲಿ, ವಿರೂಪಣ್ಣ ಒಡೆಯರ ಕಾಲದಲ್ಲಿ ನಾಗಣ್ಣ ಮಂತ್ರಿ 
ಮತ್ತು ಇತರೆ" * ಅರಸು "rio, ಹೆದ್ದೂ ರು ಸೀಮೆ ಮತ್ತು ಜೀವಸ್ಥಾ ನದ "ಆಚಾರ್ಯ E 
ನಡುವೆ ಒಂದುಕಡೆ ಮತ್ತು ಇನ್ನೊಂದು ಕಡೆ ಜೈನಸೂರಿಗಳೆ ನಡುವೆ ಒಂದು uitio 

ದ ಪ್ರಶ್ನೆಯನ್ನು ತೀರ್ಮಾನಿಸಿದರು. ಅಂತಹ ಸಂದರ್ಭಗಳಲ್ಲಿ ನಾಡು ಜನರ ಹಾಜರಿ 
ಆವಶ್ಯಕವಾಗಿತ್ತು.: (೨) ಕ್ರಿ.ಶ. ೧೪೦೦ ರ ಒಂದು ಶಾಸನವ್ರ, ಗಡಿಕಲ್ಲುಗಳ ಪ್ರಶ್ನೆಗೆ 
ಸಟ ಯಾಗ ಸ ಮೂವತ್ತರ ಜನರು “ ಮಹಂತ "ON ಕೊಟ್ಟಿ ಶಾಸನ 
ವಾಗಿದೆ. " ost" ಮತು “ " » ವಿಚಾರಮಾಡಿ ಕಲ್ಲುಗಳನ್ನು ಅನ್ಯಾಯ 
ವಾಗಿ ಹಾಕಲಾಗಿದೆಯೆಂದೂ ಅದಕ್ಕೆ ಅವಕಾಶವಿಲ್ಲವೆಂದೂ ತೀರ್ಮಾನಿಸಿತು.3 


ನ್ಯಾ ಯವಿತರಣೆ : NES ಅಧಿಕಾರಿಗಳು ಸ್ಥಳೀಯ ಸಂಸ್ಥೆ ಗಳ ಸಹಕಾರದಿಂದ 
ವಿವಾದಗಳನ್ನು ತೀರ್ಮಾನಿಸಿದ ನಿದರ್ಶನಗಳಿವೆ. ಕ್ರಿ.ಶ. ೧೧೬೩ ರಿ ಬುಕ್ಯ ಒಡೆಯರ . 
ಆಳ್ವಿಕೆಯಲ್ಲಿ ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿ ಒಂದು ನಿವಾದವನ್ನು ಸೌಹಾರ್ದದಿಂದ 
ತೀರ್ಮಾನಿಸಿದುದನ್ನು ಹಿಂದೆ ತಿಳಿಸಲಾಗಿದೆ. ಹೆದ್ದೂ ರು ನಾಡಿನ ಜನ ಮತ್ತು 
ದೇವಸ್ಥಾನದ ಆಚಾರ್ಯರು “ಸೂರಿ ಗಳೊಡನೆ, dido ರು. ನಾಡಿನಲ್ಲಿ ತಡತಲ 
ಸ್ಥಳದ ಪಾರ್ಶ್ವದೇವ — ಸೇರಿದ' ಭೂಮಿಯ ವಿವಾದಗಳನ್ನು ಕೀರ್ಮಾಸಿ 
ಸಿದರು. ನಾಗಣ್ಣ ಮಂತ್ರಿ ಮತ್ತು “ ಪ್ರಧಾನ ” "ದೇವರಾಜ ಮುಂತಾದ ಮುಖ್ಯ 
ಅಧಿಕಾರಿಗಳು ಇತರೆ “ ಅರಸು ಹೆ ಅಥವಾ ^ 'ಧಣಿ "ಗಳೊಡನೆ, ಜೈನ ಮಲ್ಲ od 383, 
ಸೇರಿ, ಹದಿನೆಂಟು ಕಂಪಣಗಳ ಮತ್ತು ೩ ಪಟ್ಟ ಣಗಳ ದೊಡ TR ಕರೆದು ಆರಗ 
ಚಾವಡಿಯಲ್ಲಿ ವಿಚಾರಣೆ ಮಾಡಿ ನಾಡನ್ನು ಒಪ್ಪಿದ ಸಿ ಪಾರ್ಶ್ವದೇವರ ದೇವಸ್ಥಾ ನದ ಗಡಿ 
ಗಳನ್ನು ಸಂಪ್ರ ದಾಯದ ಪ್ರಕಾರ ತೀರ್ಮಾನಿಸಿದರು. ‘ 


ಧಾರವಾಡ ಜಿಲ್ಲೆ re ತಾಲ್ಲೂಕಿನ ಲಕ್ಷ್ಮೇಶ್ವರದ ಎರಡು ಶಾಸನಗಳು 
ನ್ಯಾಯವಿತಂಣೆಗೆ ಸಂಬಂಧಪಟ್ಟಿ E $. ಶ. ೧೪೧೨ ರ ಮೊದಲನೆ ದೇವರಾಯನ 


1. 511, XX, 288. 
9. EC, VIII, TJ. 197. 


i masmi. °° 60105080 15008100 
ERAS NEAS ‘ANA SIMPHASAN JNANAMANDIR 
LIBRARY 


CC-0. Jangamwad ಇಲಿಯ“ on acanasi 
"OG, NO. ೩೪699660599 68694954482 


೧೦೨ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಕಾಲದ ಒಂದು ಶಾಸನವು ಹುಲಿಗೆಕೆಯಲ್ಲಿ (ಈಗಿನ ಲಕ್ಷ್ಮ [ಶ್ವರ್‌) ಶಂಖಬಸ್ತಿಯ ಹೇಮ. 


| ದೇವಾಚಾರ್ಯ ಮತ್ತು ಅದೇ ಸ್ಥಳದ ei BER ನದ ಆಚಾರ್ಯ ಶಿವ 
' ರಾಮಯ್ಯ, ಇವರಿಬ್ಬ ರ ನಡುವೆ ಇದ್ದ 'ಭೂಮಿಯ ವ್ಯಾಜ್ಯಕ್ಕ್‌ E eee, 


ಈ ವಿವಾದವನ್ನು med ಪ್ರಧಾನ, ನಾಗಣ್ಣ ದಂಡ nes ಆಜ್ಞೆಯ SR 
ಪ್ರಕೋಹಿತ ಸಂಗಮದೇವ "m, ಆ ಸ್ಥಳದ ವಿದ್ವಾ ೦ಸರು ಅದೇ ಯನ ಮಾಡಿ. 
ತೀರ್ಮಾನಿಸಿದರು. ಕಲಿತ ನ್ಯಾಯಾಧೀಶರು ಮೊದಲು. ಎರಡು ಪತ್ರಗಳಿಂದ ಅವರ 
ತೀರ್ಮಾನವನ್ನು ಪಾಲಿಸುವುದಾಗಿ ವಾಗ್ದಾ ನ ಪಡೆದರು. ನಂತರ "ಅವಶ ಕವಾದ:' 
ದಾಖಲೆಗಳನ್ನು ಅಭ್ಯಸಿಸಿ ನಾಗಗೌಡ ಮತ್ತು ಇತರ ಗೌಡ ಪ್ರಜೆಗಳಿಂದ ಆ p 
ಯನ್ನು ಹರಿಹರ ಸ ಕಾಲದಿಂದ "ಯಾರು ಅನುಭವಿಸುತ್ತಿ ದ್ದ ರೆಂದು ತಿಳಿದು 
ಕೊಂಡು ಆ ವಿವಾದವನ್ನು ಹೇಮದೇವಾಚಾರ್ಯನ ಪರವಾಗಿ ತೀರ್ಮಾನಿಸಿದರು. 

ಈ ವಿವಾದದಲ್ಲಿ ದಾಖಲೆಗಳ ಸಾಕ್ಷ್ಯ ಆವ ವಶ್ಯಕವಾಗಿತ್ತು.. ಅವರು ಅಧ್ಯಯನ" 
ಮಾಡಿದ ದಾಖಲೆಗಳಲ್ಲಿ ಶಾಸನಗಳೂ ಸೇರಿದ್ದವು. ಗೌಡಪ್ರಜೆಗಳ ಸಲಹೆಯನ್ನು 
ತೆಗೆದುಕೊಳ್ಳುತ್ತಿದ್ದು "ವಿವಾದಗಳ ತೀರ್ಮಾನದಲ್ಲಿ ವಿದ್ವಾಂಸ ಸರು ಪ್ರಜಾಸತ್ತಾತ್ಮಕ 
ವಿಧಾನವನ್ನು. ಅನುಸ ರಿಸುತ್ತಿ ದ್ದ ಕೆಂದು ತಿಳಿಯುತ್ತದೆ; ಅಲ್ಲದೆ. ಅವರು "ಪೂರ್ವ . 
ಮರ್ಯಾದೆಯನ್ನು ಗಣನೆಗೆ ತಂದುಕೊಂಡು ಎರಡು ಪಕ್ಷಗಳಿಂದಲೂ ತೀರ್ಮಾನ: 
ಕೊಟ್ಟನಂತರ, ಯಾವ ವಿವಾದವನ್ನೂ ತೆಗೆಯುವುದಿಲ್ಲನೆಂಬ serre ನ ನನನ್ನು ಪಡೆದರು. 

3. ಶ. ೧೫೩೮ರ ಒಂದು ಶಾಸನವು ಶಂಖಬಸ್ಕಿಯ ಜೈನರು ಮತ್ತು ಸೋಮೇಶ್ವರ 
ದೇವರ ದೇವಸ್ಥಾನದ ಬಾ ್ರ್ರಾಹ್ಮಣರ ನಡುವೆ ಜೈನರು ಧ್ವಜ, ಪತಾಕೆ ಮುಂತಾದ" 
ಗೌರವಗಳನ್ನು ತಮ್ಮ ದೇವರಿಗೆ ದುರುಷಯೋಗಪಡಿಸಿದ ವಿವಾದವನ್ನು ತೀರ್ಮಾನಿಸ 
ಲಾಯಿತೆಂದು ತಿಳಿಸುತ್ತೆ. Se ಮೊಕದ್ದ ಮೆಯಲ್ಲಿ ಜೆ ನರು ಎದುರುಪಕ್ಷಕ್ಕೆ ಒಂದು 
« ಜಯಪತ ತ್ರವನ್ನು ಕೊಟ್ಟು ತಮ್ಮ ನಡತೆಗೆ ಪಶ್ಚಾ ತ್ತಾ a ವ್ಯಕ್ತ J ಪಡಿಸಿದರು. hy 

. ಡೇವಸ್ಥಾನದ ಗು. « Wows)” ಪ aportó e ವೇಳೆ ದೇವಸ್ಥಾ ನದ" 
ಒಳಾಡಳಿತಕ್ಕೆ ಸಂಬಂಧಪಟ್ಟಿ ಆರ್ಥಿಕವಿನರಗಳನ್ನು ತಿರ್ಮಾನಿಸುತ್ತಿದ್ದ ರು. 

(೧) ಕ್ರಿ.ಶ. ೧೩೭೧-೭೨ ರಲ್ಲಿ ಚಿರಗಲ್‌ಪೇಟ್‌ ಜಿಲ್ಲೆಯ "ತಿರುವರ್‌ಯೂರ್‌- ; 
ದೇವಸ್ಥಾನದ "ಆಧಿಕಾರಿಗಳ ಸಭೆಯು. ಕಂಪಣ್ಣ ಒಡೆಯರ. ಆಜ್ಞೆಯಮೇಕಿಗೆ ರಾಜನ” 
ಅಧಿಕಾರಿ ತುಣೈ ಇರುಂದನಂಬಿ ಕೊಂಗರಾಯರ್‌ ಅಧ್ಯಕ್ಷತೆಯಲ್ಲಿ ಸೇರಿತು. ಈ. 


i ದೇವಸ್ಥಾ ನದ ಧರ್ಮದರ್ಶಿಗಳು ಮತ್ತು “ ನಾಟ್ಬಾರ್‌? (ಜಿಲ್ಲೆಯ ಪ್ರ ಪ್ರತಿನಿಧಿಗಳು): 


'ಬರಲಾಯಿತು.3 


ಹಾಜರಿದ್ದ ರು. ಈ ಸಭೆಯ ದೇವಸ್ಥಾ ನದಲ್ಲಿ ಸೇವೆಯ ಪ್ರ ಕ್ರಮವನ್ನು t ಚರ್ಚಿಸಿ ಸ 


1. SPI, XX, No. 932. 
2. Ibid., No. 891: 
9. 196 of 1912. 
T 
CC-0. Jangamwati Math Collection. Digitized by eGangotri . 


ಮಹಾನಾಡು ಮತ್ತು ನಾಡು 002 


(೨) ಇನ್ನೊಂದು ಶಾಸನವು ಆರಗಲೂರ್‌ ಕಾಮೇಶ್ವ ರ ದೇವಸ್ಥಾ ನದಸಾ ) QUOD 
ಉಂಟಾದ ವಿವಾದದಲ್ಲಿ ತಿರುಮಲನಾಯಕನ ತೀರ್ಪನ್ನು ತಿಳಿಸುತ್ತದೆ. “ನಾಡಿನ E ಪ್ರತಿನಿಧಿ 
ಗಳಾದ “ ನಾಟ್ಬಾರ್‌* ಆ ಪ್ರಶ್ನೆಯನ್ನು ಬಗೆಹರಿಸಲು ಮುಂಡೆ ಬಂದರು. AT 
ಪಕ್ಷಗಳನ್ನೂ ಕರೆದು ತಾವು ಕೊಟ್ಟ ತೀರ್ಪನ್ನು ಪಾಲಿಸುವಂತೆ ತಿಳಿಸಿದರು. ತಿರುಮಲ 

ನಾಯಕ ಮತ್ತು “ ನಾಟ್ಬಾರ್‌ > ಆ ಪಕ್ಷಗಳು ತಮ್ಮ ನಿಲುವನ್ನು ಮಹಾಜನರ 
ಮುಂದಿಡುವಂತೆ. ಅಪ್ಪ ಣೆಮಾಡಿದರು. ಫುಳತ್ತೂರ್‌, igo ಸಡಯೈನ್‌ಪಟ್ಟು 
ಮತ್ತು ಮತ್ತಿಯ *ಕುರಿಚಿ ಅಗ್ರ ಹಾರಗಳ ಮಹಾಜನರು ಸೇರಿ, ಎರಡು ನನು ni 
ವಾದವನ್ನು deo ತೀರ್ಮಾನಿಸಿದರು. Rates s | 
| dta drin ಭೂದಾನ ; “ ನಾಡುಸಟಿ ೫ಯು ದೇವಸ್ಥಾ ನಗಳಿಗೆ ಭೂಮಿ 
ಯನ್ನು ದಾನಮಾಡುತ್ತಿ, ದು 23. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ 
ಬಹುದು : 


(೧) ಕ್ರಿ ಕ್ರಿ.ಶ. ೧೩೪೩ ರಲ್ಲಿ ಪೆರಿಯ Badd, ಯ ನಾಯಕರ್‌, ತೆಕ್ಕಾಲಿನ ಅರುಳಾಲ 
ನಾಂದರ್‌ BOR, ಭಾವಿಗಳು ಮತ್ತು ಮರಗಳನ್ನೊ. ಳಗೊಂಡ A ಸ್ವಲ್ಪ ಭೂಮಿಯನ್ನು 
| ಸರ್ವಮಾನ್ಯ? ವಾಗಿ, ಅನ್ನ, nod, ದೀಪೆಗಳು, end ಸವನ್ನಾ ನದ ರಿಪೇರಿ 
ಮತ್ತು ಇತರ "ನಶ್ಯ ಕತೆಗಳಿಗೆ ದ್‌ ಅಧಿಕಾರಿಗಳಿಗೆ ಕೊಟ್ಟ ಕು. ನಾಡಿನ 
"ನಿವಾಸಿಗಳು ಆ ಭೂಮಿಯನ್ನು. ಸರ್ವಮಾನ್ಯವಾಗಿ ಮುಂದುವರಿಸುವುದಾಗಿ. ವಾಗಾ ನ 
ಮಾಡಿದರು. ” ಈ ಶಾಸನದಲ್ಲಿ ನಾಡಿನ ನಾಲ್ಫು ನಿವಾಸಿಗಳ ಸಹಿಗಳಿವೆ.. (೨) $, 3. 
. ೧೩೪೬ ರಲ್ಲಿ ಅಂಬದಕ್ಕಿನಾಡಿನ ಐವಾಸಿಗಳು,' ಪಪ್ಪಿ ಸಿಯರ್‌ ಮತ್ತು ಇತರ ೬ e 
ರೊಂದಿಗೆ "ಮತ್ತು ಮಹಾಸಾಮಂತಾಧಿಸತಿ aT "ಮಗ ಅಂಕಯ್ಯ 
ನಾಯಕರ್‌ ಕದಲಿ ದೇವರಿಗೆ ಅನೂರ್‌ ಸ ಸ್ಥಳದ ಎಲ್ಲ ತರಿ ಮತು 3, ಒಣಭೂಮಿಯನ್ನು 
ಸರ್ವಮಾನ್ಯವಾಗಿ, Što, ನಲ್ಲಿದ್ದ ಇರಾಜೇಂದ ದ್ರ ಚೋಳತಶ್ಸೀಶ್ವರಂ eod odo 
ನಾಯನಾರ್‌ dcin da ಪೂಜೆ ಮತ್ತು ನೆ ೈವೇದ್ಯಕ್ಕೆ ದಾನಮಾಡಿದರು. ಈ 
ಶಾಸನದಲ್ಲಿ ನಾಡಿನ ಗಣಿಕ ಕಟ ಶ್ವ ರ ಡೀವರ್‌ ನೀಲಪ್ಪ ನ್‌ ಮತ್ತು ಇತರ ಹಲವರ 
ಸಹಿಗಳು ನಾಡಿನ ಸಹಿಯಾಗಿನೆ.3 (a) ಕಿ ಕಿ.ಶ. ೧೩೫೯ರ್ಲಿ ತಿರುಕ್ಸೋಯಿಲೂರ್‌ ಪರ್ರು 
« ನಾಟ್ವಿ ವರ್‌» ದೇವಸೆರುಮಾಳ್‌ ಡೀವಸಾ ನಕ್ಕೆ ಭೂಮಿಯನ್ನು ದಾನಮಾಡಿದರು.! à 
(೪) ಕ್ರಿ h ಶ.೧೩೬೮ರ ಚಾಮರಾಜನಗರ ತಾಲ್ಲೂಕು ಹರದನಹಳ್ಳಿಯ ಒಂದು 
ಜಾಖತೆಯು ಎಣ್ಣೆ ಕ್ಲ ನಾಡಿನ ಉಯ್ಯಮಪಳ್ಳಿಯ ಕಲವು ಗೌಡರು, ಕೇಶವಪುರ ಅಥವಾ 
ನಗರದ ಸಮಸ್ತ ಬಾ sme : ಮತ್ತು ಅನೇಕ ಗ್ರಾಮಗಳ: ಗೌಡರು, ಮಾತೃ ಹಳ್ಳಿ ಯ 





1. 413 of 1913. 

9. EC, X, Ma. 20. 
3. Ibid., Sd. 67. 
4. 193 of 1934-25. 


\ 


CC-0. Jangamwadi Math Collection. Digitized by eGangotri 


^ 


೦೪ ` - ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪ್ರತಿ ne ಸಣ 9 ಪುಟ್ಟ ತೆರಿಗೆಗಳು, ಕೆರೆಗಳು ಮತ್ತು ಭೂಮಿಯನ್ನು: 
` ದಾನಮಾಡಿದರು. ಅಧಿಕಾರಿ ಬರಿಯಣ ನನ ಸಮ್ಮುಖದಲ್ಲಿ ತಾನಾಗಿಯೆ ಒಪ್ಪಿ ಹರದನ | 
ಹಳ್ಳಿಯ ಅನಿಲೇಶ್ವರದೇವರಿಗೆ ಕೊಟ್ಟ ಕೆಂದು ತಿಳಿಸುತ್ತ da 1 (೫) ಕ್ರಿ ಕಿ. B. Sc ರಲ್ಲಿ 
ಮಸಿದೆ ಮಂಡಲಂ ರ TER 5 ನಾಟ್ಟ ವ adora od 
ಶಿವದೇವಸ್ಥಾ ನದ ಏಳನೆ ದಿನದ ಉತ ಶವವನ್ನು ಪಾ ಇ ರುಭಿಸಿದರು.* 2 (ಬ್ರ ಕಿ 
೧೩೬೯ರ ದು ಶಾಸನವು ವಿರೂಪಣ್ಣೊ Boise ಮುಖ್ಯಮಂತ್ರಿ ಸ 
ಒಡೆಯರು ಸಾತಳಿಗೆ ನಾಡಿನ ಬಾಳೆ ಬಳ್ಳಿ ಯ ವಿಜೇಶ್ವರ ದೇವಸ್ಥಾ ನದಲ್ಲಿ 
ನ್ಸೈವೇದ್ಯ ಕೈ ಭೂದಾನಮಾಡಿದರು. ಆತನು à ಭೂಮಿಯನ್ನು ಶಾಸನದ 8 ಕಾರ 
« sade ” ಪಡೆದನು.3 (2) ಕ್ರಿ.ಶ. ೧೩೭೨ ರಲ್ಲಿ ಪೊನ್‌ಪ 3, « qot, ರ್‌ 
ಒಪ್ಪಿಗೆಯಿಂದ ದೈವಚಿಲೈ ಪೆರುಮಾಳ್‌ etsi dd, ಕಂಪಣ oe ಆಭರಣವನ್ನು 
E aris, * (೮) ಕಾಂಗಯ್ದೆನ್‌ ಮಂಟಪದಲ್ಲಿ ಸೇರಿದ “ ನಾಟ್ಬಾರ್‌ y 
ಕೋರಿಕೆಯ ಮೇಲೆ ಕಂಪಣ 300%) ಲಣಿ ದೇವಸ್ಸಾ ನಕ್ಕೆ ದಾನವನ್ನು ಕೊಟ ನು. 5 
(€). ಕ್ರಿ.ಶ. ೧೩೭೭ ರಲ್ಲಿ ಹೆರೆಹಳಿನಾಡಿನ ಎರಡು. ಕನ್ನೂರು ಅಗ್ರ ಹಾರಗಳ, ಎಡಿಹಳಿ 9 
ಸ ಮತ್ತು ೭೦ ಗ್ರಾಮಗಳ ಸಮಸ್ತ ಬ್ರಾಹೆ 1, £900 ಮತ್ತು ನಾಡಿನ ಸಮಸ್ತ 
ಗೌಡ ಪ ಪ್ರಭುಗಳು. ಗೌತಮ. ಗ್ರಾ ee, ಸೇರಿದ ಬತ್ತ ಔಕಿಯುವ ಭೂಮಿಯನ್ನು ES 
ಗ್ರಾಮದ ನರಸಿಂಹ. ದೇವರಿಗ ದಾನಮಾಡಿದರು.? (೧೦) ಕ್ರಿ. 2. ೧೩೮೫ರಲ್ಲಿ 
ಮಾ ಎಂಬುವನು ಮತ್ತು ನಾಡು ನಿವಾಸಿಗಳು ನಾಡಿನ ನಾಯಕನೊಡನೆ, 
ಪುಳ್ಳಿಯೂರಿನ ವರದರಾಜ ಜೀವರಿಗೆ ಭೂಮಿಯನ್ನು ಮತ್ತು ಕೆಲವು ತೆರಿಗೆಗಳನ್ನು . 
' ದಾನಮಾಡಿದರು.' (೧೧) ಕ್ರಿ. ಶ. ೧೪೦೮ರ ಒಂದು ಶಾಸ ಸನವು ಬನಗವಾಡಿಯಲ್ಲಿ 
ಮಸಣಹಳ್ಳಿ ಗ್ರಾ ್ರಾಮವನ್ನು ಸಮಸ್ತ ಹಕ್ಕು ಗಳೊಡನೆ ಗಾಜನೂರಿನ ಮಲ್ಲಿಕಾರ್ಜುನ | 
ದೇವರ ದೇವಸ್ಥಾ ನದಲ್ಲಿ ದೇವರ. ಸೇವೆಗೆ ಅಲಂಕಾರಕ್ಕೆ, ಉತ್ಸವಗಳಿಗೆ ಮತ್ತು 
ದೀಪಾರಾಧನೆಗೆ ದಾನಮಾಡಿದರು. ಈ ದಾನವನ್ನು “ ಉದುವಂಕನಾಡೆ ಸಮಸ್ತ ಪ್ರ d 
ಗಾವುಂಡುಗಳು ” ಮಾಡಿದರು. ಕ. | 


(೧೨) ಕ್ರಿ. 2. ೧೫೫೬ ರಲ್ಲಿ ಮಹಾನಾಯಕಾಚಾರ್ಯ ನಿಡುಗಲ್‌ ತಿಮ್ಮಣ್ಣ . 
ನಾಯಕ, ನಿಡುಗಲ್ಲ « ಸಮಸ್ತ ಪ ಪ್ರಜೆಗಳು, ಗೌಡಪ್ರಜೆಗಳ್ಳು ES ಪಟ್ಟ connor 


`1. EC, IV, Ch. 113. 
168 of 1904. 
MAR, 1982, No. 44. 
617 of 1902. 

114 of 1903. 

. EC, VII, Sk. 35. 
. EC, IX, Ht. 93. - -' 
- MAR, 1981, No, 57. 


PPP wen 


CC-0. Jangamwadi Math Collection. Digitized by eGangotri 


; ಮಹಾನಾಡು ಮಂತ್ತು ನಾಡು . ೧೦೫ 


ಸಹಿತವಾಗಿ”, ಜೀವರ ನೈವೇದ್ಯಕ್ಕೆ ಪೂಜೆಗೆ ಮತ್ತು ಉತ್ಸವಗಳಿಗೆ ಒಂದು ಗಾ ಶ್ರಮವನ್ನು 
ಪಾನಮಾಡಿದರು.. 

ಇದೇ ವರ್ಷದ ಇನ್ನೊಂದು ಶಾಸನವು ಇದನ್ನು ಸಮರ್ಥಿಸುತ್ತದೆ. ಮಹಾ 
ನಾಯೆಕಾಚಾರ್ಯ ನಿಡುಗಲ್‌ ತಿಮ್ಮ] ಣ 9 ನಾಯಕ, ಐಡುಗಲ್‌ ಸೀಮೆಯ ಪ್ರ ಜೆಗಳು 
ಸೆಟ್ಟ ಸಟ್ಟ ಣ ಸ್ವಾಮಿಗಳೊಡನೆ Sire ರಾಜ್ಯ ದಲ್ಲಿ ತುಮಕುಂಟಿ ಗಾ ಮನವನ್ನು 
ಸ ಕಿನಿಂಡು "ಸಮಸ್ತ, ಹಕ್ಳುಗಳೊಡನೆ ದೇವರ ಸೇವೆಗೆ "ಮತ್ತು ಉತ್ಸವಗಳಿಗೆ ದಾನ 

ಮಾಡಿದರು.3 

ಜೀವಸ್ಥಾ ನಗಳಿಗೆ ದತ್ತಿಗಳು; `ನಾಡು ಜನರು ಮತೀಯ ಮತ್ತು ರಾಷ್ಟ್ರಪ್ರೇಮ 
ವೃಷ್ಟಿಯಿಂದ ಅನೇಕವೇಳೆ Son, ನಗದು E ದಾಸಾ a, dante ಕೂಪದಲ್ಲಿ ದತಿ ಹ 
ನೀಡುತ್ತಿದ್ದರು : 

(0) $ . ಶ. ೧೩೬೬ ರಲ್ಲಿ ಹಂಗೆನೂರು ಗೌಡ ಕಾಳಪ್ಪ, ಆ ಗ್ರಾ ಮದ 
ಜ್‌ ಮತ್ತು ಆ "ನಾಡಿನ ಗೌಡುಗಳು ಒಟ್ಟಾಗಿ ನಂ ನಾನ 
ದೇವಸಾ ನದ ನೃತ್ಯ ಗಾತಿಗಳಿಗೆ ಭೂಮಿಯನ್ನು ಮತ್ತು ತೆಂಗೆಗಳನ್ನು ಕೊಟ್ಟರು.3 
(೨) ಕ ೬ ಶ. RUE ರಲ್ಲಿ ತಗಡೂರಿನ ಅರಸುಗಳು ead ಗೌಡನ ್ರಜೆಗಳೊಡನೆ 
(ಮುಖ್ಯ ವಾಗಿ ಕೋನರು ಮತ್ತು ಕೊಮೆ ಗಳೊಡನೆ), ದೇವಸಾ ನದ ದತ್ತಿಯಿಂದ 
ತಮ್ಮಡಿ (ಪೂಜಾರಿ), ಮೂಲಸ್ಥಾನ ದೇವರ ದೀಪಾರಾಷತೆಗೆ, ಸೇವಕನ ಮತ್ತು. ಹೊವು 
ಸರಬರಾಜು ಮಾಡುವವನ ಜೀವನಕ್ಕೆ ಕೊಡುತ್ತಿ ದ್ದ ೧೨೦ “ಪಗೋಡ "n9 ಬದಲು 
ಅವರೇ ಅರಮನೆಗೆ. ಪ ಪ್ರತಿವರ್ಷವೂ ಆ ಉದೆ 3 8, ೧೨೦ “ ಪಗೋಡ?ಗಳನ್ನು 
ಕೊಡುವುದಾಗಿ ತಿಳಿದರು. * (a) ಕಳ್ಳ ಕುರುಚಿ * ನಾಟ್ಟ ವರ್‌, ಉಲಗನಲ್ಲೂರು: 
ಜೀವಸ್ಥಾನದಲ್ಲಿ ಶಾಶ್ವತವಾದ ಒಂದು ದೀಪಕ್ಕೆ ಮತ್ತು ಉತ್ಪ ವಗಳಲ್ಲಿ ದೀಪಕ್ಕೋಸ್ಟರ 
ಪ್ರತಿವರ್ಷವೂ ೧೨ “ಕಲಂ” ಎಣ್ಣೆ ಯನ್ನು RET ಒಪ್ಪಿ ds 
(9) S ಕ್ಲಿ 3. ೧೩೯೯ ರಲ್ಲಿ ತೆಂಕೋನಾಡು « ನಾಟ್ಟ ವರ್‌? ತಿರುಕ್ಟೋಕರಣಂ ಶಿವ 
ಜೀವನಾ ನಕ್ಕೆ ಒಂದು dà ತಿಯನ್ನು ಕೊಟ್ಟಿರು.* “(a ಕ ಶೆ. ೧೪೪೯ರ ಒಂದು 
ಶಾಸನದ ಪ್ರಾರ ಕೊಯಮತ್ತೂರು ud ಯ ಕಾಂಗೆಯನಾಡು > ನಾಟ್ಟ ವರ್‌” 
ಮಲ್ಲಿಕಾರ್ಜುಕರಾಯನೆ ಯೋಗಿಯಾಗಿ ಕಂಪಯ್ಯನಾಯಕನು ಇದ್ದಾ ಗೆ eR 
ಜೀವಸ್ಥಾನಕ್ಕೆ ೬. ಬಂಗಾರದ ನಾಣ್ಯಗಳನ್ನು ದಾನಮಾಡಿದನು. 

— EC, XI, Pg. 40. | 
Ibid., Si. 31. 

MAR, 1917, p. 47. 

EC Nj. 117. 

.. 117 of 1941. 


. IPS, No. 691. 
. 216 of 1920. 


CE; Jangamwadi Math Collection. Digitized by eGangotri 


೧೦೬ ನಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


“aah sor” ದೇವಸ್ಥಾನದಲ್ಲಿ ವಿವಿಧೆ ಸೇವೆಗಳಿಗೆ ದತ್ತಿಗಳನ್ನು ಸ್ವೀಕರಿಸು. 
ತ್ತಿದ್ದರು. ಇದ್ದಕ್ಕೆ ಕೆಲವು ನಿಷರ್ಶನಗಳನ್ನು ಕೊಡಬಹುದು: : 
(0) ಕ್ರಿ.ಶ. ೧೪೨೧ ರ ಒಂದು ಶಾಸನದ ಪ್ರಕಾರ ಶೂಕ್ಸಿಕುಡಿ ನಿಜಯಾಲಯ 
ದೇವ ಸ್ಥಳೀಯ ದೇವಸ್ಥಾನಕ್ಕೆ ಪಣಗಳನ್ನು ದತ್ತಿಯಾಗಿ ಕೊಟ್ಟನು. ಈ ಹಣವನ್ನು 
ಪ್ರತಿವರ್ಷವು ಅತಲೈಯೂರ್‌ ನಾಡು “ wal} hon” ನಾಯಕನಿಗೆ ಸಲ್ಲಬೇಕಾಗಿದ್ದ 
ವರಮಾನದಲ್ಲಿ ಪ್ರತಿವರ್ಷವು ಹಿಡಿದುಕೊಳ್ಳುತ್ತಿದ್ದ ರು: (೨) ಕ್ರಿ. ಶ. ೧೪೪೬ರಲ್ಲಿ 
, ತುಳು ರಾಜ್ಯವನ್ನು ಆಳುತ್ತಿದ್ದ ಮಹಾಪ್ರಧಾನ ಆಚರಸ ಒಡೆಯ, ತನ್ನ ರಾಜಧಾನಿ 

` ಬಾರಕೂರಿನಲ್ಲಿ ದೇನೀಮಹಾತ್ಮೆ Jd dd. ಪಠಿಸಲು ಪುರುಷೋತ್ತಮ ಭಟ್ಟನಿಗೆ 
೧೨ ಹೊನ್ನು ಗಳನ್ನು ದಾನಮಾಡಿದನು. ಈ ದಾನದ ಮೇಲ್ವಿಚಾರಣೆಯನ್ನು “ ನಾಡು? 
“90d” ಮತ್ತು “ ಗ್ರಾಮ” ಸಭೆಗಳಿಗೆ ಹೊಂದಿದ್ದಿ ತು3 (೩) ಕ್ರಿ. 9. ೧೪೬೨ ರಲ್ಲಿ 
ಕರ್‌ಕುರುಚಿ “ ನಾಟ್ವಿವರ್‌ x ಪುಮಕೊಟ್ಟಿಸಮಾಪದ ತಿರುಕಟ್ಟಳ್ಳೆ ಶಿವ ದೇವಸ್ಥಾನದ . 
ನಾನಾ ಸೇವೆಗಳಿಗೆ ಪೆರುಂಗಳೂರಿನ ಶ್ರೀರಂಗಪಲ್ಲವರಾಯನಿಂದ ಒಂದು ದತ್ತಿಯನ್ನು 
- ಸ್ಪೀಕರಿಸಿದರು.8 (೪) ಕೃಷ್ಣ ದೇವರಾಯನ ಕಾಲದಲ್ಲಿ ಕ್ರಿ.ಶ. ೧೫೨೦ ಮತ್ತು ೧೫೨೩ ರ 
ಎರಡು ಶಾಸನಗಳು ವಲ್ಲನಾಡು “ನಾಟ್ಬಿವರ್‌* ವಿಜಯನಗರ ಸರ್ಕಾರಕ್ಕೆ ಸಲ್ಲಿಸಬೇಕಾದ 
ಹಣವನ್ನು ಪಾವತಿ ಮಾಡಲು' ತಿರುವರಂಗುಳಂ ದೇವಸ್ಥಾ Qo, ಭೂಮಿಯನ್ನು 
ಮಾರಿದರು." da ಜೀವರಾಯನ ಆಳ್ವಿಕೆಯಲ್ಲಿ ನಾಡು ಸಭೆ ಮುಂದುವರಿದುವಕ್ಕೆ ಈ 
" ಶಾಸನಗಳು ಸಾಕ್ಷ್ಯವಾಗಿವೆ. . ' : 

| ಕೊಪ್ಪದ ಅಪ್ಪಾಜಿ ಸೇನಬೋವನು ಕೊಡನಾಡಿನ ತುಂಗಭದ್ರಾ ನದಿಯ 

ದಂಡೆಯ ಮೇಲಿನ ನಾರಿ ಎಂಬ ಸ ಳದಲ್ಲಿ ಗೋಪಾಲಕೃಷ್ಣ ದೇವರನ್ನು ಪ್ರತಿಷ್ಠಿಸಿ 
ಭೂಮಿಯನ್ನು ಕೊಂಡು ಜೀವರ ಸೇವೆಗೆ ದಾನಮಾಡಿದನು. ಈ ಶಾಸನವು ಇನ್ನೂ 
ಅನೇಕ ವಿಷಯವನ್ನು ತಿಳಿಸುತ್ತದೆ. ಈ ಪುಣ್ಯದ ಕೆಲಸವನ್ನು ನೆರವೇರಿಸಲು ಕೆಲವು 
ಸಾಕ್ಷಿಗಳನ್ನು, ಹೆಸರಿಸುತ್ತದೆ. ಕೊಪ್ಪ ಕೊಡನಾಡು ನಾಲ್ಕು ಸಾವಿರದ ಎಲ್ಲ ನಾಡು 
ಅಧಿಕಾರಿಗಳು, ಕೊಪ್ಪದ ಎರಡು ಅಂಗಡಿಗಳ ರೈತರು, ಬೊಮ್ಮನಪುಠ್ಕ ನಾಗಲಾಪುರ 
ನರಸಿಂಹಪುರ, ಬೆಳೆಗುಳ ಹೊಸ ಅಗ್ರಹಾರ, ಮಂಗಳಾಪುರ ಮತ್ತು ಸೋಮಲಾಪುರದ 
ಬ್ರಾಹ್ಮಣರು ಎರಡು ಪಕ್ಷಗಳ ಅನುಮತಿಯಿಂದ್ಯ್ಧ ದಾನಮಾಡಿದವನ ಮತ್ತು ಸಾಕ್ಷಿಗಳ 
ಸಹಿಯೊಡನೆ ಕೊಡನಾಡಿನ ಸಂಕಪ್ಪಸೇನಬೋವ ಈ ಒಪ್ಪಂದವನ್ನು ಬರೆದನು? ಈ 

ನಿದರ್ಶನದಲ್ಲಿ ಸರ್ಕಾರದ ಅಧಿಕಾರಿಗಳು ದತ್ತಿಯನ್ನು ಕೊಟ್ಟರು. ಈ ಶಾಸನದಿಂದ" 


1. IPS, No. 699. _ 
2. Panchamukhi : Karnatak Inscriptions, I, No, 58. 
8. IPS, No. 711. : 

4. Ibid., No. 738 ೩೫4.787: 

5. EC, VI, Kp. 57. 


CC-0. Jangamwadi Math Collection. Digitized by eGangotri 


ಮಹಾನಾಡು ಮತ್ತು ನಾಡು ೧೦೭. 


ಸರ್ಕಾರಿ ಅಂಗಳ ಸಹಕಾರಿ ಸಂಸ್ಥೆಗಳು ದತ್ತಿಕೊಡಲು ಯಾವಾಗಲೂ ಒತ್ತಾಯ. 
. ಮಾಡುತ್ತಿರಲಿಲ್ಲವೆಂದು ಸ್ಪಷ್ಟವಾಗುತ್ತದೆ. | 

ಧರ್ಮಾರ್ತವಾಗಿ Ws ಧರ್ಮಾರ್ತವಾಗಿ “ ನಾಡು Moh) ಭೂದಾನ 
ಮಾಡಿದ ಅನೇಕ ದಾಖಲೆಗಳಿವೆ : 

(೧) ಕ್ರಿ.ಶ. ೧೩೪೧ರಲ್ಲಿ ಅಂಬದಕ್ಕಿ ನಾಡಿನ ನಾಯಕ ಪಪ್ಪಿತಿಯಾರ್‌ ಮತ್ತು 

ಇತರ ಗು ಇಬ್ಬ ರು ಮಹನೀಯರಿಗೆ ಅಂಬದಕ್ಕಿ. ನಾಡಿನಲ್ಲಿ ಅತಿ ಶ್ರಿಗಸಳ್ಳಿ | 

me ಮಕ್ಕೆ ನೇಟ್ಟಪ್ಪನ್‌ ಅತಿ ಶ್ಲಿಗಪಳ್ಳಿ ಎಂಬ ಹೆಸರನ್ನು ಕೊಟ್ಟು ದಾನಮಾಡಿದರೆ ೭ 
(2) $, ಕಿ.ಶ. ಸ ರಲ್ಲಿ ಪಳ್ಳಿ eae ನಾಡಿನ ತುರವರ್‌ DE RT ತಂಬಿರವಿ. 
ಶೆಟ್ಟಿಯಾಂ” ಒಳಗೊಂಡ ಆ P ನಿವಾಸಿಗಳು, ಆ ನಾಡಿನ ನಾಯಕನ ಮಗ 
ಶಿಯನನ್‌ ಎಂಬುವನಿಗೆ ಹಲವು ಜಮಿಾಾನುಗಳನ್ನು ಕೊಟ್ಟ ರು (a) 5, ಶೆ. ೧೩೪೬ ರ 
ಒಂದು ಶಾಸನವು, ಪುಟ್ಟ 3, ವ್ಯಾಪಾರಿ ಮುತ್ತಿಯರಸನ್‌ ನ ಸುಮಾಸನಾಯಕರ್‌- 
ಮತ್ತು ತೆಂಕರ್ರು ತುರನಳಿ ನಾಡಿನ ನಿನಾಸಿಗಳೆ ಸಾರ್ವಜನಿಕ ಧರ್ಮವನ್ನು ತಿಳಿಸುತ್ತದೆ. 
ಅವರು ಭೂಮಿಯನ್ನು ಮಾರುವ ಅಥವಾ ಭೋಗ್ಯ ಮಾಡುವ we ನೊಡನೆ ತೊಂಡೆ 
ಮಂಡಲದ ಶೇಂಜಿ ಅಗರಂ ನಿವಾಸಿಯಾದ ಗುಗಾಥರಕೆಂಬುವನಿಗೆ ಕೊಟ್ಟಿ 03.3 
(9) ಕ್ರಿ.ಶ. ೧೩೪೭ ರಲ್ಲಿ Ba, ಸಿಯಾರ್‌ ಮತ್ತು ಇತರ 'ಮೂವರನ್ನೊಳಗೊಂಡುಂತೆ. 
edt ನಾಡಿನ ಚ ಮತ್ತು ಮಹಾಸಾಮಂತಾಧಿಸತಿ ಮಂಜಯನಾಯಕರ 

ಗ ಅಂಕಯನಾಯಕ ಕೆಟ್ಟ ಸಿಯಾರ್‌ ಎಂಬುವನಿಗೆ ಆ ನಾಡಿಗೆ ಸೇರಿದ GAC, HE, n 
xe ಸಮಸ್ತ ತರಿ ಮತು. ಬಂಜರು ಭೂಮಿಯನ್ನು "do ರದ್ದು ಮಾಡಿ ದಾನ 
ಮಾಡಿದರು. ಈ ದಾಖರೆಯಲ್ಲಿ ನಾಡಿನ ಸಹಿಯಾಗಿ 28 Jed delen ಸಹಿ ಮತ್ತು 
ನಾಡಿನ ಕರಣಿಕ ನಾಯಕ ಅಲ್ಲಾಳನಾಥ ನೀಲಪ್ಪನ್‌ ಸಹಿಯೂ ಇದೆ. ಕರಣಿಕನು ಈ 
ದಾಖಲೆಯನ್ನು ಬರೆದನು... (೫) ಕ್ರಿ ಕ್ರಿ.ಶ. ೧೩೬೧ ರಲ್ಲಿ ಹಂ ನಿವಾಸಿಗಳು 
ವೀರಪ್ಪ ನೆಂಬುವನಿಗೆ ^ ಸರ್ವಮಾನ್ಯ » ವಾಗಿ 30, % 2, 38 ಳ್ಳಿಪುರಂ A ಕ್ಕೆ ಸೇರಿದ: 
ತರಿ ಸುತ್ತು ಬಂಜರುಭೂನಿಯನ್ನು ದಾನಮಾಡಿದ. 5 (ಬಿ ಕಿ 2 ೧೩೬೩ ರಲ್ಲಿ 
ಮುಳುಬಾಗಿಲಿನ ಹತೋ ಹೊಂದಿದ್ದ ಕಂಪಣ್ಣ ಒಡೆಯರ ಮಗ DS ನಾಯಕ, ಈ 
ಎಲಹೆಂಕನಾಡು ಅಲ್ಲಾ 3 ಛಜೀಯನೆ ಮಗ ತನ್ನಿಯಪ್ಪ; 3 ಮಗ ಸರ್ವಮಾನ್ಯಕೊಡಗೆ ೫" 
ಯಾಗಿ ರೈತರ ಹಾಜರಿಯಲ್ಲಿ ತೊರೆಪೊಳಿನಾಡಿನ ವಿಭಾಗವಾಗಿದ್ದ ಬೆಳವಟ್ಟ ದಲ್ಲಿ 
ಭೂಮಿಯನ್ನು ದಾನಮಾಡಿದರು. 8 (2) ಕ್ರಿ.ಶ. ೧೩೬೭ರಲ್ಲಿ ಮಂಡುನಾಡು aid, 3 
. EC, X, Sd. 26. ' 
. EC, IX, Ht. 90. 
. Ibid., Bn. 59. 
. Ibid., Ct. T. 


. 114., Kl. 208. 
. EC, IX, Bn. 59. 


o oO P o1 | 


CC-0. Jangamwadi Math Collection. Digitized by eGangotri 


೧೦೮ _ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ: 


ಗೌಡ ಪ್ರಜೆಗಳು ಸಾಕಣ 9g ಮಗ ದೇವಪ್ಪ ನಿಗೆ ಭೂಮಿಯನ್ನು ದಾನಮಾಡಿದರು.. 
ಇದೂ ಪಲ್ಲಿ ಕ್ರಿ.ಶ. ೧೭೧ ರಲ್ಲಿ ಮಂದುನಾಡು ಮೂವತ್ತರ ಸಮಸ್ತನಾಡು ಜನರೆ, 
ಮಂಗಲಗ್ರಾ ಮದಲ್ಲಿ ದೇವರಿಗೆ ಸೇರಿದ ಭೂಮಿಯನ್ನು ಬಿಟ್ಟು ಉಳಿದುದನ್ನು ಸೂರ್ಯ 
ಭಟ್ಟ ನ ಮಗ ಮಹರಸನಿಗೆ ಮಾನವನ ನಾಲ್ಕು ಉದೆ ಗಳನ್ನು ಸ ಸಾಧಿಸಲು ಮತ್ತು 
| ಉಪಾಮಹೇಶ್ವ ರನ ಭಕ್ತಿಯಿಂದಾಗಿ, ಬಡಗೆರೆಯ ಕೆಕೆಯಲ್ಲಿ ಭೂಮಿಯನ್ನು ದಾನ 
ಮಾಡಿದರು.3 ಕ್ರಿ.ಶ. ೧೩೭೯ರಲ್ಲಿ ಅದೇ 'ಮಂದುನಾಡು ಮೂವತ್ತ ರ ಗೌಡ ಪ್ರ ಜೆಗಳು 
ಮತ್ತು ಸಿಟ್ಟೂ ನ ಐವರು ಭೂ ಮಾಲೀಕರು ಭಂಡಾರದ ಮಲ್ಲಪ Bon ಇಟ್ಟೂ ರು 
ಗ್ರಾ ನದಲ್ಲಿ 'ಹದಿನಾಲ್ಕು ಹೊನ್ನು "n9 ಬೆಲೆಯುಳ್ಳ ಗಾ ್ರಾಮನನ್ನು ಕೊಟ್ಟ c 
(ಕಿ ಕ್ರಿ.ಶ. ೧೫೯೬ರ ಒಂದು , ಶಾಸನವು ಬಡಗನಾಡಿನ ತಿತಿಸರಿಗದ ಸುಬೂರ್‌ 
ಗಾ ್ರ್ರಾಮದಲ್ಲಿನ ಕೆಲವು ಜಮಾನನ್ನು ಐವತ್ತು ನಾಡಿನಲ್ಲಿನ ಹೆಬ್ಬ ಯಲ್‌ ಬೆಲಿಗನಬದು 
ಗೌಡನ ಪ್ರಭುಗಳು, ವೀರಪ್ಪ ನೆಂಬ ಆ ಗ್ರಾಮದ ರಿವಾಸಿಗೆ ಗಳು ಪ್ರ 

ಶಾಸನದಲ್ಲಿ ಗೌಡಪ ಪ್ರಭುಗಳ ಹೆಸರುಗಳನ್ನು ಕೆ ಕೊಡಲಾಗಿದೆ. ಈ ಶಾಸನದಲ್ಲಿ ಹೆಸರಿರುವ 
ಬಡಗನಾಡು ಸಾಂತಳಿಗೆ ಸಾಸಿರಪಾ ಪ್ರಿಂತೃದ ಒಂದು ಭಾಗವಾಗಿತ್ತು." ಮತ್ತೊಂದು 
ಶಾಸನವು ಬಡಗನಾಡಿಗರನ್ನು ಬ್ರಾಹೆ ಹ್ಮಣಕುಲದ ಒಂದು ಪಂಥನೆಂದು ತಿಳಿಸುತ್ತದೆ. 
ಇದರಿಂದ “ ಬಡಗನಾಡಿನವರು ” aS ಬ್ರಾಹ್ಮಣಸಂಥವು ಶಿವಮೊಗ್ಗ ಜಿಲ್ಲೆ ಯಲ್ಲಿ 
ಹಿಂದೆ ವಾಸವಾಗಿದ್ದ ಸಂತತಿಯವರೆಂದು ಊಹಿಸಬಹುದು. (೯) ನಾಡಪ್ರ ಭುಗಳು 


ದಾನಮಾಡಿದುದಕ್ಕೆ ಶಾಸನಾಧಾರವಿದೆ. ಕ್ರಿ.ಶ. ೧೩೭೭ ರಲ್ಲಿ ವಿರೂಪಣ್ಣ ಒಡೆಯರು | 


ಸಾ ್ರತ್ಯಾಧಿಕಾರಿಯಾಗಿದ್ದಾ n, ನಸವಂದುನಾಡುಸೀಮೆಯ . ಸಮಸ ಸ ನಾಡಪ್ರ ಭುಗಳ್ಳು 
.. ಸೇಚರಸನ ಮಗ ಗೋನಿಂದಜೀನನಿಗೆ ಅತ್ತಿಗರಗಾ ್ರ್ರಾಮವನ್ನು ಕೊಟ್ಟ ds ART 9. 
೧೪೦೪ರಲ್ಲಿ ಆರಗನೆಂದೆ ಹದಿನೆಂಟು ಕಂಪಣಗಳ ನಾಡಪ್ರ ಭುಗಳು ಇತರಕೊಡನೆ ಕ ಕಲ್ಲಪ್ಪ 

ಮಾಯಣ 9 en ರಾವುನಾಡಿನ ಕೊಬದೆಗ್ರಾ ಮದಲ್ಲಿ ಭೂಮಿಯನ್ನು ದಾನಮಾಡಿದರು. 7 


ಪ್ರ ಜೆಗಳು ರಾಜರು ಮತ್ತು Mic ಪ್ರಾಂತ್ಯಾಧಿಕಾರಿಗಳಲ್ಲಿ ಗೌರವಹೊಂದಿದ್ದ ರು. 


'ಆರಗ ಹದಿನೆಂಟು ಕಂಪಣಗಳ ಶಾಸನಗಳು ಈ ವಿಷಯವನ್ನು ದ ಢೀಕರಿಸುವುದನ್ನು . 


ಮುಂದೆ ಆಸ ಸ್ಥಳದ " « ನಾಡು ” ಸಭೆಯ ಚಟುವಟಿಕೆಗಳನ್ನು ape ತಿಳಿಸ 
ಲಾಗುತ್ತದೆ. ಈ ಸಂದರ್ಭದಲ್ಲಿ" ಈ ವಿಷಯವನ್ನು ಸಿ ರಪಡಿಸುವ ಇತರ ಹಲವು 
ಶಾಸನಗಳನ್ನು ತಿಳಿಸಬಹುದು 


1. EC, VIII, 71. 120. 

9. Ibid., T. 119. 

3. Ibid., Tl. 114. 

4. MAR, 1931, No. 64. 

5. EC, XII, Tp. 1. - : 

6. EC, VIII, T]. 119. A 
7. Ibid., T]. 196. e : 


CC-0. Jangamwadi Math Collection. Digitized by eGangotri 


ಮಹಾನಾಡು ಮತ್ತು ನಾಡು ಜ್‌ 


(೧) ಕ್ರಿ.ಶ. ೧೩೮೪ ರಲ್ಲಿ ಸಾದಲಿಯ od dsl ಕೊಳಲದ ನಾಡುಪ್ರ ಭುಗಳೊಡಕ್ಕೆ, 
ಘೊಳಲನಾಡಿನ ಚಿಕ್ಕಹಯೂರಿಗೆ ಸೇರಿದ ಭೂಮಿಯನ್ನು ಮೂಲ AS ದೇವರ' 
ನೆ ೈವೇದ್ಯಕ್ಕೆ ಮತ್ತು ಅಲಂಕಾರಕ್ಕೆ ನಾಗಣ್ಣ ಒಡೆಯರ ಮಗ ದೀಪೂ ಒಡೆಯರ 
ಆಯುರಾಕೋಗ್ಯ ಐಶ್ವ ರ್ಯಕ್ಟೋಸ್ಟರ ದಾನಮಾಡಲಾಯಿತು. (3) 'ಅಡೀವರ್ಷ 
ಅದೇ ಉದೆ ಶದಿಂದ, ನಾಗಣ್ಣ ಒಡೆಯರೆ ಮತ್ತು ಅವನ ಮಗೆನ ಸಲುವಾಗಿ ಕೊಳಲದೆ 
ನಾಡಮಹಾಪ್ರ ಭುಗಳು, ಅದೇ ಅಧಿಕಾರಿ ಲಕ್ಕ ರಸಪ್ಪ ಮುಕ್ಕ £9 ಜೀಯ ಅಯೀರಿಸೆಟ್ಟಿ | 
ಮತ್ತು ಸಮಸ್ತ ಗೌಡಪ್ರಜೆಗಳು ಒಪ್ಪಿ ಕೊಳಲನಾಡಿನ * ಹಳೆಯ ಕೊತ d ನೂರು 
ಗ್ರಾಮಕೆ e ಸೇರಿದ ಎಲ್ಲ ಭೂಮಿಯನ್ನು ದಾನಮಾಡಿದರು.3 (೩) ಕ್ರಿ.ಶ. ೧೩೮೫ ರಲ್ಲಿ 
ಪುಳ್ಳಿ ಯೂರ್‌ ನಾಡಿನ ರಾಜರಾಜರ್‌ ಮತ್ತು ನಿವಾಸಿಗಳು, ಪಳ್ಳ ಯೂರ್‌ ನಾಡಿನ | 
is ತುರವರ್‌' ನಂಬಿವರಿಸೆಟ್ಟ ಯಾರ್‌. ಸೇರಿ ಪುಳ್ಳಿ ಯೂರಿನ M ದೇವರಿಗೆ 
ಭೂಮಿ ಮತ್ತು ಹಲವು ತೆಂಗೆಗಳನ್ನು ಹರಿಹರ cu ವಿಜಯಕ್ಕೋಸ್ಕರ ದಾನೆ 
ಮಾಡಿದರು3 (೪) ಅನೇಕವೇಳೆ “ ನಾಟ್ಟ ವರ್‌ * ದೇವಸಾ ನಕ್ಕೆ ಒಂದು | ಗ್ರಾಮವನ್ನು 
ಸಂಪೂರ್ಣವಾಗಿ ದತ್ತಿಯಾಗಿ "e ತ್ತಿದ್ದರು. ಉದಾಹರಣೆಗೆ ಕ್ರಿ ಶೆ. ೧೪೯೯ ರಲ್ಲಿ 
ಆಲರೂರ್‌ ಪರ್ರು “ ES ವರ್‌” ಕಂದರಡಿತ್ತ ಮಂಗಳ್ಳೆ ಗಾ ್ರಾಮನನ್ನು ಅದೇ A ಳದ 
ಇ 
ದೇವಸ್ಥಾನಕ್ಕೆ ಸ ಸ್ವಾಮಿ ನರಸ ಸನಾಯಕರ ನಿಜಯಕ್ಕೆ , ವಿಶೇಷ ಪೂಜೆಗೆ ದಾನಮಾಡಿದರು.4. . 


ಯ eo ಕೇಶಕ್ಕೆ ಮಾಡಿದ ಕೆಲಸಕ್ಕೆ ಮೆಚ್ಚಿಗೆ ವ್ಯ ಕ ಪಡಿಸಿದುದು : 

3" ಸಭೆಯು ಸಾರ್ವಜನಿಕ Wa ASA ಮಾಡಿದ ಕೆಲಸಗಳಿಗೆ ಮೆಚ್ಚಿ ಗೆ ವ್ಯಕ್ತ 

ನ m ಉದೆ 3 99, ದಾನಗಳನ್ನು ಮಾಡುತ್ತಿತ್ತು. ಪುಳ್ಳಿಯೂರ್‌ ನಾಡಿನ ಜನರ್ಕು 
ದತಿಸಿಂಗೆಯ ದಣಾ 3 Oe, ನಂಬಿಸೋಮಶೆಟ್ಟ, ಪುರಿಮಾರಗೌಡ, ನಾಡಿನ ಕರಣಿಕ" 
ಆಣ್ನೆಯಾರ್‌ ಮುಂತಾದನರು ನಂಬಿದೇವಿಸೆಟ್ಟೆ ಗೈ 638 39, ಶೊಳಿವಲ್ಲೆ 3 3 ಎರಡು. ' 
ಸ್ಥಳಗಳಿಗೂ ಮಧ್ಯೆ ಇದ್ದ ಹಳ್ಳದಲ್ಲಿ ಮೆಕ್ಕಲನ್ನು ತೆಗೆದು. ಹಾಕಿಸಿ ಒಂದು E: ಮಾಡಿ 
ಕೊಟ್ಟ ರು. ಕ್ರಿ 5 ೧೫೬೦ do 'ತಳುಕುವಿನ ಗೌಡರು ಮತ್ತು ಸೇನಬೋವ ಮತ್ತು 
ನೊಡೇರಿಸೀಮೆಯ ಹೆದಿನಾಲ್ಕು ಸ ಸ್ಥಳಗಳ ಗೌಡರು ಮತ್ತು ' ಸೇನಬೋವರು ಮಹಾ 
ನಾಯಕಾಚಾರ್ಯ ಎಲ್ಲಪ್ಪ ್ಲ ನಾಯಕನಿಗೆ ಒಂದು ಕೆಕೆಯನ್ನು " ಮಾಕ್ಯವಾಗಿ ಕೊಟ್ಟರು.5: 


'ಜನಗಳ ಸಮ್ಮಖದಲ್ಲಿ ಭೂದಾನಗಳು : ಅನೇಕವೇಳೆ ಜನರ ಹಾಜರಿಯಲ್ಲಿ 
ಭೂಡಾನಮಾಡಲಾಗುತ್ತಿತ್ತು. ಈ ಚಟುವಟಕೆಗಳಲ್ಲಿ ಜನರು ಭಾಗವಹಿಸುತ್ತಿ ದ್ದು ದು. 


. EC, X, Kl. 80. 
Ibid., Gi. ` 
EC, V], Ht. 93. 
190 of 1941. 

. EC, IX, Ht. 56. 
. EC, ೫, Cl. ಶಿ. 


ಛಾ ಲ್‌ ££ 0 (ಲಿ Hn 


CC-0. Jangamwadi Math Collection. Digitized by eGangotri 


“೧೧೦ ವಿಜಯನಗರೆ ಸಾಮ್ರಾ ಜೃ ದಲ್ಲಿ 8. Score ಸರ್ಕಾರ | 


'ರಾಜರು ಪ್ರದೇಶಗಳನ್ನು ಪ್ರ ತಿನಿಧಿಸುತ್ತಿ d a ಸ್ಥಳೀಯ ಸಂಸ್ಥೆಗಳಿಗೆ: ಎಷ್ಟು ಪ್ರಾಮಖ್ಯ 
"ಮತ್ತು ಉತೆ ಕ್ರೇಜನ ಕೊಡುತ್ತಿ ದ್ದ ಕೆಂದು ತಿಳಿಯುತ್ತ ಡೆ. ಇದರಿಂದ enr ಮತ್ತು 
ಪ್ರ ಜೆಗಳ ಸಂಬಂಧವು ನಿಕಟಿವಾಗುತ್ತಿ, ತ್ತು. ಇದಕ್ಕೆ ಚತ : ಉದಾಹರಣೆಗಳನ ನ್ನು 
ನೊಡಬಹುದು: 

೧) ಕ್ರಿ. `ಶ. ೧೩೪೦ ರಲ್ಲಿ ತೆಂಗಲ್‌ವಲ್ಲಪ್ಪ ದಣ್ಣಾ ಯಕರ್‌ ಮತ್ತು EA ವಾರ 
"ನಾಡಿನ ನಿವಾಸಿಗಳು ನೆಲವೆ ಹಳ್ಳಿ ಗ್ರಾ ಮದಲ್ಲಿ ಭೂಮಿ 'ಮತ್ತು ಕ್ಸ ವಾರನಾಡಿನಲ್ಲಿ dud 
“ಭಾಗಗಳನ್ನು, ಎಸ್ಟು ವಿನ ಚಕ್ರ ಡ್‌ ಗುರುತಿನ ಗಡಿಗಳನ್ನು ಸ್ಥಾ ಪಿಸಿ ಪೆರಿಯ 
ಗೋಮಲಿ ಮತ್ತು ಕರಿಯ ಗೆಸಮಲಿ: ಎಂಬುವರಿಗೆ ಕೊಟ್ಟಿ ರು.1 ಈ ನಿದರ್ಶನದಲ್ಲಿ 
ಪ್ರಭುತ್ವ ಜನತೆಯೊಡಗೂಡಿ ದಾನಮಾಡಿದುದನ್ನು ರಾದರು. ಈ ದಾಖಲೆಯು 
l Fase eu each, ತಿಳಿಸಿಲ್ಲ. (೨) ಕ್ರಿ.ಶ. ೧೩೪೨ ರಲ್ಲಿ ಯಲಹಂ ಕನಾಡಿನ ಸಮಸ್ತ 
"ಜನರು ಮಹಾಸಾಮಂತಾಧಿಪತಿ ಚಿಕ್ಕ E ರೆಯನಾಯಕನ ಮಗ ಹೊನ್ನವ ಮರಾಯ 
ನಾಯಕ ನಾಡಸೇನಬೋವ ಅಲ್ಲಾ ಲನ ಕ eee ಕೊಡಗೆಯಾಗಿ udo odo 
ದಾನವನ್ನು ಮಾಡಿದನು: (A) ಕ್ರೈ.ಠ. ೧೧೬೧ on ವಲ್ಲಪ್ಪ ದೆಣ್ಣಾ ಯಕರು 
`ಮತ್ತು SER ರ್‌ನಾಡಿನ ನಿವಾಸಿಗಳು, “Bot, ಯಪ್ಪನ್‌ ಮತ್ತು ಸರಲ ಒಂದು 
aan Ad. 3 (೪) ಕ್ರಿ.ಶ. ೧೩೬೯ ರಲ್ಲಿ 'ಮಹುಸಾಮಂತಾಧಿಸತಿ ಮಯಿಲೆಯ 
"ನಾಯಕನ ಕಿರಿಯ ಸಹೋದರ 'ಯೋಜಯನಾಯಕ ಮತ್ತು ಸಾಂತೆಯಪನಾಡಿನ 
.ಗೌಡಪ್ರ ಜೆಗಳೊಡನೆ ಒಂದು ದಾನಮಾಡಿದನು.* (೫) ಕ್ರಿ . ೧೩೮೮ ರಲ್ಲಿ ಗುಣನ್ನ ಯ 
Peake ಯಲಹೆಂಕನಾಡು ಮತ್ತು ನಲ್ಲೂರ್‌ನಾಡು ಪ್ರ ತ ಹಾಜರಿಯಲ್ಲಿ «ಸನಾ oe 
ಮುಂದಿಟ್ಟು”, ೫ 4 ಸಮಸ್ತ ಪ್ರ ain Scy ಮುಂದಿಟ್ಟು ೫» ಒಂದು ದಾನಮಾಡಿದರು. 5 
(೬) ಕ್ರಿ. j emi: ರಲಿ SCRE 15 ತಿಮ್ಮಃ £o ನ್ಲಿನಾಯಕ, 
ನಿಡುಗಲ್ಲಿನ ಗೌಡನ ಸ್ರಜೆಗಳನ್ನೊಳಗೊಂಡು ಸಮಸ ಸ್ಹ ಪ್ರಜೆಗಳ ಹಾಜರಿಯಲ್ಲಿ ದೇವರ 
ಪೂಜೆ, ಉತ್ಸವ ಮುಂತಾದುವುಗಳಿಗೆ ಒಂದು 7 ಗ್ರಾಮವನ್ನು ದಾನಮಾಡಿದನು ಹೀಗೆ 
` ನಾಡು ? "ಜನರು ಮತ್ತು ಸರ್ಕಾರದ ಅಧಿಕಾರಿಗಳು ಸಾಮಾನ್ಯ ಉದ್ದೇಶಕ್ಕೆ 
`ಒಂದುಗೂಡುತ್ತಿ ದ್ದ ರು. 

_ ನಿಜಯನಗರಸಾನ್ನಾ ್ರಾಜ್ಯದಲ್ಲಿ "ನಾಡು ಪ್ರ ಜೆಗಳು ಸೇರಿ ವಿಕ್ರಯಮಾಡುತ್ತಿದ್ದ ಬೆ 
: ನಿದರ್ಶನಗಳಿವೆ. ಕ್ರಿ ಶೆ. ೧೩೮೮ ರಲ್ಲಿ ನಂಗಾ ಹೆಗ್ಗ ಡಿಗಳು ಮುನಿಯೂರುಮಠದ 
ಸಲಿಸತೀರ್ಥ ಶಿ ಶ್ರೀಪಾದ ಮತ್ತು ಅವರ ಶಿಷ್ಯ ವೈಕುಂಠತಿರ್ಡರಿಗೆ ಅರವತ್ತೆರಡು ಹೊನ್ನು 


EC, IX, Ht. 104. 
. EC, IX, Bn. 21. 
Ibid., Bn. 101. 
Ibid., Nl. 93. 
Jbid., Dv. 72. ` 

. EC, XU, Pg. 40. 


ಲಾಲ ಹಾ ೦೦ 2೦ ೬ 
ಇ (a 8 ೨ 


CC-0. Jangamwadi Math Collection. Digitized by eGangotri 


- we. mee . 
~ 


Nowe Newo DAE SJ ನಾಡು 000 


ಗಳಿಗೆ ಆ ನಾಡಿನಲ್ಲಿ ಒಂದು ಜಮಾನನ್ನು ವಿಶ್ರಯಮಾಡಿ ಪತ್ರಮಾಡಿ ಪತ್ರವನ 
ಬರೆದುಕೊಟ್ಟರು: ಕ್ರಿ.ಶ. ೧೩೯೩ ರಲ್ಲಿ ee ನಾಡಿನ ಹೆಗ ತೆಗಳು ಅರಗೊಂಡಗಿ 
ಭೂಮಿಯನ್ನು ಅರ್ಜಿ ಮಠದ ಲಕ್ಷಿ ನಾರಾಯಣ ದೇವರಿಗೆ ೭೦ ಗದ್ಯಾಣಗಳಿಗೆ 
ಸ್ರ ಕ್ರ.ಯಮಾಡಿದರು. ಆರಗ ಹದಿನೆಂಟು ಕಂಪಣದ “ ನಾಡು” ಜನರು ಮತ್ತು ೩ 
ಪಟ್ಟಿ ಣಗಳ ಜನರು ಭೂಮಿಯನ್ನು ಮಾರಲು ಒಪ್ಪಿ ಬರೆದುಕೊಟ ನಿದರ್ಶನಗಳನ್ನು, 
ಮುಂಜಿ ತಿಳಿಸಲಾಗುತ್ತದೆ. . 

« ನಾಡು” ಸಭೆಯಿಂದ ಅಗ್ರಹಾರಗಳ ಸ್ಥಾಪನೆ: “ನಾಡು” ಸಭೆಯು: 
s geld! ಸ್ಥಾ ಏಿಸಿದುದಕ್ಕೆ ಅನೇಕ ನಿದರ್ಶನಗಳಿವೆ; 

(೧) ಕ್ರಿ.ಶ. ೧೩೮೪ ರಲ್ಲಿ, ಕೊಳಲದ ನಾಡ sod ಸ್ರಭುಗಳ್ಳು ಸಾದಳಿಯ 
ಅಧಿಕಾರಿ ಲಕ್ಕರಸಪ್ಪ, ಮುಕ್ಕ £9 ಜೀಯ್ಕ ಸೋನಣ್ಣ ಜೀಯ, ಯೀರಿಶೆಟ್ಟ ಮತ್ತು 
ಸಮಸ್ತ ಗೌಡ "ಪ್ರ ಜು ಒಪ್ಪಿ ಕೊಳ್ಳ oc, ಸೇರಿದ ಹೊಳೆಯ ಕೊತ ತ್ರ ನೂರ್‌ ಗ್ರಾ ಮದ 
ಭೂಮಿಯನ್ನು ಮಾಡಿ ಅವನ್ನು. ಬ್ದ ಪಾಲುಗಳನ್ನಾಗಿ ಮಾಡಿ ಹಂಚಿದರು. 3 
(3) ಕ್ರಿ. 9. ೧೪೦೫ ರಲ್ಲಿ ಆರಗ ಹದಿನೆಂಟು ಕಂಪಣಗಳ “ ನಾಡು” ಜನರು, 
೩ ಪಟ್ಟಣದವರು ಮತ್ತು ಗ್ರಾಮದ ಒಡೆಯರು ವೀರಣ್ಣ ಒಡೆಯರಿಗೆ ಮಾಧೆವ 
ನಿರೂಪಾಕ್ಷಪುರ ಅಗ ಗ್ರಹಾರವನ್ನು ಸ್ಥಾಪಿಸಲು ಭೂಮಿಯನ್ನು ಮಾರಿದರು. 
(a) ಕ್ರಿ.ಶ. ೧೪೦೭ ರಲ್ಲಿ ಅದೇ ನಾಡು ಸಭೆಯು ಮೈಸೆಗ ಗ್ರಾಮದಲ್ಲಿ ಒಂದು ಅಗ್ರಹಾರ 
ವನ್ನು ಸ್ಟಾ ಮಿಸಲು ಅರವತ್ತು ಹೊನ್‌ ಬೆಲೆಯುಳ್ಳ ಭೂಮಿಯನ್ನು ಮಾರಿತು.? 
(೪) ಕ್ರಿ.ಶ. ೧೪೧೩ರ won ಶಾಸನವು ಗಾಗ ನಾಡಿನ ನಾಯಕ ada? 
ದೇವ, ರಾಸ ಹಲವು ಗೌಡರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಗೌಡರು 
'ಉಮ್ಮತೂ ರಿನ ಹತ್ತಿರ ಒಂದು ಆಗ ಗ್ರಹಾರವನ್ನು ಸ ar} ಪಿಸಿ, ಬ್ರಾಹ್ಮ ಹ್ಮಣರಗೆ ಭೂಮಿಯನ್ನು 
uei ಅಲ್ಲಿ ಆವರು ನೆಲಸಿದುದನ್ನು ದಾಖಕೆನಾಡಿದೆ. ಈ ಶಾಸ ಸನದಲ್ಲಿ “ ನಾಡ 
ಪ್ರಭು ಉಮ್ಮ 30, ರು ಗೌಡಗಳ BH,” ಎಂಬಪದಗಳನ್ನು ಉಪಯೋಗಿಸಲಾಗಿದೆ. 


“ ನಾಡು * ಜನರು en ಗ್ರಹಾರಗಳನ್ನು ಸ್ಥಾ ಸ್ಥಾಪಿಸಿರುವುದರ ಜೊತೆಗೆ ಅವುಗಳಿಗೆ 
'ವಾನಗಳನ್ನು ಕೊಡುತ್ತಿ ದ್ದ ರು. earch y ಶೆ. ೧೩೪೨ ರಲ್ಲಿ” ಪುಳ್ಳಿಯೂರಿನ 
ಹೆರಿಯನಾಡಿನ ನಿವಾಸಿಗಳು ಐವಟ್ಟಂ ಅಥವಾ ide ಚತುವೆಗದಿ. ಮಂಗಳಂ . 
ANA, ಮಹಾಜನಗಳಿಗೆ ಒಂದು ae ಮಾಡಿದರು.? ಕ್ರಿ. ಶ. ೧೪೩೩ರಲ್ಲಿ ಸುರೇಶ್ವರ 


. EC, Vl, Kp. 28. 
Ibid., 29. 

EC, X, Kl. 67. 

EC, VIII, TI. 105. 
Ibid., 190. 
MAR, 1931, No. 58. 
. EC, IX, Ht. 185. 


A go p ಫಿಲಂ 


CC-0. Jangamwadi Math Collection. Digitized by eGangotri 


೧೧೨ ವಿಜಯನಗರ ಸಾಮಾಜ್ಯ ದಲ್ಲಿ a ಳೀಯ ಸರ್ಕಾರ 


ಶಿ ಶ್ರೀಪಾದ ಮತ್ತು de ಸಮಸ್ತರು, ವರ್ಷವೆಲ್ಲ ಮದಕೇಶವ ದೇವಸ್ಥಾ ನದಲ್ಲಿ ಪುರಾಣ 
ಶ್ರ ಶ್ರವಣಮಾಡಲು ಗುಜ್ಜೋಡಿ ನಾರಾಯಣ ಭಟ jen ಭೂದಾನ ಮಾಡಿದರು. 1 


ಛತ್ರ ಮತ್ತು ಮಠಗಳಿಗೆ ಕೊಡುಗೆಗಳು : ನಾಡು "ಸಭೆಯು ಆಗಾಗ ಛತ್ರ 

. ಗಳನ್ನು ಸ್ಥಾ ಸುತ್ತಿದ್ದಿ ತು. ಕ್ರಿ.ಶ. ೧೪೩೦ ರಲ್ಲಿ ಶ್ರೀಗಿರಿನಾಥ ಒಡೆಯರು 3 end 
ಮಲ್ಲಿಕಾರ್ಜುನ ಜೀವರ ಒಂದು ಹೊಸ ಛತ್ರಕ್ಕೆ "As ಕೊಡುಗೆಗಳನ್ನು ಕೊಟ್ಟರು. 
ಅವರೆ BQ 7 ಸಂಗಮದೇವಿ, ಅವಳು EN ದ್ದ ಮನೆ, ಭಾವಿ ಮತ್ತು ಹಣಿ XS "e 
ಗಳೊಡನೆ ಛತ್ರ ದ ೧೯ ಬ್ರಾಹ್ಮಣರಿಗೆ ಕೊಟ್ಟಿ da. ಅಲ್ಲದೆ ಈ ex ನಾಡಿನ 
ಜನರು ಛತ ನನ್ನು ಮುಂದುವರಿಸಲು ತೆರಿಗೆ ಹಾಕಿ ಕೊಂಡರು. ೩ ಕ್ರಿ.ಶ. ೧೪೩೧ ರಲ್ಲಿ 
ರಾಯಣ್ಣ - ಒಡೆಯಕೆಂಬುವರು ಒಂದು ಛತ್ರ ಮತ್ತು ಇತರ ಪುಣ್ಯದ ಕೆಲಸಗಳನ್ನು 
ಮಾಡಿದರು. ಅನವೇರಿನಾಡು ಮತ್ತು ಹೊಳೆಯ ಹೊನ್ನೂರ್‌ನಾಡಿನ ಸಮಸ್ತ ಗೌಡ 
ಪ್ರಜೆಗಳು ತಮ್ಮ! o ಯೆ. ಒಪ್ಪಿ ರಾಯಣ್ಣ ಒಡೆಯರಿಗೆ ಭೂದಾನಕ್ಕೋಸ್ಕರ ಒಂದು 
ಶಾಸನವನ್ನು ಕೊಟ್ಟ ರು. ಛತ್ರ ಮತ್ತು ಇತರ ಪುಣ್ಯ ಕೆಲಸಗಳಿಗೆ ತೆರಿಗೆಗಳನ್ನು ಮತ್ತು 
« ನಾಡು "an dro ಬಾಕಿಯನ್ನೂ ಮಾಫಿಮಾಡಿ ದಣ್ಣಾ » ಯಕಪ್ರರವನ S 
ಕೊಟ್ಟಿ ರುತ ಕ್ರಿ ಶ. ೧೩೯೧ ಲ್ಲಿ ಆ ನಾಡಿನ ಹೆಗ್ಗ ERY ಅರಂಗೊಡಗಿ ಭೂಮಿಯನ್ನು 
ಮಠದ ಲಕ್ಷಿ ಫನಾರಾಯಣಡೀವನಿಗ ೭೦ ಗದ್ಯಾಣಗಳಿಗೆ ಮಾರಿದರು.4 ಕ್ರಿ 2. ೧೪೪೮ 
ರಲ್ಲಿ Bare ನಾಡಿಗೆ ಸೇರಿದ ನವನಂದದ ಕೋಟಿಯಪ್ಪ ಹೆಗ್ಗ ಡೆ ತುಂಗಭವ್ರ ನದಿಯ 


ತೀರದ ಮೇಲಿನ ಮಠದ ಮುಂಡೆ ೧೨ ಬ್ರಾಹೆ 1 ಆಹಾರ ಕೊಡಲು ಭೂದಾನವನ್ನು 


ಮಾಡಿದರು. 

೬ ನಾಡು 3 ತೆರಿಗೆಗಳು: “ನಾಡು” ಸಭೆಯು ತೆರಿಗೆಗಳನ್ನು ಸಟ 
^ ಸಂಪ್ರದಾಯ ಹೊಂದಿಕ್ತೆಂದು ಕಾಣುತ್ತದೆ. ಕ್ರಿ.ಶ. ೧೪೩೧ ರ ಒಂದು ಶಾಸನದ ಪ್ರ 
as ತೆರಿಗೆಗಳು ಹೀಗಿದ್ದು ವು ಬುದ ಮೇಲಿನ ತೆರಿಗೆ ಗಾ Bra 
ಐದುನಿಧೆ. ಕೆಲಸಗಾರರ ಮೇಲಿನ ತೆರಿಗೆ, ಎಣ್ಣೆ ಗಾಣಗಳ ಮೇಲಿನ ತೆರಿಗೆ ಆಮೆಯ 
ಮೇಲಿನ ತೆರಿಗೆ, ಮಗೆ ಮೇಲಿನ ತೆರಿಗೆ, ಆಮದು ಮತ್ತು ರಫು_ ತೆರಿಗೆಗಳು, ಕಾವಲು 
ಗಾರರಿಗೆ ಆಹಾರ, 'ಕಸಸಾಗಾಣೆ ತೆರಿಗೆ ಮತ್ತು ಗೌಡರಿಗೆ ಸಲ್ಲಬೇಕಾದದು, ಕ್ರಿ.ಶ. 
. ೧೩೬೯ರಲ್ಲಿ ಪುಳ್ಳಿಯೂರ್‌ ನಾಡಿನಲ್ಲಿ “ dodi, ಯಂ” ಕೋಮಿನವರು ಪ್ರತಿ 
ಗಾ ್ರಾಮಕ್ಕೂ et Blo "dg ಕೊಡಬೇಕಾಗಿದ್ದಿ ex 9 ಇದು ಒಂದು ಕೋಮಿನ 
ಮೇಲಿನ ತೆರಿಗೆಯಾಗಿದ್ದಿ ತು. ಸರ್ಕಾರಕ್ಕೆ ಜನರಿಂದ ಸೆ ಸ್ವಪ್ರೇರಣೆಯ ಕೊಡುಗೆಗಳಿಂದ 
Panchamnkhi, R. S. : ‘Karnatak Inscriptions, I, No 53. 
. EC, VII, TI. 88. 
EC, VU, Sh. 71. 
EC, V1, Kp. 99. - 


Ibid., Kp. 32. 
EC, IX, Ht. 103. 





e 9 ie 9 19» 


CC-0. Jangamwadi Math Collection. Digitized by eGangotri 


DADA a — 


ಸಾವೆ — = 
ವಂಹಾನಾಡು ಮೆತ್ತು ನಾಡು 0g 


ಆದಾಯ ಬರುತ್ತಿತ್ತು. ಮೇಲೆ ತಿಳಿಸಿದ ಶಾಸನ ವುಳ್ಳಿಯೂರ್‌ನಾಡಿನ Sad ಗರ 
ಕೋಮಿನವರು, ' ಯಾರಾವರೂ ತೆರಿಗೆಯನ್ನು ಕೊಡದಿದ್ದ ರೆ ಅಂತಹವರನ್ನು “ನಾಡು? 
ವಿನಿಂದ ಸಭೆಯಿಂದ ಬಹಿಷ i ರಿಸಬೇಕೆಂದು ತಿಳಿಸುತ್ತ ದೆ. “ಇದರಿಂದ ಮತೀಯ ಸಂಸ್ಥೆ 
ಗಳು ತಮ್ಮ ಮತೀಯರ ಮೇರೆ ನಿಯಮಗಳನ್ನು ಮಾಡುವ ಅಧಿಕಾರಹೊಂದಿದ್ದಿ ತೆಂದು 
ತಿಳಿಯಬಹುದು. ಶಾಸನಗಳು ಇತರ ಅನೇಕ ತೆರಿಗೆಗಳನ್ನು ತಿಳಿಸುತ್ತವೆ. 


ಆರಗ ಹದಿನೆಂಟು ಕಂಪಣಗಳ ಸಭೆಗಳು : ಕರ್ನಾಟಕದಲ್ಲಿ “ ಕಂಪಣ ? 
ಎಂಬುದು ಒಂದು ಆಡಳಿತ ವಿಭಾಗವಾಗಿದ್ದಿತು. ಈ ಪದವನ್ನು ಗ್ರಾಮಗಳ ಗುಂಪಿಗೆ 
ಅಥವಾ ಪುನರ್ನಿಭಾಗಕ್ಕೆ ಬಳಸಲಾಗುತ್ತಿ ತ್ತು. ಫ್ಲೀಟ್‌ರವರು “ ಕುಪಣ S ಎಂಬುದು 
ee a“ Tone? ”, 3 “ee ToD) 2 ಎಂಡೆ, a ಗುಂಪು, » « ರಾಶಿ”, 22 U ತಂಡ fe 
ಜನಸಮುದಾಯ? ಇವುಗಳಿಗೆ ಅನ್ವಯವಾಗುತ್ತದೆಂದು ಅಭಿಪ್ರಾ ಯಹೊಂದಿದ್ದಾ 3.1 


«ನಾಡುಗಳ ಹಾಗೆ ಕಂಪಣಗಳಲ್ಲಿಯೂ ಪ್ರತಿನಿಧಿ ಸಂಸ್ಥೆಗಳಿದ್ದು ವು.“ ನಾಡು” 
ಸಭೆಗಳು ಉತ್ತಮವಾಗಿ ಕೆಲಸಮಾಡುತ್ತಿ di ವು ಮತ್ತು ಶಾಸನಗಳು ಅವುಗಳ ಬಹು 
ಮುಖ ಚಟುವಟಕೆಗಳನ್ನು ತಿಳಿಸುತ್ತವೆ. “ನಾಡು” ಸಭೆಯನ್ನು, ನಾವು ಹಿಂದೆ 
ತಿಳಿಸಿರುವ ಹಾಗೆ, ಸರ್ಕಾರದ ಅಧಿಕ 003.20) ಬ್ಬನು ಕರೆಯಬಹುದಾಗಿತ್ತು ಆಲ್ಲದೆ ಆದು 
ತಾನಾಗಿಯೇ ಸೇರುತ್ತಿತ್ತು. ಈ ಅಃ ಭಿಪ್ರಾಯಗಳನ್ನು ಆರಗ ಹದಿನೆಂಟು eure 
ಶಾಸನಗಳು ಸ್ಲಿರಪಡಿಸುತ್ತವೆ. ಕ್ರಿ.ಶ. ೧೩೬೩ರಲ್ಲಿ ನಾಗಣ್ಣ ಮಂತ್ರಿ ಮತ್ತು ಪ್ರಧಾನ 
ದೇನರಸ ಮುಂತಾದ ಅನೇಕ ಮುಖ್ಯ ಅಧಿಕಾರಿಗಳು, ಇತರ Four ಮತ್ತು. ಜೈನ 
OD, ಹದಿನೆಂಟು ಕಂಸಣ ಗಳ ಮತ್ತು ಮೂರು ಪಟ್ಟಿ ಣಗಳ ಹಿರಿಯರನ್ನು ಕರೆಯಿಸಿ. 
ES ವಿಚಾರಣೆ ಮಾಡಿದರು. ಈ ಶಾಸನ, ಸಜ್ಜೆ ನ ಸ್ಥಳವನ್ನು ತಿಳಿಸುತ್ತದೆ. 
ಅದು ಆರಗ ಚಾವಡಿಯಲ್ಲಿ ಸೇರಿತು. “ ನಾಡು” ಸಭೆ ಸ್ವಫೆ ಪ್ರೇರಣೆಯಿಂದ ಸೇರಿದುದಕ್ಕೆ 
ಅನೇಕ ಶಾಸನಗಳಿವೆ. ಉದಾಹರಣೆಗೆ ಕಿ ಕ್ರಿಶ್‌ ೧೪೦೭ರಲ್ಲಿ can ಹದಿನೆಂಟು ಕಂಪಣಗಳ 
« ನಾಡು” ಮತ್ತು ಮೂರು ಪಟ್ಟಿ Sd ಜನರು ಎ ಒಪ್ಪ ಂದಕ್ಕೆ ಬಂದರುತಿ 


ನಾಡು? ಸಭೆಯ ಒಂದು ಮುಖ್ಯ ಕರ್ತವ್ಯ ಡೇನಸಾನಗಳಿಗೆ ಭೂದಾನ 
ಮತ್ತು ದತ್ತಿಗಳನ್ನು ನೀಡುವುದಾಗಿದ್ದಿ ತು. ಆರಗ ae ಗಳು ಇವನ್ನು aides 
3, ವೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು : ಕೊಡಬಹುದು: 


(೧) ಕ್ರಿ.ಶ. ೧೩೬೮ರಲ್ಲಿ ಸಿರಸಿ ತಾಲ್ಲೂಕಿನ ಬನವಾಸಿಯ ಒಂದು ಶಾಸನ 
ಗುತ್ತಿ ಹದಿನೆಂಟು ಕಂಪಣಗಳ ಗೌಡ ಪ್ರ ಜೆಗಳು ಮಾಡಿದ ಒಂದು ಭೂದಾನವನ್ನು. 


-9 


(de d 


1. IA, 1V, p. 911 fn. 
9. EC, VIII, TI. 197. 
8. Ibid., 162. 

8 2 


CC-0. Jangamwadi Math Collection. Digitized by eGangotri 


೧೧೪ ವಿಜಯಂನಗರೆ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ದಾಖಲೆ ಮಾಡಿದೆ. ಮಾಧೆವಾಂಕ ಬನವಾಸಿ-೧೨೦೦೦ವನ್ನು ಆಳುತ್ತಿದ್ದಾಗ ಆತನ 
ಸೇವಕ ಅಹೋಬಲನಾಥ ಗೋಪಿನಾಥ ದೇವಸ್ಥಾನವನ್ನು ದುರಸ್ತಿಮಾಡಿದನು. ಆತನ 
ಬೇಡಿಕೆಯ ಮೇಲೆ ಗುತ್ತಿ ಹದಿನೆಂಟು ಕಂಪಣಗಳ ಗೌಡ ಪ್ರ ಜೆಗಳು ಬನವಾಸಿಯಲ್ಲಿ 
ಸೇರಿ, ದೇವಸ್ಥಾ ನಕ್ಕೆ ಭೂದಾನೆ ಮಾಡಿದರು. ಈ ದಾದ ಕೆಲವು ನಿಷಯಗಳನ್ನು, 
ತಿಳಿದುಕೊಳ್ಳ VoM ಮೊದಲನೆಯದಾಗಿ, ವಿಜಯನಗರ ಕಾಲದಲ್ಲಿ ಪ್ರತಿನಿಧಿ ಸಭೆ 
ONS ದಲ್ಲಿದ್ದ ತು. ಎರಡನೆಯದಾಗಿ, ಈ ಶಾಸನ ಆ ಸಭೆಯ ಚಟುವಟಿಕೆಗಳನ್ನು 
ತಿಳಿಸುತ್ತದೆ. ಮೂರನೆಯದಾಗಿ, ಸಭಾಸದಸ ರು ಕುಳಿತಿದ್ದ ರೆಂದು ತಿಳಿಸುತ್ತದೆ (ಕೂಟ 
ವಾಗಿ ಕುಳ್ಳಿದ್ದು ) ಕಡೆಯದಾಗಿ, ಅದು PEN ನಗಳಿಗೆ "ಭೂದಾನ ಮಾಡುತಿ 3,0 ತು. 
೨) ಕ್ರಿ.ಶ. ೧೩೭೭ರಲ್ಲಿ ಹೆರಹಳ್ಳಿ ನಾಡಿನ ಎರಡು ಕನ್ನೂರ್‌ ಆಗ್ರಹಾರಗಳು, 
ಎಡಿಹಳ್ಳಿ, ಗವಲೂರು ಮತ್ತು ೭೦ ಗ್ರಾಮಗಳ ಸಮಸ್ತ ಬ್ರಾ ್ರಾಹ್ಮಣರು ಮತ್ತು “ ನಾಡ 
ಸಮಸ್ತ “ಗಾಡ ಪ್ರಭುಗಳು ” ಗೆ Fd) ಗ್ರಾ ಮಕ್ಕೆ ಸೇರಿದ ಬತ್ತೆ ಬೆಳೆಯುವ ಭೂಮಿ 
ಯನ್ನು ನರಸಿಂಹ ದೇವರಿಗೆ DEM en ಮಂತ್ರಿ Eun ಒಡೆಯ ಮಲೆ 
ದೇಶದ ಆರಗ, ಗುತ್ತಿ ಮತ್ತು ಇತರ ರಾಜ್ಯಗಳನ್ನು ಆಳುತ್ತಿ dg ನನು. 


(೩) ಕ್ರಿ.ಶ. ೧೪೦೪ರಲ್ಲಿ ಆರಗ ವೇಂತೆಯ “ ಹದಿನೆಂಟು ಕಂಪಣದ ಸಮಸ್ತ 
ನಾಡು, ಮೂರು ಪಟ್ಟ ಣದ ಸಮಸ್ತ BOW)”, ಆರಗದ ಮೂಲಸಾ ನದ ಕಿಲಿನಾಥ 
ದೇವರ ಕೆ ೈವೇದ್ಯಕ್ಕೆ ಜೊರಡಿ ಗ್ರಾ ಮದಲ್ಲಿ ಹನ್ನೆರಡು ಹೊನ್ನು ಗಳ ಬೆಲೆಯುಳ್ಳ ಭೂಮಿ 
ಯನ್ನು,” ಸುಂಕ BOT, ಗಾ ್ರಾಮಗದ್ಯಾಣ, ಪಂಚಕರುಕ ಮುಂತಾದ ZORRO 
ಮಾಫಿ ಮಾಡಿ ದಾನ ಮಾಡಿದರು... ಈ ನಿದರ್ಶನದಲ್ಲಿ ಆ ಸಭೆ ತೆರಿಗೆಗಳನ್ನು 
ರದ್ದು ಮಾಡಿತು ಮತ್ತು ಈ ದಾನಗಳನ್ನು ಒಮ್ಮತವಾಗಿ ಮಾಡಿತು. 

(೪) ಕ್ರಿ.ಶ. ೧೪೦೫ರಲ್ಲಿ ಆರಗ NEN ಕಂಸಣಗಳ ಮಂದುನಾಡು ನಾಲು 
ಮತ್ತು uu ಮೂವತ್ತರ ಸಮಸ್ತ ಗೌಡರು ತಮ ಲ್ಲಿ ಒಪ್ಪಿ ಆರಗದ ಮೂಲ 
ಸಾ 5 TONG ದೇವರಿಗೆ ಭೂಮಿಯನ್ನು ದಾನಮಾಡಿ. 4 

ನಾಡು ಸಭೆ ದಾನದ ಉದೆ ನ ೇಶದಿಂದ ಭೂಮಿಯನ್ನು ಕೊಡುತಿ Kol 3) 
ಮತ್ತು ಮಾರುತ್ತಿದ್ದಿತು. ಕ್ರಿ.ಶ. ೧೩೯೬ರಲ್ಲಿ ಆರಗ ರಾಜ್ಯದ ಸಮಸ್ತ ಬ್ರಾಹ್ಮಣರು 
ಮತ್ತು ಗೌಡ ಪ ್ರಜೆಗಳು, EE ಸಮಸ್ತ Rn ಜನರು ತಮ್ಮಲ್ಲಿ 
ಒಪ್ಪಿ xn 9 ನೆಂಬುವನಿಗೆ ಭೂದಾನ ಮಾಡಿದರು. ಕ್ರಿ.ಶ. ೧೪೦೪ರಲ್ಲಿ ಸ 
ಹದಿಿಟು ಕಂಪಣಗೆಳ " ಸಮಸ್ತ, ನಾಡ್ಕ ಮೂರು ಪಟ್ಟ ad ಹಲರು ” ತಮ್ಮ ಲ್ಲಿ 


1. SII, XX, No. 230. 
9. EC, VII, Sk. 35. 
8. EC, VIII, TI]. 9. 

4. EC, VIII, TI. 12. 
5. Ibid., VIII, 


CC-0. Jangamwadi Math Collection. Digitized by eGangotri 


ಮುಹಾನಾಡು ನತ್ತಾ ನಾಡು ೧೧೫ 


ಒಪ್ಪಿ DOR, ನೆಂಬುವನಿಗೆ ೯೫ “ ಹೊನ್‌ "n ಕೌಡ್‌ವಳ್ಳಿ ಗ್ರಾಮವನ್ನು ಮಾರಿದರು. 

$3. ೧೪೦೭ರಲ್ಲಿ ಆರಗ ಹದಿನೆಂಟು ಕಂಸಣಗಳ dedu ಮೂವತ್ತರ ಸಮಸ್ತ 
aan ಕಮೋಜನೆಂಬುವನಿಗೆ ಹಲನನಹಳ್ಳಿ ಯಲ್ಲಿ © ಕೊಡಗಿಯಾಗಿ ” ಭೂದಾನ 
ಮಾಡಿದರು. ಕ್ರಿ.ಶ. ೧೪೧೫ರಲ್ಲಿ ಆರಗ ಹದಿನೆಂಟು ಕಂಪಣಗಳ ನಾಡುಗಳು ಮತ್ತು 
ಮೂರು ಪಟ್ಟ ಡಿಟಿ ತಮ್ಮಲ್ಲಿ ಒಪ್ಪಿ ವಿಠಲಣ್ಣ D ನೆಂಬುವನಿಗೆ ಭೂಮಿಯನ್ನು ಕ್ರಯ 
ಮಾಡಿದರು. : ಹೀಗೆ ನಾಡು ಸಭೆಯು "d ಹತೋಟಿಗೆ ಸೇರಿದ ಭೂಮಿಯನ್ನು ಕ್ರ z ಯ 
ಮಾಡಬಹುದಾಗಿತ್ತು. ಕ್ರೈ.ಶ. ೧೪೨೭ do ಆರಗ ವೇಂಕೆಯ ಸಾಂತಳಿಗೆ sad 
en ಡೆಗಳು ಮತ್ತು “ ಸಮಸ ನಾಡವರು ೫ ಹಬ್ಬ ಸರದಿಯ ಹರಿಯಕನಾಯಕಿತ್ತಿಗೆ 
ರಾಮನಳ್ಳಿ ಯಲ್ಲಿ ೮೫ ವರಹ à ಮೂವತ್ತು “ ಸರೆಗೆ ” ಭೂಮಿಯನ್ನು ಮಾರಿದರು.. 
ಭೂಮಿಯನ್ನು ಕೊಂಡವನು ಆದನ್ನು ಅಮಕೇಶ ಶ್ವರತೀರ್ಥಶ್ರೀಪಾದರಿಗೆ ಅವರ ಛತ್ರ ಕ್ಯೆ 
ದಾನಮಾಡಿದರು.! 

“ ನಾಡು” ಸಭೆಯು ಆಗ್ರಹ ಗ್ರಹಾರಗಳನ್ನು ಸ್ಥಾಪಿಸುತ್ತಿದ್ದು ದು deo ಅದರ epini 
ಉತ್ತೇಜನ ಕೊಡುತ್ತಿತ ತ್ತು. ಕ್ರಿ.ಶ. ೧೪೦೩ರಲ್ಲಿ ಆರಗ ರಾಜ್ಯದ. ಹದಿನೆಂಟು, ಕಂಪಣಗಳ 
ಮೂರು ಪಟ್ಟಿ ಜಗಳ ಕೈತ Zo ಸಮ ತಿಸಿ ನಿಕಲಪ್ಪ ಒಡೆಯರಿಗೆ ೧೫೦ * ಹೊನ್ನು ಸಗಳ 

ಬೆಲೆಯುಳ್ಳ "ಭೂಮಿಯನ್ನು ಕೊಟ್ಟಿ ರು. ಅದನ್ನು ಜೊಮ ನಪುರವೆಂಬ ಅಗ್ರಹಾರ 
ವನ್ನಾಗಿ eee ಅದನ್ನು. BY "ಪಾಲುಗಳನ್ನಾಗಿ ವಿಂಗಡಿಸಿ ಲು —9 
ದೇವಸ್ಥಾನಕ್ಕೂ ಮತ್ತು ೫೦ ಪಾಲುಗಳನ್ನು .ಬ್ರಾಹ್ಮಣರಿಗೂ ಕೊಡಲಾಯಿತು. 
ಕ್ರ. ಶ. ೧೪೦೫ರಲ್ಲಿ ಹದಿನೆಂಟು ಕಂಪಣಗಳ “ ನಾಡು " ಜನರು, ಮೂರು ಪಟ್ಟಣದವರು 
ಮತ್ತು ಗ್ರಾಮಗಳ ಒಡೆಯರು, ನೀರಣ್ಣ ಒಡೆಯರಿಗೆ GNO ನಿರೂಪಾಕ್ಷಪುರ ಎಂಬ 
ಅಗ ಗ್ರಹಾರನನ್ನು ಸ ಸ್ಥಾ ಮಿಸಲು ಭೂಮಿಯನ್ನು ಮಾರಿದರು ಕ್ರಿ.ಶ. ೧೪೦೫ರಲ್ಲಿ ಆರಗ 
BOW ಕಂಪಣದ ಮಂದುನಾಡಿನ ಸಮಸ್ತ ಗೌಡ ಪ್ರಜೆಗಳು ತನ್ನು ಲ್ಲಿ ಒಪ್ಪಿ ಮಲಿಭಟ್ಟ 
ನೆಂಬುವನಿಗೆ ಭೂಮಿಯನ್ನು ಮಾರಿ tod ಶಾಸನ ಜಡ owe, ಅದನ್ನು. 
ನರಸಿಂಹಭಾರತಿಪುರ ಎಂಬ ಅಗ್ರಹಾರನನ್ನಾಗಿ ಮಾಡಿದನು.? ಕ್ರಿ.ಶ. ೧೪೦೭ರಲ್ಲಿ 
ತಿಪ £9 - -ಐಯ ;ನೆಂಬುವನು “ ನಾಡು” ಜನರ ಸ ಸಮ್ಮತಿಯಿಂದ ಮಯಿಸೆ ಗ್ರಾಮದಲ್ಲಿ 
೬೦ “ ಡೊನ್‌ ಸ ಬೆಲೆಯುಳ್ಳ NE ಬೊಮ್ಮಣ್ಣ- 3 ಐಯ್ಯನೆಯಬುನನಿಗೆ 
ಅಗ್ರಹಾರ ಸ್ಥಾ ಫಿಸಲು edu 8 ಕ್ರಿ.ಶ. ೧೪೦೭ರಲ್ಲಿ " ನಾಡು” ಸಮಸ್ತ ಜನರು 


Ibid. , 133. 

lbid., 122. 

Ibid, 217. 

EC, VI, Kp. 27. 
EC, VI, Kp. ರಿಶಿ. 
EC, VIII, Tl. 105. 
Ibid, 126. 

Ibid, 190. 


bane 


CC-0. Jangamwadi Math Collection. Digitized by eGangotri 


ane ವಿಜಯನಗರ ಸಾಮ್ರಾ ಜೃ ದಲ್ಲಿ ಸ ಳೀಯ ಸರ್ಕಾರ 


ವೈರಾಗ್ಯ ಶಿವಾಚಾರ್ಯ ದೇವಗುರುವಿಗೆ ನೂರು “ ಹೊನ" ೫ ಬೆರೆಯುಳ, 2| ಭೂಮಿಯನ್ನು 
. ದಕ್ಷಿಣಾಮೂರ್ತಿ-ಶಿವಾಚಾರ್ಯಪುರ' ಎಂಬ ಅಗ್ರ ಹಾರವನ್ನು ಸ್ಥಾ sales ಕೊಟ್ಟ ರು.2 
ಕಡೆಯದಾಗಿ ಕ್ರಿ.ಶ. ೧೪೦೮ರಲ್ಲಿ ಆರಗ ಹದಿನೆಂಟು ಕಂಸಣಗಳ ಮತ್ತು ಮಾರು 
ಪಟ್ಟ ಣಗಳ ಗೌಡ ಪ್ರ dido ಒಫ್ಪಿ ಸುರಲಿ' ಗಾ 9, BIO, ನಾಗಸಮುದ್ರ ವೆಂಬ 
ON, oo ಗೃಹಾರನನ್ನಾಗಿ SES acis 2 

* ನಾಡು ವಿಗೆ ಸಂಬಂಧಿಸಿದೆ ಮೇಲೆ ತಿಳಿಸಿರುವ ಸಾಕ್ಷ್ಯದಿಂದ ವಿಜಯನಗರ 


ರಾಜರು, ಸ್ಥಳೀಯ ಸಂಸ್ಥೆಗಳು' ಮುಂದುವರಿಯಲು ಅವಕಾಶ ಕೊಟ್ಟಿರೆಂಬ . 


ಅಭಿಪ್ರಾಯವು ಸತ “ ನಾಡು "ಗಳಲ್ಲಿ ಸಹಕಾರ - ಮನೋಭಾವವನ್ನು 
ಕಾಣಬಹುದು ಮತ್ತು ಅದರ ಸಂಸ್ಲಾರೂಪ ಪ್ರಶಂಸನೀಯವಾದುದು. “ನಾಡು” 
ಸಭೆಯ. ಚಟುವಟಿಕೆಗಳು ನಿಜಯನಗರ ಸಾಮಾ ್ರಾಜ್ಯದಲ್ಲಿ ಸ್ಥ ಸಳೀಯ ಸಂ Roe ಗಳು ಕೆಲಸ 


ಮಾಡುತ್ತಿ ದ್ದು ದಕ್ಕೆ ನಿರ್ಧಾರಯುತ ಸಾಕ್ಷ ಕ್ಷ್ಯವಾಗಿದೆ ಮತ್ತು ಆ ಸಂಸ್ಥೆಗಳು ತಮ್ಮ 


ವಶಕ್ಕೆ ER ವರ ಸಹಕಾರ ಮತ್ತು ಸಂಸ್ಥಾ ರೂಪ ಅಂತಃಕರಣದಿಂದ ಕೆಲಸ ಮಾಡು 
à "YN ವು. ಸ್ಪಯಮಾಧಿಸತ್ಯ ಹೊಂದಿದ್ದ ಪಟ್ಟಣ ಅಥವಾ ನಗರ ಮತ್ತು ಶ್ರೇಣಿಗಳ 
ವ್ಯವಸ್ಥೆ ಯನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯಬಹುದು. 


ಅಧ್ಯಾಯ ೫ 


ಪಟ್ಟ ಣಗಳು ಮತ್ತು ಶ್ರೇಣಿಗಳು 

HESS. 

ಹಳ್ಳಿ ಮತ್ತು ಪಟ್ಟ ಣದ ವತ್ಯಾಸವನ್ನು ಸೂಚಿಸಲು ಉಚಿತ ಪದಸ ಕ್ರಯೋಗ 
ವನ್ನು UL 30 ES ಹಳಿ 2,0383 ಸೂಚಿಸಲು ಸಾವ ರಾನ್ಯವಾಗಿ ಗ್ರಾಮ 
ಎಂಬ ಪದವನ್ನು ಬಳಸಲಾಗುತ್ತಿ QB. Qo, ನಗರ ಮತ್ತು ಪಟ್ಟಿ 3 £85308) ಪದಗಳು 
ನಗರ ಅಥವಾ ಪಟ ಕಣವನ್ನು ಸೂಚಿಸುತ್ತಿ o ತು. ಪಟ್ಟಃ ಇದಲ್ಲಿ" ಜನಸಂಖ್ಯೆ ಯು 
ಹೆಚ್ಚಾ ಗಿತ್ತು. “ಮಿತಾಕ್ಷರ” ಗ್ರಾಮ, ಕರ್ನಟೆ' ಮತ್ತು rid ಅದಕೆ ಒಂದು ಗ್ರಾ ಮ 
ಒಂದು ಸ ಸಣ್ಣ ಪಟ್ಟಣ ಮತ್ತು ನಗರವನ್ನು ಗುರುತಿಸುತ್ತದೆ.. ವಿಜಯನಗರಕೆ En 
ಇತ್ತ Speer near ಪ್ರವಾಸಿಗ ಪೇಸ್‌, ಗಾ ್ರಾಮಗಳ್ಳು ಪಟ್ಟಣಗಳು ಮತ್ತು BAY 





1. Ibid., 162. 
2. Ibid., 222. 


ಶೆ. Madhavacharya: Parasara-Madhava(Ed. Chandrakanta Tankalankare, 
Vols. 1-3. Calcutta, 1820-2), III, p. 266;.. 


V. 167. 


4. Vijnanesvara: The AE (J. R. Gharpure, Bombay, 1910) lI 
, ೫ 


CC-0. Jangamwadi Math Collection. Digitized by eGangotri 


asa ee ee m ಈ * Oe ಆಸಿ. 





ಪಟ್ಟಣಗಳು ಮೆತ್ತು ಶ್ರೇಣಿಗಳು ೧೧೭ 


ಗಳನ್ನು ಗುರುತಿಸಿದ್ದಾ ನೆ: ಅವನು, ರಾಜ್ಯವೆಲ್ಲ ನಗರಗಳು ಮತ್ತು ಗ್ರಾಮಗಳಿಂದ 
ಕೂಡಿನಿಬಿಡ ಜನಸಂಖ್ಯೆ ಹೊಂದಿತ್ತೆಂದು ತಿಳಿಸುತ್ತಾನೆ. 

ಒಂದು ನಗರ ಮತ್ತು ಗ್ರಾಮದ ವ 393,8 ಸವನ್ನು ಅವುಗಳ ವಿಸ್ತೀರ್ಣ, 
ಅನುಕೂಲಗಳು, ವ್ಯಾಪಾರ ಮತ್ತು ಫಾರ ಸ ಸ್ಥಳಗಳ ಸಾಮಾನ್ಯ ಅರ್ಥಿಕ ವ ವಸ್ಥೆ ಯಲ್ಲಿ 
ಕಾಣಬಹುದು. ಮಧ್ಯೆ ಯುಗದ. ಪಟ್ಟಣದ ಆರ್ಥಿಕ ಲಕ್ಷಣಗಳನ್ನು ತಿಳಿಯಲು 
ಇವುಗಳನ್ನು tod nori n ಪರಿಶೀಲಿಸಬಹುದು. 

“ ಮಿತಾಕ್ಷರ”ದ ಪ್ರಕಾರ ನಗರವು ಗಾ ಗ್ರಾಮಕ್ಕಿಂತ ಎರಡರಷ್ಟು ಮತ್ತು ನಗರ 
ನಾಲ್ಕರಷ್ಟು ದೊಡ್ಡದಾಗಿತ್ತು3 ಕ್ರಿ.ಶ. ೧೪೨೦ ಅಥವಾ ೧೪೨೧ರಲ್ಲಿ ವಿಜಯನಗರಕ್ಕೆ 
ಭೇಟಿಕೊಟ್ಟ ಇಟಲಿ ದೇಶದ ಪ್ರ IAT ನಿಕೊಲೊ ಕಂಟಿ ವಿಜಯನಗರದ ವಿವರ 
ವನ್ನು ಸಾ ನೆ. ಅದು ಬಹಳೆ ಎತ ತ್ರರವಾದ ಬೆಟ್ಟ ಗಳ AQ, ವೇಶದಲ್ಲಿದ್ದಿ ತು. ನಗರದ 
ಸುತ್ತಳತೆ ೬೦ ಮೈಲಿಗಳು, ಅ ಅದರ ಗೋಡೆಗಳು di ಇಳವರೆವಿಗೆ ಹೋಗದ ವು ಮತ್ತು 
an ಪ ಪ್ರದೇಶವನ್ನೆಲ್ಲ ಒಳಗೊಂಡಿದ್ದಿ ತು.4 3, ಶೆ. ೧೪೪೩ರಲ್ಲಿ ವಿಜಯನಗರಕ್ಕೆ cm 

Bros ದೇಶದ ರಾಯಭಾರಿ "ಅಬ್ದು ಲ್‌ ಕಜಾಕ್‌ ನಿಜಯನಗರವು ಅದುವರೆವಿಗೆ 
ಕಣ್ಣಿ ನಲ್ಲಿ ನೋಡಿಲ್ಲದಂತಹ ನಗರನಾಗಿದ್ದಿ ತೆಂದು ತಿಳಿಸುತ್ತಾನೆ ; ಅಲ್ಲದೆ, ಜನಸಂಖ್ಯೆಯು 
ಹೆಚ್ಚಾ ಗಿದ್ದಿ Sots, wees ಬೀದಿಗಳು ಉದ ಯರ ಮತ್ತು ಅಗಲವಾಗಿಯೂ 
ಇದ್ದು ವೆಂದು ತಿಳಿಸುತ್ತಾನೆ." 


ಗ್ರಾಮಗಳಿಗಿಂತ ಪಟ್ಟ ಣಗಳಲ್ಲಿ ಜೀವನ ಸೌಕರ್ಯಗಳು ಹೆಚ್ಚಾ ಗಿದು ವು. ನಿಜಯ 
SOS Em p ಬ್ಬ ಪೋರ್ಚುಗೀಸ್‌ ಪ್ರ ಯಾಣಿಕೆ ನ್ಯೂನಿಜ್‌ 

ಹೊಸಫೇಟಿಯ uris ಬರೆದಿದ್ದ ನೆ. ಕೃ & i ಜೇವರಾಯನು ಅಲ್ಲಿ ಕಲ್ಲುಕಟ್ಟಿ ಡದ 
ಮನೆಗಳು ಬಹಳ ಉದ ಫವಾದ ರಸ್ತೆ ತೆಯನ್ನು "ಮಾಡಿಸಿದ 3 dodo, ಅದರ ಉದ್ದ 
೪೭೦೦ E ಅಗಲ ೪೦ “ಹೆಜ್ಜೆ ಗಳಿದ್ದು ವೆಂದು ತಿಳಿಸುತಾ 23. ಅಲ್ಲದೆ ಅದು ನೋಡಲು 
ಅತ್ಯಂತ ಸುಂದರವಾದ ಬೀದಿಯಾಗಿದ್ದಿ ತು. 6 ಫೇಸ್‌ ವಿಜಯನಗರದ ಒಂದು ಬೀದಿಯ 
ವಿಚಾರ ಬರೆದಿದಾ ನೆ. ಅಲ್ಲಿ ಅಗಲವಾದ ಮತ್ತು ಸುಂದರವಾದ ಒಂದು ಬೀದಿ 
ಇದ್ದಿ ತೆಂದ್ಕೂ ಸಾರುಸಾಲಾಗಿದ್ದ ಆನೇಕ ಮನೆಗಳು ಮತ್ತು ಬೀದಿಗಳಿದ್ದು ವೆಂದು 
ತಿಳಿಸುತಾ 2,0." du "ಜೀರಳವಾದ ನಿರುಸರಬರಾಜ್ದ ತು. ಹಂಪಿಗೆ ನೀರು 


. Sewell: op cil., p. 230. 

. Appadorai, A: Economic Conditions in Southren India (1000-1500 A.D. 
Madras, 1936, vols. 1-2), 1, p. 345. 

« Vljnanesvara, op.cit., 11, V. 167. 

« Sewell, op.cit., p 80, 

. Ibid., pp. 86-88. 

« Ibid., p. 345. 

. Ibid., p. 246. 


to 


ಇ C) C' ಜಾ 0 


) 4 
. CC-0. Jangamwadi Math Collection. Digitized by eGangotri 


೧೧೮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳ್ಳೀಯ ಸರ್ಕಾರ 


ಸರಬರಾಜು ತುರುತ್ತು ನಾಲೆ ಮತ್ತು ತುಂಗಭದ್ರ ನದಿಯಿಂದ ಆಗುತ್ತಿದ್ದಿತು.: ಅಲ್ಲದೆ, 
ಪಟ್ಟ ಣದಲ್ಲಿ ವ್ಯಾಪಾರ ಹೆಚ್ಚಾ ಗಿರುತ್ತಿ ತ್ತು. ನರ ಮುಖ್ಯವಾಗಿ ES ವಾಣಿಜ್ಯ 
xo ಯಾಗಿದ್ದಿ ತು ಅಥವಾ ವ್ಯಾಪಾರ ತ್ರ ಶ್ರೇಣಿಯಾಗಿದ್ದಿ ತು. “ನಗರ*ವು ವಾಣಿಜ್ಯ 


ಮತ್ತು ಕೈಗಾರಿಕೆಗಳಿಗೆ ಮಾಸಲಾದ ಒಂದು ಆಡಳಿತ ವಿಭಾಗವಾಗಿದ್ದಿ ತೆಂದು. 


ಕಾಣುತ್ತದೆ. 
ಪಟ್ಟಿ cone ರಚನೆ 


ನಿಜಯನಗರ ; ವಿಜಯನಗರ ಸಾಮಾ ್ರಜ್ಯದಲ್ಲಿ ಪಟ್ಟಿ ಣಗಳ ರಚನೆ. ಮತ್ತು 
ಬೆಳವಣಿಗೆಗೆ ಅನೇಕ ಅಂಶಗಳು ಸಹಾಯಕವಾಗಿದು ವು. ಪಟಿ ವು ಅನೇಕ ವೇಳೆ ಒಂದು. 
ದೇವಸ್ಥಾ ನದ ಸುತ್ತ ಬೆಳೆಯುತ್ತಿ ದ್ದಿ ತು. ಪ್ರ ಸಿದ್ಧ ಡೇವಸಾ E? ಜನರನ್ನು ಆಕರ್ಷಿಸು. 


30 2) ಮತ್ತು ಯಾತ್ರಾ ಸ dora, ದ್ರಿ en ಹೀಗಿ ಮತೀಯೆ ಕೇಂದ್ರ ಅಥವಾ. . 


ಯಾತ್ರಾಸ್ಥಳ ಒಂದು ಪಟ್ಟಣವಾಗಿ ಬೆಳೆಯುತ್ತಿತ್ತು. ಶ್ರೀ ವಿರೂಪಾಕ್ಷ ಹಂಪಿ ನಗರದೆ 
(ವಿಜಯನಗರದ ಈಚಿನ ted) ಪಾಲಕದೇವರಾಗಿದ್ದಿ ತು.3 ವಿಜಯನಗರವು ತುಂಗ. 
ಭದ್ರ ನದಿಯ ದಡದಲ್ಲಿದ್ದಿ ತು.3 ಅಬ್ದುರ್‌ ರಜಾಕ್‌ ಪ್ರಕಾರ ವಿಜಯನಗರದಲ್ಲಿ ಆರು. 
ಕೋಟಿಗಳು ಒಂದರೊಳಗೊಂದು ಇದು. ಶಿವು ಮತ್ತು ರಾಜನ ಅರಮನೆಯು ಕೊನೆಯ 
ಕೋಟಿಯೊಳಗಿದ್ದಿ ತು.4 ಪೇಸ್‌ ಕೂಡ ನಗರದಲ್ಲಿ ಒಂದಕೊಳಗೆ M20033 ಬಲವಾದ ಗೋಡೆ. 
ಗಳಿಂದ ರಕ್ಷಣೆಹೊಂದಿದ್ದಿ ಶೆಂದು ತಿಳಿಸುತಾ 9,9. ಆಲ್ಲದೆ ನಿಜಯೆನಗರ ರಾಜಧಾನಿಯಾಗಿದ್ದಿ 


ತೆಂದು ಮತ್ತು ರಾಜನು ಯಾವಾಗಲೂ ಅಲ್ಲೇ. ವಾಸವಾಗಿರುತ್ತಿ ದ 3 ನೆಂದೂ, ನಗರವು 


ಬೆಟ್ಟ ಗಳ ನಡುವೆ ಇದ್ದು, ಅವುಗಳಿಂದ ಸುತು 3,900336. 9. ದ್ದಿ dod ತಿಳಿಸುತಾ ಜ್‌ 
ನಿಜಯನಗರದೆ ಉತ ರಕ್ಕೆ ೩. ಸುಂದರ ಪಗೋಡಗಳಿದು. ವೆಂದು ತಿಳಿದುಬರುತ್ತ ದೆ. 


ಅದರಲ್ಲೊ ಂದು ವಿಶ onum, ಇನ್ನೊಂದು ನಿರೂಪಾಕ್ಷ ದೇವಸ್ಥಾನ ನ. ನಿರೂಪಾಕ್ಷ 


ದೇವರಲ್ಲಿ ರಾಜನು ವಿಶೇಷ ಭಕ್ತಿಹೊಂದಿದ ನೆಂದು ಮತ್ತು. ಅದು ch ಯಾತ್ರಾಸ್ಥಳ 


ವಾಗಿತ್ತೆಂದು ತಿಳಿಸುತ್ತಾನೆ. ಆ ಜೇವಸ್ಥಾನದ ಹಲವು ಭಾಗಗಳು, ವಿಜಯನಗರದ ಹಿಂದಿನ" 


ಕಾಲದಲ್ಲಿ ಕಟ್ಟಸಲ್ಪ 8, d BA, ವಿಜಯನಗರ ರಾಜರು ಅದಕ್ಕೆ ಹೊಸ ಭಾಗಗಳನ್ನು 
ಸೇರಿಸಿದರು. ಕೃ ಕ To ತನ್ನ ಪಟಾ ತ್ರಭಿಸೇಕೋತ್ಸ ನದ ನೆನಪಿಗಾಗಿ ಮುಖ್ಯ 
ದೇನಾಲಯದ s ರಂಗಮಟಿಪನನ್ನು © ಪಟ್ಟ ಸಿದನು. ವಿಜಯನಗರ ae 
ಸಟಾ ಶಭಿಸೇಕೋತ್ಸವವು ವಿರೂಪಾಕ್ಷ ದೇನಸಾ ನದಲ್ಲಿ ನಡೆಯುತ್ತಿ ದ್ದಿತು. ಶಾಸನ 


1. Longhurst A. H. : Humpi Ruins Described and Illustrated (Madras, 1917), .. 


p. 51. 
ಇ. ೫1, III, p. 22, V, 42. 1356 A.D. 
9. Elliot: History of India, IV, p. 106. 
4. Sewell, op.cit., 86-90." 
5. Ibid., pp. 285-236. 


CC-0. Jangamwadi Math Collection. Digitized by eGangotri 


^ ಆ 
* 
"mE C c Pe cc d d MCCC CCCCC- C c CC eee 


ಪಟ್ಟಿ ಣಗಳು ಮತ್ತು ಶೆ ಶ್ರೇಣಿಗಳು ೧೧೯ 


ವೊಂದು ವೀರಕೃಷ್ಣರಾಯ ಮಹಾರಾಯನ್ನು, ತನ್ನ ಪಟ್ಟಾಭಿಸೇಕ ಮಹೋತ್ಸವದ 
ಕುಭಕಾಲದಲ್ಲಿ * ಪನಿತ್ರವಾದ ನಿರೂಪಾಕ್ಷಡೀವರಿಗೆ ಪ ಪ್ರತಿನಿತ್ಯದ ನೈವೇದ್ಯಕ್ಕೆ "ಸಿಗ 
ನಾಯಕನ ಹಳ್ಳಿಯನ್ನು ದಾನಮಾಡಿದನೆಂದು ತಿಳಿಸುತ್ತ ದೆ. "ಆರವಿಡು AN 
ಅಧಿಕಾರಕ್ಕೆ ಬರುವವರೆಗೆ ವಿಜಯನಗರ ರಾಜರು ತನ್ನು ದಾನಗಳನ್ನು ಹಂಪೆಯ ಸ್ಥಳ 
ದೀವರ ಹೆಸರಿನಲ್ಲಿ ಮಾಡುತ್ತಿದ್ದರು ಮತ್ತು ಅವುಗಳು ಕನ್ನಡ" ಲಿಫಿಯಲ್ಲಿರುತ್ತಿದು S 2 
ಈ ಸಂದರ್ಭದಲ್ಲಿ ವಿಜಯನಗರ ಮತ್ತು ಆದರ ಉಪನಗರಗಳ ವಿವರಣೆ, ಜಯನಗರದ 


ಬೆಳವಣಿಗೆಯನ್ನು ತಿಳಿಯಲು ಮತ್ತು ಅದರ ವಿವಿಧೆ ಉಪನಗರಗಳ ಆಡಳಿತವನ್ನು 
ತಿಳಿಯಲು ಸಹಕಾರಿಯಾಗಿದೆ.3 


ವಿಜಯನಗರ, ಸಂಪ್ರದಾಯದ ಪ್ರಕಾರ, ಕ್ರಿ.ಶ. ೧೩೩೬ರಲ್ಲಿ ಸ್ಲಾಪಿತವಾಯಿತು. 


ಕ್ರಿ.ಶ. ೧೫೬೫ರಲ್ಲಿ ಟೆ ತನಕ. ಇದು ಆ DUE ಅತ್ಯಂತ ಪ್ರ ಪ ಸಿದ್ಧ ನಗರಗಳ 
ಲ್ಲೊ ಂದಾಗಿದ್ದಿ ತು. ನಗರವು ಉತ್ತರದಲ್ಲಿ ಆನೆಗೊಂದಿಯಿಂದ ದಕ್ಷಾದಲ್ಲಿ ಹೊಸ 


ಫೇಟಿಯವಕೆನಿಗೆ, ಪಶ್ಚಿ sd ಹಂಿಯಿಂದ ಪೂರ್ವದಲ್ಲಿ ಕಮ ಮಲಾಪುಕದವಕೆವಗೆ 
ಹಬ್ಬಿತ್ತು. BWA ದೇಶದಲ್ಲಿ ಅದರೆ ಉಪನಗರಗಳಿದು ವು. ಪ್ರತಿಯೊಂದು ಉಪನಗರವೂ 
ಒಂದು "ಮುಖ್ಯ" ದೇವಸಾ 2 ದೇವಸ್ಥಾನದ ಮುಂಜಿ 'ಫಟಿಬೀದಿಯನ್ನು ಹೊಂದಿ 
ಸ್ವಯಂಪೂರ್ಣವಾದುದಾಗಿತ್ತು. ವಿರೂಪಾಕ್ಷ ದೇವಾಲಯದ ಸನವಿತಾಪದಲ್ಲಿ ಹಂಪಿ 
ಅಥವಾ ಪಂಪಾನಗರವಿದು x ಅದರ ಮುಂದೆ "a ಬೀದಿ ಇದ್ದಿ ತು. ಅಚ್ಯುತರಾಯ 
ಕಟ್ಟ ದ ಅಚ್ಯುತಪು ರಲ್ಲಿ ಅಚ್ಯುತರಾಯ ತ ತು ದೇವಸ್ಥಾ ನದ 
ಸಮಾಪದಲ್ಲಿದ್ದ ಫೇಟಿಬೀದಿಯನ್ನು ae ಸನಗಳಲ್ಲಿ ಅಚ್ಕು ತರಾಯಪೇಟಿ ಎಂದು ಕೆಯ 
ಲಾಗಿದೆ.4 edd ಗಡಿಗಳು ಹೀಗಿದ್ದು ವು: ಪಶ್ಚಿ ಮದಲ್ಲಿ ಮಾತಂಗ ಪರ್ವತ ಪೂರ್ವದಲ್ಲಿ 
ತಿಸರಾಜ ಕೋಟಿ ಉತ್ತರದಲ್ಲಿ ಸೀತಾಕುಂಡ (ತುಂಗಭದ್ರ ನದಿಯ ಒಂದು ಭಾಗ) 
ಮತ್ತು ದಕ್ಷೆಣದಲ್ಲಿ ಭೂಪತಿಕೆಕೆ. ಕೃ ಫಷ i ದೇವರಾಯನ ಮಗ ತಿರುಮಲನ ಹೆಸರಿನಲ್ಲಿ 
Ne ಉಪನಗರವಿದ್ದು, ೦ ಸೊಗಸಾದ ವಿಠಲ ದೇವಾಲಯವಿದ್ದಿ ತು. 


ವಿಜಯನಗರದ ಮತ್ತೊಂದು ಉಪನಗರವಾಗಿದ್ದ ಕೃಷ್ಣಾ ಪುರದ ವಿಚಾರವಾಗಿ 
ಫೇಸ್‌ ಬರೆದಿದ್ದಾ ನೆ.6 ಕ್ರಿ.ಶ. ೧೫೩೩ರ ಒಂದು ಶಾಸನವು ಕೃಷ್ಣಾ ಪುರದ ಪೇಟಿಯ 


1. EI, I, pp. 368 and 373; 29 of 1889. 
2. EI, XIV, pp. 240, 322. 
3. Dikshit, G. S.: Social and Economic Life, Ch. XII, in Karnataka 
Through the Ages (Pub. Government of Mysore, 1968). 
- 4. SII, IX (ii), No. 564. 
. Rangacharya V,: Inscriptions of the Madras Presidency, I Vol., Bellary, 
No. 327. ; 
Rewell: op.cil., p. 218. 


e 


a 


CC-0. Jangamwadi Math Collection. Digitized by eGangotri 


- ಫಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


'ಭಾನ್ಯಗಳ ಅಂಗಡಿಗಳನ್ನು ಸೂಚಿಸುತ್ತದೆ. ಕ್ರಿ.ಶ. ೧೫೪೫ರ ಮತ್ತೊಂದು ಶಾಸನವು 
ಕೃಷ್ಣಾ ಪುರಸೇಟಿಗೆ ಸಂಬಂಧಿಸಿದುದು... ಈ ಉಪನಗರಕ್ಕೆ ಕೃಷ್ಣ ದೇವಾಲಯ ಕೆಂದ್ರ 
ವಾಗಿದ್ದು "ಹಿರಿಯ ನಾಲೆಯಿಂದ ನೀರು ಸರಬರಾಜಾಗುತ್ತಿತ್ತು. ಈಗಿನ ಹೊಸಸಟಿ 
ಯಲ್ಲಿ ಕೃಷ್ಣ ದೇವರಾಯ ಸಟ್ಟಿದ ಎರೆಡು ಉಪನಗರಗಳಿವೆ. ಒಂದ್ಕು ತನ್ನ ಪತ್ನಿಯ 
ಗೌರವಾರ್ಥವಾಗಿ ಕಟ್ಟಿದ ತಿರುಮಲಜೀನಿಯರ ಪಟ್ಟಿಣ್‌ ಮತ್ತು ಮತ್ತೊಂದು ತನ್ನ 
ತಾಯಿಯನ್ನು ಗೌರವಿಸಲು ಕಟ್ಟದ ನಾಗಲಾಪುರ. ಪೇಸ್‌ ಈ ವಿಚಾರವನ್ನು 
ಬರೆಯುತ್ತಾ ದಕ್ಷಿಣದ ಮೈದಾನಪ್ರ ದೇಶದಲ್ಲಿ ನಾಗೆಲಾಪುರವೆಂಬ ನಗರವಿತ್ತೆಂದು 
ತಿಳಿಸುತ್ತಾನೆ.4 ಮತ್ತೊಬ್ಬ ಪೋರ್ಚುಗೀಸ್‌ ಪ್ರವಾಸಿ ನ್ಯೂನಿಜ್‌ ಕೃಷ್ಣ ದೇವ 
ರಾಯನು ನಾಗಲಾಪುರ ಪಟ್ಟಣವನ್ನು ಕಟ್ಟಿಸಿದನೆಂದೂ, ಅದರ ಸುತ್ತ ರಾಜ್ಯದಲ್ಲಿ 
“ಅತ್ಯಂತ ಉತ್ತಮ ರಚನೆಯ ಒಂದು ಹೊಸಗೋಡೆಯನ್ನು ಕಟ್ಟಿ ದನೆಂತಲ್ಕ ಅಲ್ಲಿ 
ಕಲ್ಲುಕಟ್ಟಿಡಗಳ ಮನೆಗಳನ್ನೊಳಗೊಂಡ ಒಂದು ಉದ್ದವಾದ: ರಸ್ತೆಯನ್ನು ಕಟ್ಟಿಸಿದ 
ನೆಂದೂ ತಿಳಿಸುತ್ತಾನೆ. ಈ ಪಟ್ಟಣದಲ್ಲಿ ಜನರನ್ನು ನೆಲಸುವಂತೆ ಮಾಡಲು ತನ್ನ 
ರಾಜ್ಯದ “ ನಾಯಕರಿ *ಗೆಲ್ಲ ಅಲ್ಲಿ ಅರಮನೆಗೆಳನ್ನು ಕಟ್ಟಸಬೇಕೆಂದು ಆಜ್ಞೆ ಮಾಡಲು 
ಅವರು ಕಟ್ಟಿಸಿದರು. ಈ ಪಟ್ಟಣದಲ್ಲಿ ೪೭೦೦ ಹೆಜ್ಜೆಗಳ ಉದ್ದವಿದ್ದ, ನೋಡಲು 
en ಜ ಎ Q 
ಅತ್ಯಂತ ಸುಂದರನಾದ ಒಂದು ಮುಖ್ಯ ಬೀದಿ ಇದ್ದಿ ತು. ವೆಚ್ಚವನ್ನು ಲೆಕ್ಕಿಸದೆ ಈ 
ಪಟ್ಟಣವನ್ನು ಕಟ್ಟಿ ಸಿದನೆಂದು ತಿಳಿಸುತ್ತಾನೆ. ಕಮಲಾಪುರದಲ್ಲಿ ಅಚ್ಛುತರಾಯನು 
ತನ್ನ ಪತ್ನಿ ವರದಾದೇನಿಯ ಗೌರವಾರ್ಥವಾಗಿ ಕಟ್ಟಿಸಿದ ವರದರಾಜಮ ನ ಪಟಣ 
DA 25. J r; EE 
ದ 


"೧.೨೦ 


. ತಿರುವೇಂಗಳನಾಥ ದೇವಸ್ಥಾ ನವನ್ನು ಒಳಗೊಂಡಿದ  ಅಂಜನಗಿರಿ ಎಂಬ 
ಗವಿದ್ದಿತು. ಅದರ ಗಡಿಗಳು ಹೀಗಿದು ವ್ರ: ಪೂರ್ವಕ್ಕೆ 2 ಕೇ 
ಭಾಗವಿದ್ದಿ Us : _ವು: ಪೂ ಕ್ಷೆ ಹಿರಿಯ ಕುಂಬಾರಕೇರಿ 
ಉತ್ತರಕ್ಕೆ ಅಕ್ಸಿಸೇಟೆ, ಪಶ್ಚಿಮಕ್ಕೆ ಮಿನನನ ಗುಡಿ ಮತು ದಕ್ಷಿಣಕ್ಕೆ ಕೋಟಿ.? 


TA ww Y =9 
Sed ae ನದ ಸಮಾಸದಲ್ಲಿ ರಾಮಪುರವೆಂಬ ಉಪನಗರವಿದ್ದಿ 3.8 
ಕ್ಕ ಪ್ರವೇಶ ಪೂರ್ವದಲ್ಲಿ ಕಂಪಿಲಿ ಕಡೆಯಿಂದ ಇದಿ ತು. soho ರಾಜಧಾನಿಗೆ 


Q 


ಉಕ್ಕಡದ ಹಾಗಿದ್ದಿ ತು. ಅದರ ಒಂದು ಭಾಗವನ್ನು ವಿಜಯವಿರೂಪಪುರನೆಂದು 





1. SII, IV, No. 262. 

2. Ibid., No. 265. 

8. Ibid., No. 263. 

4. lbid., p. 278. 

5 Ibid., p. 345. 

6. SIT, IX (ti), No. 595. Ibid., No. 573. 

7. Ibid., No. 510. 

8. Rangacharya : Inscriptions of the Madras Presideney, I Bellary, No. 369° 
BAM Social and Economic Life, Karnataka Through the qu d 602. . 


CC-0. Jangamwadi Math Collection. Digitized by eGangotri 


ಪಟ ಣಗಳ ಮತ್ತು ಶೆ ಶ್ರೇಣಿಗಳು ೧೨೧ 


3003338, ದ್ದರು. ಈ ನಾನಾ ಉಪನಗರಗಳ ಆಡಳಿತವು 50 

J COA ಮಿ ಬ 
ಗಳೆಂದು ಕಕೆಯಲ್ಪ ಡುತ್ತಿದ್ದ ಪೌರಸಭಾಧಿಕಾರಿಗಳ ಕೈ OA ತೆಂದು ಶಾಸನಗಳ ಸಾಕ್ಷ್ಯ 
ವಿದೆ. ಕ್ರಿ.ಶ. ೧೫೫ರ e ಹೊಸಸೆ ಪೇಟಿಯ ಒಂದು ಶಾಸ os) "ತಿರುಮಲದೇವಿಯರ ಪಟ್ಟಣ 


Ot QS ಹಟ್ಟಿ 369 ಮತ್ತು ಕ್ಷ ೈಷ್ಣಾ ಪುರದ ^ ಸೆಟ್ಟ ಪಟ್ಟಣ” ಸ್ಟಾ ಮಿಗಳನ್ನು 
ಸೂಚಿಸುತ್ತ EY 2 = 


ಶ್ರೀಗಿರಿಸನುದ್ರ : ಕ್ರಿ.ಶ. ೧೩೭೦ರ ಮಾಗಡಿಯ ಒಂದು ಶಾಸನದ ಪ್ರಕಾರ 
ಶಿ ಶ್ರೀಗರದೇವ ಒಜೆಯರ vd ಯ ಮೇಲೆ ನೀರಸ ಕೃನೆಂಬುವನು ಶಿವಗಂಗ 'ಕೇವರ 
ಸಾರವಾರ್ಥವಾಗಿ ಶ್ರೀಗಿರಿಸ ಸಮುದ್ರ ನೆಂಬ ಪಟ ಣವನ್ನು ಕಟ್ಟ ಸಿದರು. 3 ಈ ನಿದರ್ಶನದಲ್ಲಿ 


ಜನ ಒಬ್ಬ ಅಧಿಕಾರಿಯು ee ಮತೀಯ ಕೇಂದ್ರ do ಒಂದು ಪಟ Uum 
ಸಟ್ಟಸ ಸಲು vM 


ಬೊಮ್ಮನಹಳ್ಳಿ ; 3.5. ೧೪೯೪ರ ಗುಂಡ್ಲು ಪೇಟೆಯ ಒಂದು ಶಾಸನವು, 
ದೇವರಾಯ ಬೊಮ್ಮನಹಳ್ಳಿ ಎಂಬ ಹೊಸ ಸಟಿ ವನ್ನು ನಿರ್ಮಿಸಿ ಅದನ್ನು ತ್ರಿ ತ್ಕಿಯಂಬಕ 
ದೇವರ ಸೇವೆಗೆ ತೆರಿಗೆ ಮಾಫಿ ಮಾಡಿದನೆಂದು ತಿಳಿಸುತ್ತದೆ. ಈ ಹೊಸ E ಣದ 
ಗಡಿಗಳನ್ನು ಲಿಂಗಚಿಹೆ 053€ ಕಲ್ಲುಗಳಿಂದ ಗುರುತು. ಮಾಡಲಾಯಿತು. ಬದು 
ಕೆರೆಯನ್ನು ನಿರ್ಮಿಸಿ ಆ ಪ ಪ್ರದೇಶದಲ್ಲಿ ಅಡಕೆ ಮರಗಳನ್ನು ನೆಟ್ಟು, ಆ ಸಟ ಣವನ್ನು 
೧೨ “ಗದಾ £9 ಗಳಿಗೆ ಬಾಡಿಗೆಗೆ ಕೊಡಲಾಯಿತು." ಹೀಗೆ ಹಳೆಯ ಪಟ್ಟ ಣಗಳು 
ಹೊಸ ಪಟ್ಟು ಗಳಿಗೆ ಅವಕಾಶ ಮಾಡಿಕೊಟ್ಟವು. 


ಅನೇಕವೇಳೆ ಸಟ್ಟಣವನ್ನು ಸ್ಥಾಪಿಸಲು ಮುಖಂಡತ್ವವನ್ನು ವಹಿಸಿಕೊಂಡವರಿಗೆ . 


ಪೊ ್ರೀತ್ಸಾಹ ಕೊಡಲಾಗುತ್ತಿ 2. "ಮಂಡ್ಯ ಜಿಲ್ಲೆ ಯ ತಿಗಡಹಳ್ಳಿ ಯ ಒಂದು 

ಶಾಸನವು* ತಲಕಾಡಿನ ಸ ಸ್ಥಾನಪತಿ ನಾಗಪುಡಿತರ ಮಗೆ ಮಲ್ಲಸ್ಪ ಮಾಕಭಕ. ಮತ್ತು 
ಇತರ ಹಲವರಿಗೆ, ಪ್ರತಿಯೊಬ್ಬರ ಪ ಪಾಲನ್ನು ನಿರ್ಧರಿಸಿ ಒಂದು. = ಫ್ರಾಮವನ್ನು “ T ಸ್ತ 
ವಾಗಿ ದಾನಮಾಡಿದನು. a ಪಡೆದವರು ಕಿ ಕ್ರಿ.ಶ, ೧೩೩೯ರ ವರೆಗೆ ಅಲ ಹಣವನ್ನು 
ಕೊಡಬೇಕಾಗಿದ್ದಿ ತು. ಇದನ್ನು ಕ್ರಿ.ಶ. ೧೩೩೯ 7 tod $ ಕ್ರಿ.ಶ. ೧೩೪೨ರ ವರೆಗೆ A ಸ್ವಲ್ಪ 
ಹೆಚಿ ಸನ ಹಣವನ್ನು, ಅನೆಂತರ ನಿಗದಿಯಾದ ಮೊತ ತ್ರವನ್ನು ೂಡಬೇಕೆಂದು ತೀರ್ಮಾನಿಸ 
E 


ತಿರುಮಲಾಪುರಿ : ಅನೇಕವೇಳೆ ಒಬ್ಬ ವ್ಯಕ್ತಿಯು ಗ್ರಾಮದ ಸಹಾಯದಿಂದ. 


ಹೊಸ ಪಟ್ಟಿ ಣವನ್ನು ಸ್ಥಾಪಿಸುತ್ತಿದ್ದ ನು. ಕ್ರಿ.ಶ. ೧೩೬೬ರ ಪಾನಗಡದ ಒಂದು 





1. SII, IX (ii), No. 530. 
2. Ibid., No. 573. 

8. EC, IX, Ma. 49. 

4. EC, IV, Gu. 2. 

5. MAR, 1920, p. 35. 


CC-0. Jangamwadi Math Collection. Digitized by eGarigotri 


^ ee 07773204. 


೧೨೨ ವಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಶಾಸನವು, ರಾಜುದೇವೆಗೌಡ ಮತ್ತು ಇತರರು ೭೦೦ ಕೆಲಸಗಾರರ ಸಹಾಯದಿಂದ 
ತಿರುಮಲಾಪುರ, ಅಂಭೋಜಪಟ್ಟಣ ಮತ್ತು ರಾಜುಗಿರಿಪಟ್ಟಿ ಣ ಎಂಬ ಮೂರು. 
ಪಟ J CONTR, ಸ್ಟಾ ಸಾ ಪಿಸಿದರು. o ಮೂರು. ಪಟ ಣಗಳನ್ನು A DA ಸಲು ೮೭೦ 
ಲಕ್ಷ್ಮಿ ಟ್ರೆಪತಿ x ೨೦೦೦ ಸಬ್ಬರಲಿಗ ವರಹ ಮತ್ತು ೧೫೦ ಪುತಳಿಕಾಸು ವೆಚ್ಚ 
E ರಾಜುದೇವಗೌಡ ಆ ಪಟ ನ, ಣವನ್ನು ಕಟ್ಟ d ಕೆಲಸಗಾರರ: ಮುಖಂಡರಿಗೆ 
E ನಿಲುನಡೋಪು *, ಬಂಗಾರದ. ಕಡನೆಗಳು ಮತ್ತು | ಜೋಡಿ ಶಾಲುಗಳನ್ನು ಕೊಟ್ಟು 
ಗೌರವಿಸಿದನು. ಹೀಗೆ d ಈ ಶಾಸನವು ಮೂರು ಪಟ್ಟ ಸ ಗಳನ್ನು ಕಟ್ಟಲು ವೆಚ್ಚ m-— 
ಮೊಬಲಗನ್ನು ತಿಳಿಸುವುದಲ್ಲದೆ, ಅವನ್ನು ಕಟ್ಟಲು ಮೇಲೈಿಚಾರಣೆ ನಜಿಸಿದನನಿಗೆ 
ಪ ಪ್ರಚೋದನೆ ಕೊಟ್ಟು ದನ್ನು ತಿಳಿಸುತ್ತದೆ. 
ಕೃಷ್ಣಪುರ : ಕ್ರಿ.ಶ. ೧೫೫೪ರ. BAS, ಕೆಯ ಒಂದು ಶಾಸನವು ಹೊಸ 
ಪಟ ಣಗಳನ್ನು ಕಟ್ಟು ವುದಕ್ಕೆ ನೆರವಾಗಲು ES ಅವುಗಳ ಕ್ಷಿಪ್ರ ಜೆಳವಣಿಗೆಗೆ ಅಲ್ಲಿ 
ಹೊಸದಾಗಿ Sondson ಹಕ್ಳುಗಳನ್ನು ನೀಡಲಾಗುತ್ತಿ, ದ್ದಿ S doch ತಿಳಿಸುತ್ತ d. 
ಈ ನಿದರ್ಶನದಲ್ಲಿ ಹೊರಗಿನ ಸೇಟಿಯು ನಾಶವಾಗಿರಲು ಸುಂಕದ ಇಲಾಖೆಯ 
ನರಸಿಂಮಯ್ಯ ನಿಠಣ್ಣ ನಾಯಕನಿಗೆ ಅರ್ಜಿಹಾಕಲು, ಅವನು ಲಿಂಗಣಗೌಡ ಮತ್ತು 
ಸಮಸ್ತ ಪ್ರಜೆಗಳನ್ನು. ಕರೆಸಿ OTR ತೈಫ್ಸ ನಾಯಕನ ಹೆಸರಿನಲ್ಲಿ ಕೃಷ್ಣಾ ಪುರವೆಂಬ 
ಹೆಸರಿನಲ್ಲಿ ಆ ಪೇಟೆಯನ್ನು ಪುನಃ ಕಬ್ಬ a ಸೆಮಾಡಲು ನಿರ್ದೇಶನ ಕೊಟಿ ನು. ಅಲ್ಲಿ 
ನೆಲಸಿದನರು ಒಂದುವರ್ಷ ಎಲ್ಲ ಜಿ ಮಾಫಿ ಹೊಂದಿರುವರೆಂದು ತೆಳಿಸಿರುವತು. 
ಪಟ್ಟಣಗಳ ಬೆಳವಣಿಗೆಗೆ ನದಿಯ ಸಾಮೀಪ್ಯ ಬಂದು ಅಂಶೆ ; ಪಟ್ಟ ಣಗಳು 
ದೇಶದ ಒಳವ್ಯಾಪಾರದ ಕೇಂದ್ರ ಗಳಾಗಿದು ವು ಮತ್ತು ನದಿಗಳು ಸರಕುಗಳನ್ನು ಒಳ 
ಭಾಗದಿಂದ ರೇನ್ರಪಟ್ಟ ಣಗಳಿಗೆ ಸಾಗಿಸಲು ಅನುಕೂಲವಾಗಿದ್ದಿ ತು. ಆನೆಗೊಂದಿಯು 
ನದಿಯ ದಡದ ಮೇಲಿದ ತು. ಪೇಸ್‌ ಪ್ರಕಾರ ಆನೆಗೊಂದಿಯಲಿ ರಾಜನು ಒಬ್ಬ ಸೇನಾ 
ನಾಯಕನನ್ನೂ ಇಟ್ಟಿ d ನನು. ಬುಟ್ಟಿ ಗಳಂತೆ ದುಂಡಾಗಿದ್ದ ದೋಣಿಗಳಲ್ಲಿ” ಜನರು 
ಬರುತ್ತಿ ದ್ದ ರು. ಒಳಗಡೆ” ನೋಣಿಗಳು. ಬೊಂಬುಗಳಿಂದ ಮಾಡಲ್ಪ ಟ್ಟು ಹೊರಗಡೆ. 
ಚರ್ಮದಿಂದ purga. ಅದರಲ್ಲಿ ೧೫ ಅಥನಾ ೨೦ ಜನಗಳಿಗೆ "ಸ 1 ಳಾವಕಾಶ 
ವಿತ್ತು. ಆವಶ್ಯಕ ಕವಿದ್ದಾ ಗ ಇವುಗಳಲ್ಲಿ ಕುದುರೆಗಳನ್ನು ಮತ್ತು ಎತು ಗಳನ್ನು ಸ ಸಾಗಿಸ 


ಜಾಡು? ಆದಕೆ ಈ ಪ್ರಾ ಣಿಗಳು ಬಹುಪಾಲು ಈಜಿಕೊಂಡು ಹೋಗುತ್ತಿದ್ದವು ' 


ಹೀಗೆ ಕೆಲವು: ಪಟ್ಟ ಣಗಳ ಬೆಳವಣಿಗೆಗೆ ವಾಣಿಜ್ಯವು ಕಾರಣವಾಗಿತ್ತು. 
ತ್ಯಾ ಮತ್ತು ಪೆರಿಯರಾಜ BY co: ಅನೇಕ sed ರಾಜರ ಮತ್ತು 
ಮಂತ್ರಿಗಳ ಹೆಸ ಸರುಗಳನ್ನು : ಪಟ್ಟಿ eerie ಇಡಲಾಗುತ್ತಿ, ತ್ತು. ಉದಾಹರಣೆಗೆ, ಅನಂತ 


1. EC, XII, Pr. 18. 
ಇ. EC, XI, Hk. 112. 
9. Sewell, op.cil., p. 950. 


CC-0. Jangamwadi Math Collection. Digitized by eGangotri 


^ c m— eee podio, ಡದ ಜಾದು ದಾ ಮಾ ne ತುಜಾ 411 
LE 


ಪಟ್ಟಿ ಣಗಳು ಮತ್ತು ತ್ರೇತಾ 034 


ಪುರ ದ ಸಾಮ್ರಾಜ್ಯವನ್ನು ಸ ಸ್ಥಾಪಿಸಿದನರೆ ಮಂತ್ರಿ ಅನಂತರಸನ ಹೆಸರಿನಿಂದ 
ಬಂದಿದೆ. ಕ್ರಿ.ಶ. ೧೪೬೮ರ ಚಾಮರಾಜನಗರದ ಒಂದು ಶಾಸನವು, ಮಹಾಮಂಡಲೇಶ್ವರ 
ಬೋರಪಾರ್ಪ ಕರಾಯ ಒಡೆಯರು ಒಂದು ಪ ಪಾಳೆಯವನ್ನು ಒಬ ನಿಗೆ ದಾನಮಾಡಿದನು. 
ಅವನು ME ಪಾರ್ವತಿರಾಯ ಒಡೆಯರ ಹೆಸ odd ಒಂದು ಪಟ ಣವನ್ನು 
ಕಟ್ಟಿ ಸಿದನು.3 ಕ್ರಿ.ಶ. ಶೆ. ೧೪೮೯ರ ಹುಣಸೂರಿನ ಒಂದು ಶಾಸನವು ಮಹಾಮಂಡಲೇಶ್ವರ 
ಕುರೋತ್ತು, ori won, ಪಿರಿಯ ರಾಜಯ ದೇವ ಒಂದು ಪಟ ಸ, ವನ್ನು ಕಟ್ಟ ಲು 


ಕಾರಣನಾಗಿ ಅದಕೆ ಕ್ಟ ನಿರಿಯರಾಜಸಟ್ಟ ಣ S. ಹೆಸರನ್ನು ಕೊಟ 3. 


ಸಂತೆಗಳು Bact) fuh r ಪಟ್ಟಣಗಳ ಬೆಳವಣಿಗೆಗೆ ಕಾರಣವಾಯಿತು. ' 


ಮಾರುವವರು ಮತ್ತು ಕೊಳ್ಳುವವರು ಒಂದು ಗೊತ್ತಾದ ಸ್ಥಳದಲ್ಲಿ ಗೊತ್ತಾದ 
ವೇಳೆಯಲ್ಲಿ ಸೇರುವುದಕ್ಕೆ ಸಂತೆ ಎನ್ನಬಹುದು. ಹೀಗೆ ಸ ತೆ ಒಂದು ಮುಖ್ಯ ವ್ಯಾಪಾರ 
ಕೇಂದ್ರವಾಗಿದ್ದಿತು. ಸಂತೆ ನಡೆಯುತಿ ತ್ತಿದ್ದ ಪಟ್ಟಣಗಳಲ್ಲಿ ವ್ಯಾಪಾರಿಗಗಳಿಗೆ ಮತ್ತು 
ಇತರ ಸಂದರ್ಶಕರಿಗೆ ಒಳ್ಳೆಯ ರಸ್ತೆಗಳು ಮತ್ತು ವಿಶೇಷವಾದ ನೀರು ಮುಂತಾದ 
ಅನುಕೂಲಗಳನ್ನು ಒದಗಿಸಲಾಗುತ್ತಿತ್ತು. ಸ್ಥಳೀಯ ವರ್ತಕರು ಮತ್ತು ಅವರ ಅಧ್ಯಕ್ಷ 
ಸಂತೆಯನ್ನು ನಡೆಸುತ್ತಿ d ರು. ಅಧ್ಯಕ್ಷನು ಪೆ ಪೌರಸಭಾಧ್ಯೆ ze ಆಗಿದ ನು. ಸಂತೆಗೆ 
ತಗಲುವ du SIS ದಾಸಾ 2ನುಗಳನ್ನು ಮಾರಿದಾಗ ಭ್ರ ಕೊಂಡಾಗ ವಸೂಲು 
ಮಾಡುತಿ ತ್ತಿದ್ದ ಸುಂಕಗಳಿಂದ : ನಡಸಲಾಗುತ್ತಿತ್ತು. ಈ ಸುಂಕವನ್ನು ನಗದು ಅಥವಾ 
ಸರಕುಗಳ ರೂಪದಿಂದ ವಸೂಲು ಮಾಡಲಾಗುತಿ 30 ತು. ಸಂತೆಯನ್ನು ನ ನಡೆಸುವುದಕ್ಕೆ A 
ರೈತರು ರು ಮತ್ತು ವರ್ತಕರು ಒಂದಾಗಿ ಅಧ್ಯಕ್ಷನಿಗೆ ಭೂಮಿ ಮತ್ತು ಹಲವು ತೆರಿಗೆಗಳನ್ನು 
ಕೊಡುತ್ತಿದ್ದ ರು. ಅನೇಕ ವೇಳೆ ಸಂತೆಯನ್ನು ಸ್ಥಾಪಿಸಲು ಶ್ರೇಣಿಯ ಅಧ್ಯಕ್ಷನಿಗೆ 
ಭೂಮಿಯನ್ನು ಕೊಡಲಾಗುತ್ತಿ ತ್ತು. ಸಂತೆ ನಡೆಯುವ ಸ A, ವನ್ನು S, ಸಂತೆ 
ಅಥವಾ ಸಂತೇಪೇಟಿ ಎಂದು ERS d ರು. ನಾಡುಗೌಡ ಅಥವಾ ಮಹಾ 
ಮಂಡಲೇಶ ರ ಅಥವಾ ಒಬ್ಬ ಮಂತ್ರಿ ಯ ed. ಯ ಮೆರೆಗೆ ಸ 0ತೆಗಳನ್ನು ಪಾ 3 Cota 
ಲಾಗುತ್ತಿ d ಅಥನಾ ಊರ್ಜಿತಗೊಳಿಸಲಾಗುತ್ತಿ, ತ್ತು. 


ಈ ಕೆಳೆಗೆ ಕೊಟ್ಟಿ ರುವ ಶಾಸನಗಳು ಸಂತೆಗಳು ಸ್ಥಾ ಸಾ ಪಿತವಾಗುತ್ತಿದ 3 ಬಗೆಯನ್ನು 
ತಿಳಿಸುತ ತ್ತವೆ--(೧) ಕ್ರಿ Ü d ೧೩೬೨ರಲ್ಲಿ ಕೈವಾರನಾಡಿನ ಸಮಸ್ತ md ಪ ಪ್ರಜೆಗಳು, 
' $9) ಂದ್ರದ ಸಮಸ್ತ ನಾನಾ ದೇಶಿಗಳು ಮತ್ತು ಹದಿನೆಂಟು ಜಾತಿಯವರು ಕೈವಾರದಲ್ಲಿ 


d J 
ಒಂದು ಸಂತೆಯನ್ನು: ಸ್ಥಾ ಪಿಸಿ, ನೆರಿಯನಾಯನ ಎಂಬುವವನ! ಪಟ್ಟ J ಣಸ್ವಾನಿ”ಯಾಗಿ 


ನೇಮಿಸಿದರು." ಈ ನಿದರ್ಶನದಲ್ಲಿ ಒಂದು ದೊಡ್ಡ ಸಭೆಯು ಸ ತೆಯನ್ನು ಸ ಸ್ಥಾ ನಿಸಿತು. . 


1. ARSIE, 1925-26, part II, para 37 ; 850 of 1926. 
9. EC, 1V, Ch. 105, . 

8. EC, IV, Hs. 15. 

4. EC, X, Ct. 95. 


CC-0. Jangamwadi Math Collection. Digitized by eGangotri 


9 . 
. 
a— A 9 —À  —————X «— Áo o — o A A o tss 
SSRN j - IT aL = 


"೧೨೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೨) ಕ್ರಿ.ಶ. ೧೩೭೮ರಲ್ಲಿ ಸಾದಳಿನಾಡಿನ ಗೌಡರು, ಸಾದಳಿನಾಡಿನ ರಾಮೇಶ್ವರ 
ಗ್ರಾಮದಲ್ಲಿ ಒಂದು ಸಂತೆಯನ್ನು ಸ್ಥಾಪಿಸಿದರು. ಸೆರೆಯ ಐವರು ಸೆಟ್ಟಿಗಳು ಮತ್ತು 
* ಸಾಲುಮೂಲೆಯ? ಸಮಸ್ತ ಹಿರಿಯರು ಹಲವು ನಿಯಮಗಳನ್ನು ಮಾಡಿದರು. 
ಸಂತೆಗೆ ಬಂದ ಸಗಟು ಧಾನ್ಯಗಳ ಮೇಲೆ ಒಂದು ವರ್ಷ ಯಾವ ತೆರಿಗೆಗಳನ್ನೂ ವಿಧಿಸು 
'ವಂತಿರಲಿಲ್ಲ: ಈ ನಿದರ್ಶನದಲ್ಲಿ ನಾಡಿನವರು ಸಂತೆಯನ್ನು ಸ್ಥಾಪಿಸಿ ಪಟ್ಟಣದ 
Aa, BAR ಉತ್ತೇಜನ ಕೊಡಲು ಒಂದು ವರ್ಷ ತೆರಿಗೆಗಳಿಂದ ರಿಯಾಯಿತಿ ಕೊಟ್ಟರು. 

(೩) ಕ್ರಿ.ಶ. ೧೪೧೮ರಲ್ಲಿ ಹೆನ್ಮಾಡಿನಾಡು ನಾಯಕ ಚಿಕ್ಕಮುದ್ದೆ (ನಾಯಕನ 
ಪ್ರೇರಣೆಯಿಂದ ಬಲ್ಲೇಗಾವುಂಡ ಒಂದು ಸಂತೆಯನ್ನು ಪ್ರಾರಂಭಿಸಿದನು. 

(೪) ಕ್ರಿ.ಶ. ೧೫೬೧ರಲ್ಲಿ ನಾಡುಹಳ್ಳಿ ಸೀಮೆಯ ನಾಯಕ ಗೌರರೂರ್‌- 
ಹೆಬ್ಬಾರುವ ಮತ್ತು ಇತರ ಗೌಡರು ಅಂಗಡಿಗಳ ತೆರಿಗೆಗಳನ್ನು ವಸೂಲುಮಾಡುವ 
ಹಕ್ಕನ್ನು ಒಬ್ಬನಿಗೆ ಕೊಟ್ಟರು. ಆ ಹಕ್ಕನ್ನು ಪಡೆದವನು ಚೆನ್ನಿಗರಾಯ ದೇವಸ್ಥಾ ನದ 
ಸೇವೆಗೆ ಒಂದು ನಿಗದಿಯಾದ ಹೆಣವನ್ನು ಸಂದಾಯ ಮಾಡುವ ಷರತ್ತಿನ ಮೇಲೆ ಒಂದು 
* ಪೇಟೆಯ ಶಾಸನವನ್ನು " ಕೊಟ್ಟರು. ಅವರು ಮುತೆನಹಳ್ಳಿಗೆ ಚನ್ನಿಗರಾಯಪೇಜೆ 
ಎಂಬ ಹೆಸರನ್ನು ಕೊಟ್ಟು, ಚನ್ನಪ್ಪ ಸೆಟ್ಟಿ ಪ್ರತಿವರ್ಷ ಚೆನ್ನಿ ಗರಾಯದೇವರಿಗೆ 
ನೈನೇದ್ಯಕ್ಕೆ ೩೦ ವರಹಗಳನ್ನು ಕೊಡುವ ಷರತ್ತಿನ ಮೇಲೆ ತೆರಿಗೆರಹಿತ ಆ ಫೇಟಿಯನ್ನು ' 
ದಾನಮಾಡಿದರು. ಈ ನಿದರ್ಶನದಲ್ಲಿ ನಾಡುಜನರು ಒಂದು “ ಪೇಟ ಯನ್ನು ಸ್ಥಾಪಿಸಿ 
ಒಬ್ಬ ವರ್ತಕನಿಗೆ ಹಲವು ಷರತ್ತುಗಳ ಮೇಲೆ ತೆರಿಗೆ ರಿಯಾಯಿತಿ ಕೊಟ್ಟರು.3 

(೫) ವ್ಯಕ್ತಿಗಳು ಸಂತೆಯನ್ನು ಸ್ಥಾಪಿಸಿದ ನಿದರ್ಶನಗಳು ಶಾಸನಗಳಲ್ಲಿವೆ.. 
ಕ್ರಿ.ಶ, ೧೫೨೮ರಲ್ಲಿ ಇಲವರಿಗೆ ಮಲ್ಲಪಣ್ಣ ಒಂದು ಅಂಗಡಿಯನ್ನು ಕಟ್ಟಿಸಿ ಅದನ್ನು 
ಮಲಪುರದಲ್ಲಿ ನಡೆಯುತ್ತಿದ್ದ ಸಂತೆಯ ಸುಂಕ ಮತ್ತು ಮೊರಬದಲ್ಲಿ RO ಭೂಮಿ 
ಯೊಡನೆ ಸೂರ್ಯನಾರಾಯಣದೇವರಿಗೆ ದಾನಮಾಡಿದನು.* 

(೬) ಶಿಡ್ಲಘಟ್ಟದ ಒಂದು ಶಾಸನವು, ಕ್ರಿ.ಶ. ೧೫೩೧ರಲ್ಲಿ ಗರ್ಭಸರು ಮಹಾಪಾತ್ರೆ 
ತಿಮ್ಮಪ್ಪ ನೆಂಬುವನಿಗೆ ಬಸವಸಟ್ಟಿಣ ಗ್ರಾಮವನ್ನು ಸಂತೆಗೆ “ ಉಂಬಳಿಮಾನ್ಯ ವಾಗಿ 
` ಕೊಟ್ಟನು. ಸಂತೆಯನ್ನು ಪ್ರಾರಂಭಿಸಿ ಒಂದು ಗ್ರಾಮವನ್ನು ಪಟ್ಟಿಣವನ್ನಾಗಿ - 
ಪರಿವರಿನರ್ತಿಸಿದುದಕ್ಕೆ ಇದು ನಿದರ್ಶನವಾಗಿದೆ. 

(2) ಅನೇಕ ವೇಳೆ ಸಂತೆಯನ್ನು ನಾಯಕನೊಬ್ಬನು ಸ್ಲಾಪಿಸಿದ ನು. ಆನೆಕಲ್ಲಿನ 
ಒಂದು ಶಾಸನವು ಕ್ರಿ.ಶ. ೧೪೧೨ರಲ್ಲಿ ಜುಂಜೋಜಿನಾಯಕನ ಮಗ ಜರಿಯ ಮುದಿಯ 

1. Ibid., Sd. 112. 

2. MAR, 1925, No. 99. 

3. MAR, 1926, No. 94. 


4. SII, IX (ii), No. 598. 
5. EC, X, Sd. 23 


CC-0. Jangamwadi Math Collection. Digitized by eGangotri 


ಪಟ್ಟ ಣಗಳು ಮತ್ತು 3 ಶ್ರೇಣಿಗಳು ೧೨೫ 


ನಾಯಕ ತನ್ನ ನಾಯಕಹುದ್ದೆ n ಸೇರಿದ ಸೋಮಗೊಂಡನಹಳ್ಳಿ ಯಲ್ಲಿ ಒಂದು ಶಾಸನ 
ವನ್ನು ಸ್ಥಾಪಿಸಿದನು. ಕ್ರಿ 3 8.2. ೧೪೧೮ರಲ್ಲಿ ಜುಂಜುಬಯ ನಾಯಕನ * ಮಗ ಜಕಮುದ್ದೆ 
ನಾಯಕನ ಮಗ "t ನಾಯಕ ತನ್ನ ನಾಯಕಹುಣ್ಜಿ ಗೆ ಸೇರಿದ ಹಿಮ Smag 
ಬಲ್ಲಗೌಂಡನ ಮುಖಾಂತರ" ಒಂದು ಸಂತೆಯನ್ನು ಸಾ TERN e nd ಸಮಸ್ತ 
ಗೌಡರು, ಸೆಟ್ಟಿಗಳು ಮತ್ತು ಇತರರು * ಸಟ್ಟಿಣಸ್ವಾಶಿ 'ತನನನ್ನು ಭೂಮಿಯೊಡನೆ 
ಮತ್ತು ಸುಂಕವನ್ನು ಮಾಫಿಮಾಡಿಕೊಟ್ಟ 03.3 ಈ ನಿದರ್ಶನದಲ್ಲಿ ನಾಯಕ ಸಂ ಸಂತೆಯನ್ನು 
ಸ್ಥಾಪಿಸಿದ ಮೇಲೆ, ನಾಡು, ತೆರಿಗೆ ರದು. ಮಾಡಿ “ ಸ್ವಾಮಿತನ ವನ್ನು ಕೊಟ್ಟಿತು. 
ಕ್ರಿ .ಶ. ೧೫೩೧ರಲ್ಲಿ ಕಾಳಹೆಸಿ ooh ಚಿಕ ಮಾಲೂರಿನ ಸಂತೆಯ ಸುಂಕಗಳನ್ನು 
ನಾನಮಾಡಿನು. : 
. . (9) $9. 0355 0 ಬೇಲೂರಿನ ಒಂದು ಶಾಸನವು ಸಂತೆಗಳು ನಡೆಯುತ್ತಿದೆ 
೨೭ ಪಟ್ಟ ere sd ಸಿಯನ್ನು ಕೊಡುತ್ತದೆ. ಅವು ಹೀಗಿದ್ದುವು: ವಿಜಯನಗರಿ, 
cA ನಾಪಿ ದೋರಸಮುದ್ರ, ಗುತ್ತಿ, " ನೆನುಗೊಂಡ, ಅದನಾನಿ, ಉದಯಗಿರಿ, 
ಚಂದ್ರಗಿರಿ, ಮುಳವಾಯಿ, ಕಾಂಚಿ, ಪಡೆನೀಡ್ಕು ಚದುರಂಗಸಟ್ಟಿ ಣ ಸಣ, ಮಂಗಳೂರು, 
DURO. andy ಚಂದ ದ್ರವುರ, ಆರಗ ಚಂದ್ರ ಗುತ್ತಿ, ed ಗೆರೆ, MOR, 
ನಿಡುಗಲ್ಲು, ಚಿಮತನಕಲ್ಲು, ತರಿಯಕಲ್ಲು ಆನೆನಿದ್ದ ಸರಿ dd = ತೆಲಕಲಾಂಬಿ ಮತು 
ಸಿಂಗಪಟ್ಟ ಣ.4 Pi 


(©) ಶಿ Š ro ಸಂತೆಗಳನ್ನು ಸ್ಥಾಪಿಸುತ್ತಿದ Tay. ಬೌದಿಂಗ್‌ಪೇಟಿ ನೊಣ' 
. ಮಂಗಳ ಗ್ರಾ ಮದ ತೆ ಕ್ರಿಶ 5. ೧೪೩೦ರ ಒಂದು ಶಾಸನವು, 'ಐನತ್ತಾ, ರು ರಾಷ್ಟಗಳ “ ಸಾಲು. 
ಮೂಲೆ ”, id, ರೈತರು ಮತ್ತು 'ಪಾಂಚಾಲಕೊಡನೆ icu ಸಂತೆಯನ್ನು ಸ ಸ್ಥಾಪಿಸ್ಕಿ 

ಆ ಸಂದರ್ಭದಲ್ಲಿ ಸಂತೆಯ “ ಪಟ್ಟ J £07199 ^ ಚಿಯಿಬಸ್ಸಿ ಶೆಟ್ಟ ಗೆ: ಭೂಮಿಯನ್ನು 
E ಕೊಟ್ಟ ರು.5 | 


ಶ್ರೇಣಿಗಳ ian ಸರ್ಕಾರಕ್ಕೆ ಅರ್ಜಿ ಹಾಕಿದಾಗ ಅದು ಹೊಸ ಪಟ್ಟಣ 
. ಗಳನ್ನು ಕಟ್ಟುವ ಕೆ ಕೆಲಸವನ್ನು ಕ್ಕೆ ಗೊಳ್ಳುತ್ತಿತ್ತು. ಅವರು ಜನಸಮುದಾಯದ ಪರವಾಗಿ 
ವರ್ತಿಸುತ್ತಿದ್ದ ರು. ಶ್ರೇಣಿಗಳ ಮುಖಂಡರನ್ನು, ಸೂಚಿಸಲು “ ಉಭಯನಾನಾದೇಶಿ 6 

“ ಪಟ್ಟಿಣಸ್ವಾಮಿ ೫ “ ಮಹಾನಡ್ಡ ವ್ಯವಹಾರಿ ೫, “ ವಡ್ಡ ವ್ಯವಹಾರಿ * ಎಂಬ. 


* EC, 1X, An. 44. 

lbid., IV. 

EC, XII, Mi. 69. 

EC, V, Bl. 78. 

EC, X, Bp. 79. 

MAR, 1919, p. 33, para 85 
EC, IX, Cn. 37 

EC, ೫1. 78 

. EC, IX, An. 64 





— X mx) we bes tei 


CC-0. Jangamwadi Math Collection. Digitized by eGangotri 


೧೨೬ ವಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪದಗಳನ್ನು ಉಪಯೋಗಿಸಲಾಗುತ್ತಿತ್ತು ಮತ್ತು ಅವರು ಅನೇಕವೇಳೆ ಸಟ ಣಗಳ 
ಮುಖಂಡರು ಆಗಿರುತ್ತಿ ದ್ದ ರು. ದೊಡ್ಡ w ವಡ್ಡ ವ್ಯ ವಹಾರಿ », ನಾನಾದೇಶಿಗಳ ಮಾಜಾ 
ಅರ್ಜುಭಟ್ಟಿ ಯೆ ನ ಮಗೆ ಮಹಾಜೀವಣ್ಣ NH ಒಡೆಯರಿಗೆ. ಚಂಗನಾಡಿನ ಲಕ್ಷಿ af 
ಪುರದಲ್ಲಿ idi ಸಂತೆಯನ್ನು ಸ್ಥಾಪಿಸಲು ಅರ್ಜಿ ಹಾಕಿದನು. ರಾಜನು ಅವಶ್ಯಕವಾದ 
ಆಜ್ಞೆ 3 obga ಮಾಡಲು ಪ್ರಧಾನಮಂತ್ರಿ ಸೋರಪ್ಪ, ನವಿಲೆ, ಹೆಂದರಗೆ, ಪೊಸನಾಡು, 
ಅಲ್ಲಾಳಪಟ್ಟಿಣ ಮತ್ತು ಇತರ ಸ್ಥಳಗಳ ಕೈತರ' ಸ ಸಹಾಯದಿಂದ ಆ ಆಜ್ಞೆಯನ್ನು 

ಕಾರ್ಯಗತಹಾಡಿದನು.! | 

ಕೆಲವು Boon, ಪಟ್ಟಣಗಳು : ವಿಜಯನಗರ ಸಾಮ್ರಾಜದಲ್ಲಿ ಅನೇಕ ಪಟ್ಟಿ ಣ 
ಗಳಿದ್ದುವು. D ಮತದ. ಮುಖ್ಯ ಪಟ್ಟಣಗಳಲ್ಲಿ ಹಲವು ERO, sra; 
ಹೊನ್ನಾ ವರ್ಕ ಭಟ್ಟ ಲ್‌, ಬೈಂದೂರು, ಬಾರಕೂರು, ಬಸರೂರು, ಮಂಗಳೂರು ಮತ್ತು 
ಕುಂಬಿ ಇತರ ಮುಖ್ಯ ಪಟ್ಟಣಗಳು ಹೆದಿನೆಂಟು ಕಂಪಣಗಳ ರಾಜಧಾನಿ ಉದ್ದ à: 3 
ಭಾರಂಗಿ, ಸಂಗೀತಪುರ4, ಗೇರುಸೊಕ್ಸೆ ಮತ್ತು ಬಿದನೂರು.₹ 

ಡಾ| ಮುಹಾಲಿಂಗಂ, ಆ ಕೇಂದ್ರ ಭಾಗದ ಹಲವು ಮುಖ್ಯ ನಗರಗಳ 
ಪಟ್ಟ ಸಿಯನ್ನು ಕೊಟ್ಟಿ ದಾ ರೆ ಅವು ಶ್ರೀರಂಗಪಟ್ಟ te, ದ್ವಾರಸಮುದ್ರ 3 ಇಕ್ಕೇರಿ, 
eR ರಾಯಚೂರು, ಆದವಾಥಿ, ಬಗ, ಮತ್ತು ಸೆನುಕೊಂಡ. ಪೂರ್ವ 
ಮತ್ತು ದಕ್ಷಿಣ ಭಾಗಗಳಲ್ಲಿ ಕೊಂಡವೀಡು, ಶಿ ಶ್ರೀಶೈಲಂ, ` ಉದಯಗಿರಿ, ಕಾಳಹಸ್ತಿ 
ತಿರುಪತಿ, ಚಂದ್ರಗಿರಿ ಪುಲಿಕಟ್‌, ಮೆ 89390, ಕಾಂಚೀಪುರಂ, ತಿರುವಣ್ಣಾ ಮಕ್ಕೆ, 
“ಚಿದಂಬರಂ, ಕುಂಭಕೋಣಂ, ನಾಗನ e ಣಂ, ತಂಜಾವೂರು ಶ್ರೀರಂಗಂ, A ; 
ಶ್ರೀವಿಲ್ಲಿಪುತ್ತೂರು, ತಿರುನಲ್ವೇಲಿ, ರಾಮೇಶ್ವರಂ ಮತ್ತು ಅನಂತಶಯನ. 

ಶ್ರೇಣಿ ಸಭೆಗಳು ; ವೃತ್ತಿಶ್ರೀಣಿಗಳು : ಶ್ರೇಣಿಸಭೆಗಳು ಪೌರಸಭೆಗಳೂ ಆಗಿದ್ದು ವು. 
ಡಾ. Care, 0.00, ಹೇಳಿರುವ ಹಾಗೆ ಮಧ್ಯಯುಗದ ಪಟ್ಟಣದ ಆರ್ಥಿಕ ವ್ಯವಸ್ಥೆ 
ಶ್ರೇಣಿಯ ಸುತ್ತ ಕೆಂದ್ರೀಕೃತವಾಗಿದ್ದಿತು? ಶ್ರೇಣಿ ಅಂದರೆ ವ್ಯಕ್ತಿಗಳು ಒಂದು ಕಸಬಿ 
ನಿಂದ ಜೀವನೋಪಾಯವನ್ನು ಸಾಗಿಸುತ್ತಿ ದ್ದ ಸ್ವಇಚ್ಛಿಕ ಸಂಘವಾಗಿದ್ದಿ ತು. ಶ್ರೇಣಿಯಲ್ಲಿ 
ಎರಡು ವಿಧೆಗಳಿದ್ದು ವು. ಅವು: (೧) ಜಾತಿತಿ ಶ್ರೇಣಿ ಮತ್ತು (೨) ವಾ = ಶೆ ಶ್ರೇಣಿ. 
ಸದಸ್ಯರು. ಒಂದೇ ಕಸೆಬನಲ್ಲಿರುವುರು. ಮತ್ತು ಸದಸ್ಯತ್ವ ಎಲ್ಲರಿಗೂ ತೆರೆಯುವುದು 


. EC, V, Ak. 68, 

Mahalingum : Economic Life WEEE 1951), p. 5, 
EC, VUI, sb. 102 

Ibid., Sb. 168 

: Ibid., Sb. 329 | 

. Elliot: History of India, IV, p. 104 

- Malialingam : Economic Life, p. 5 

« Appadurai ; op.cil., 1, p. 357 


. CC-0. Jangamwadi Math Collection. Digitized by eGangotri 


ಪಟ್ಟಿ ಣಗಳು ಮತ್ತು ಶ್ರೇಣಿಗಳು ೧೨೩ 


ಶ್ರೇಣಿಯ ಮುಖ್ಯ ಲಕ್ಷಣಗಳಾಗಿದ್ದವು. ವಾಸ್ತವವಾಗಿ ಒಂದು” ಶೆ ಶ್ರೇಣಿಯ ಹೆಚ್ಚಿನ 
ಸದಸ್ಯ ರು ಒಂದೇ ಜಾತಿಗೆ ಅಥವಾ Baro ಸೇರಿರುತ್ತಿದ್ದರು. . ಅನೇಕ ಪಟ್ಟ ಣಗಳ 
ಆಡಳಿತ ಬಹುಮಟ್ಟಿಗೆ ಒಂದು ಶ್ರೇಣಿಗೆ ಸೇರಿದ್ದಿತು.3 ದಕ್ಷಿಣ ಭಾರತದಲ್ಲಿ ಆನೇಕ. ವತಿ 
ಶ್ರೇಣಿಗಳಿದ್ದು ವು. 'ಶಾಸನವೊಂದು Adok ಪಣ ಗಳಿದ್ದು ವೆಂದು (ಕೋಮುಗಳ) 
ಸುತ್ತ d. ಅವು: ವ್ಯಾವಹಾರಿಕರು, ಪಾಂಚಾಲರ್ಕು ಕುಂಭಾಲಿಕರ್ಸು ತಂತುವಾಯಿನ್‌ 
(ನೇಯ್ಗೆ ಯವರು), ವ ಸ್ರಭೇದಿಕರು (ಬಟ್ಟೆಗೆ ಬಣ್ಣ ಹಾಕುವವರು), ತಿಲಘಟಕರು 
(ಎಣ್ಣೆ ತಿಗಿಯುವವರು), ಪುರಾಂತಕರು (ಪಾದರಕ್ಷೆ ಮಾಡುವವರು), ವಸ್ತ್ರರಕ್ಷಕರು 
(ದರ್ಜಿ), ದೇವಾಂಗರು, ಪರಿಕೆಲಿತಿ (ಗೂಳಿ ಸಾಕುವವರು), ಗೋರಕ್ಷಕರು, ಕಿರಾತರು, 
ರಜಕರು (ದೋಬಿ) ಮತ್ತು 93. ans * ಆದರೆ ಇವರಲ್ಲಿ ಪಾಂಚಾಲ ಅಥವಾ ನೀರ 
ಪಾಂಚಾಲರು ಅತ್ಯಂತ ಉತ ತಮೆ ವ್ಯ A ಹೊಂದಿದ್ದ ರು.3 


ಶೆ ಶ್ರೇಣಿಯ ಸ್ಟಾ Don ಕಾರಣ ಸ fuos ಹಿತರಕ್ಷಣೆ. ಅದರ. xd ರು 
ಅವರ ಫಸಬಿನ è ಹಿ ರಕ್ಷಣೆ ಮಾಡುತ್ತಿದ್ದರು. ಶ್ರೇಣಿಗಳು ರಾಜಕೀಯ ಅಧಿಕಾರವಸ 
ಚಲಾಯಿಸುತಿ ತ್ತಿದ್ದ ಹಾಗೆ ಕಾಣುತ್ತ id. ಅವು: ಅನೇಕ ಹಕು ಗಳನ್ನು ಹೊಂದಿ, 
ರಾಜಕೀಯ ವಿಷಯಗಳಲ್ಲಿ ಸಹಕರಿಸುತ್ತಿ DY ಅವು ಕಾಲಾನುಕಾಲದಲ್ಲಿ ರಾಜರಿಂದ 
_ ಹಕ್ಕು ಗಳನ್ನು ಸಡೆಯುತ್ತಿ ದು ವ್ರ. ಅವು ಸ್ಥಳೀಯವಾಗಿ ವ್ಯ ವ್ಯವಸ್ಥ ವಾಗಿದ್ದ. ವು, ಆದರೆ 
3 ಸ್ಥಳೀಯವಲ್ಲದೆ, ಹೊರಗೂ ಹತೋಟ ಹೊಂದಿದ ಶೆ ಶ್ರೇಣಿಗಳಿದು T ಅವು ಹಕು ಗಳನ್ನು 
ಪಡಿಯಲು ಮತ್ತು ದಾನಮಾಡಲು ಸ ಸಂಸ್ಥಾ Sey ವರಿಸುತ್ತಿ ದು ವು. 


ವ್ಯಾಪಾರ ಶ್ರೀಣಿ : ಕಸಬು ತೆ -— ವ್ಯಾಪಾರ ಶ್ರೇಣಿಗಳೂ ಇದ್ದು ವು. 
ವ್ಯಾಪಾರ ಶ್ರೆ 3 (ಣಿ ಮುಖ್ಯವಾಗಿ ವರ್ತಕರ ಸ ಂಘವಾಗಿದ್ದಿ ತು. ಪ್ರತಿ ಶ್ರೇಣಿಯ ವರ್ತಕರು 
' ಅಥವಾ ಕಸೆಬುದಾರರ ಅಂಗಡಿಗಳು ಹತ್ತಿರವಿದ್ದ ವು. ಮತ್ತು », ಅಭರಣಗಳನ್ನು ತಯಾರಿಸು 
ವವರು ಕೆಂಪು, ಮುತ್ತು ಮತ್ತು ವಜ, RN ಪೇಟೆಯಲ್ಲಿ ಬಹಿರಂಗವಾಗಿ ಮಾರುತ್ತಿ d 
ರೆಂದು ಅಬ್ದುರ್‌ ರಜಾಕ್‌” ತಿಳಿಸುತ್ತಾನೆ" ಈ ಪದ ತಿಯನ್ನು ಫೇಸ್‌ es 
ತಿಳಿಸುತಾ ಕೆ 5 ಒಂದೇ ವ್ಯಾಪಾರದವರು ಶ್ರೇಣಿಯನ್ನು ಮಾಡಿಕೊಳ್ಳ ಲು ಸೇರುತ್ತಿ d dy 
ಮತ್ತು ಅವರು ರಾಜನ ಆರ್ಥಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿ d ರು. 
ಡಾ. "ಮಹಾಲಿಂಗಂರವರ ಪ್ರ ಕಾರ ಶೆ ಶ್ರೇಣಿ ಸ ಸ್ಥಳೀಯ ಆಡಳಿತದಲ್ಲಿ ಮುಖ್ಯ. ಪಾತ್ರ 
ವಹಿಸಿದ್ದು 1 ಗ್ರಾಮಸ dod ಹೊಳುತಿ 30 B.S ಕಸಬು ಶೆ ಕ್ರೀಡಿಯ ಹಾಗೆಯೆ 


1. Mahalingam: SIP, p. 380 ' 
2. ARSIE, 1918, paras 84 and 85 ; El, XX, p 90 
- 3. EI, YII, pp. 67-69 
4. Elliot: op.cit., IV, T. 107 
8. Sewell: scil: 246-247 
. &. Mahalingam, SIP, p. 386 


CC-0. Jangamwadi Math Collection. Digitized by eGangotri 


೧೨೮ 'ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 
ವರ್ತಕರು ಶೆ ಶ್ರೇಣಿ ರಚಿಸಲು ಒಂದುಗೂಡುತ್ತಿ d ಅಂಶಗಳು, ಒಂದೇ ಕಸಬಿನ ಅವಲಂಬನೆ, 
ಒಂದೇ ವ್ಯಾ ee ನಿಯಮಗಳ. ಪಾಲನೆ, “ಸರ್ಕಾರ ಶ್ರೇಣಿಗೆ ನೀಡಿದ ಹಕ್ಕು ಗಳನ್ನು 
ಎಲ್ಲರೂ ಅಸುಭವಿಸುವುದು, ಶ್ರೇಣಿಯವರ ವ್ಯಕ್ತಿಸ ಸ್ವಾತಂತ್ರ 3 ಮುತ್ತು ಆಸ್ತಿಸಂರಕ್ಷಣೆ 
ಮತ್ತು ಶ್ರೇಣಿಯ ಹೆಸರಿನಲ್ಲಿ ಜೀವಡೀವತೆಗಳಿಗೆ ಭಕ್ತಿ ಮತ್ತು seed ಸಂಪರ್ಕ ಇವೇ 
ಆಗಿದು E 

2 ಶ್ರೇಣಿಗಳು ತಮ ವರಮಾನವನ್ನು ಅನೇಕ ಮೂಲಗಳಿಂದ ಪಡೆಯುತ್ತಿದ್ದು ವು, 
ಇವು ಸ ಸದಸ್ಯರ ಚಂದ 'ೀವಾಜೀವಿಯಿಂದ ಬರುತ್ತಿದ್ದ ಲಾಭ, ತೆರಿಗೆ ' ನಸೂಲಿಯಲ್ಲಿ 
ಭಾಗವಹಿಸುವುದು, ಸಂಘದ ಆಸ್ತಿಯಿಂದ ಬರುತ ತ್ತಿದ್ದ ವರಮಾನ ಮುಂತಾದವು 
ಗಳಾಗಿದ್ದು ವ್ರ. 

ಶ್ರೇಣಿಗಳು ಪ್ರಾತಿನಿಧ್ಯಸ್ವರೂಪವನ್ನು ಹೊಂದಿ ಸ್ಥಳೀಯ ಜನರ ಹಿತಸಂರಕ್ಷಣೆ 
ಮಾಡುತ್ತಿ ದು ವ್ರ. es ಉನ್ನತ ಅಧಿಕಾರಿಗಳೂ ನೊಡ ಈ ಸಭೆಗಳ ಹಕ್ಕುಗಳಲ್ಲಿ 
ಪ್ರವೇಶಿಸುತ್ತಿ 3 doo. “ಮಿತಾಕ್ಷರ” d ಪ್ರಕಾರ, ರಾಜನು ಅವುಗಳ ವೈಯಕ್ತಿಕ 
ಸ್ವರೂಪನನ್ನು ಮುಂದುವರಿಸಿ "ಹಳೆಯ ``ನಿಯಮಗಳನ್ನು ಸಂರಕ್ಷಿಸಬೇಕಾಗಿತ್ತು.3 

"ಅಧಿಕಾರಿಗಳು ಈ ಸಂ ಸಂಸ್ಥೆಗಳ ಒಪ್ಪಿಗೆ ಇಲ್ಲದೆ ಕಂದಾಯಗಳ ರದ್ದು ಅಥನಾ ದಾನಮಾಡು 
ವಂತಿರಲಿಲ್ಲ. ಡಾ. ore dad ಹೇಳಿರುವಂತೆ, ಶ್ರೇಣಿಗಳು ಸಾಮಾನ್ಯವಾಗಿ ಮುಖ್ಯ 
ವಿಷಯಗಳನ್ನು .ತೀರ್ಮಾನಿಸುವುದರಲ್ಲಿ ಮತ್ತು Stead ಸಂಘಗಳಾಗಿ ಶಕ್ಕಿಯುತ 
ವಾಗಿದ್ದು ವು.3 

ವಿಜಯನಗರ ಕಾಲದಲ್ಲೂ ಕೂಡ, ಶೆ ಶ್ರೇಣಿಗಳು ಮೊದಲಿನಂತೆಯೆ ಆನೇಕ 
ಹೆಕ್ಕುಗಳನ್ನು ಹೊಂದಿದ್ದು ರಾಜಕೀಯ ನಿಷಯಗಳಲ್ಲಿ ಸಹಕರಿಸುತ್ತಿ ದಿವ ವ.ಶ ಶ್ರೇಣಿಗಳು 
ತಮ್ಮ ಪ್ರಭಾನ ಬೀರದೆ. ಯಾವುದೇ ರಾಜಕೀಯ್ಯ, ಆರ್ಥಿಕ ಮತ್ತು ಸಮಾಜಿಕ 
ಚಟುನಟಿಕೆಗಳು ಇರಲಿಲ್ಲವೆಂದು ಡಾ. ಮಹಾಲಿಂಗಂ ಹೇಳಿರುವುದು xd. ವಾಗಿದೆ.3 

ವಿಜಯನಗರ ಕಾಲದಲ್ಲಿ ವ್ಯಾಪಾರ ಶೆ ಶ್ರೇಣಿಗಳನ್ನು ಗುರುತಿಸಲು ಆನೇಕ 
ಸನ್ನ ಉಪಯೇೋಗಿಸ ಸಲಾಗಿದೆ. ಅವುಗಳಲ್ಲಿ ಹಲವು ಹೀಗಿದ್ದು ವು: ಬಣಜಿಗರು 
ನಾನಾದೇಶಿ, ಉಭಯನಾನಾದೇಃ, ನಗರ, Jad, ನೆ ೈಶ್ಯರು, ಸೆಟ್ಟಿ ಗಳು, ಸೆಟ್ಟಿ ಗುತ್ತರು, 
-ಬೀರವಣಿಜರು, ಐಯ್ಯೊವೊಳ್ಕೆ ಮಣಿಗ್ರಾಮಂ, ಯಳನೆ. ಹಂಜಮೂನ ಮುಂತಾದುವು 
ಸ್ವಾಯತ್ತತೆಯನ್ನು ಹೊಂದಿದ್ದ ಸಂಸೆ? ಗಳಾಗಿದ್ದುವು. ಮೇಲೆ ತಿಳಿಸಿರುವ 2 ಶ್ರೇಣಿಗಳ 
ವಿವರವನ್ನು ಪ್ರೆ ಅಧ್ಯಾಯದಲ್ಲಿ' ಮುಂದೆ ತಿಳಿಸಲಾಗಿದೆ. 


ಶ್ರೀಣಿಗಳ ನಾಯಕರು: ಈ ಸಂಘಗಳಿಗೆ ನಾಯಕರಿದ್ದರು. ಅವರನ್ನು ಹೇಗೆ. 
ಕೇಮಿಸುತ್ತಿ ದ್ದ ಕೆಂದು ತಿಳಿದು ಬಂದಿಲ್ಲ. ವ್ಯಾಪಾರ ಶ್ರೆ ಶ್ರೇಣಿಗಳ ಮುಖಂಡರು EROS 


1 Vijnancsvara: op.cil., V, 192 
2, Appadorai : op.cit., I, p. 377 
3. Mahalingam : Economic Life, p. 34 


CC-0. Jangamwadi Math Collection. Digitized by eGangotri 


ಪಟ್ಟಿಣಗಳು ಮತ್ತು 3 ಶ್ಕೇಣಿಗಳು ೧೨೯ 


ಪಟ್ಟಣಗಳ ಮುಖಂಡರಾಗಿದ್ದ ರು.- ಅವರಿಗೆ ಬೇಕೆ ಬೇಕೆ ಹೆಸರಿದು jx). ಅವು, ಉಭಯ 

ನಾನಾಜೇಕಿ ಮುಖಂಡ, ಪಟ್ಟ ನ, ಣಸ್ವಾಮಿ,? ಮಹಾವಡ್ಡ ವ ವಹಾರ, 1 ವಡ್ಡವ 05905 
ಪಟ್ಟಿ ವ್ಯಾಪಾರಿ, 6 ಸೆಟ? ಸ್ವಾಮಿ, 5 E 3 $458, 9 8B, zi ಣಸ ಸ್ವಾಮಿ? FS 
doas ನಗರೇಶ್ವರ ಮತ್ತು ಪಟ್ಟ Tem gis ಮತ್ತು “ಮಹಾನ ಪ್ರಭುಃ, ಅವರು 
ಫೌರಾಡಳಿತದ ಉಸ್ಸುವಾರಿ zen ಅಧಿಕಾರ ಹೊಂದಿದ್ದ ರು. E ಶ್ರೇಣಿಯ ರಚನೆ 
ಮತ್ತು ಕೆಲಸ ಮಾಡುವ ರೀತಿ pagans ಸ್ಥಳಕ್ಕೆ ಮತ್ತು ಕಾಲದಿಂದ ಕಾಲಕ್ಕೆ ' 
ಬೇರೆಯಾಗಿದ್ದಿ ರಬೇಕು. ನಾಯಕನು ಸಂಸ್ಥೆ ಯ ಸಸ ದ ಮೇಲೆ ಸ್ವಲ್ಪ Baad 
ಹೊಂದಿ ಮತ್ತು. ಕೇಂದ ದ್ರಸರ್ಕಾರದೊಡನೆ ವ್ಯವಹಾರಗಳಲ್ಲಿ ಅದರ ಪ ಪ್ರತಿನಿಧಿಯಾಗಿ 
ಕೆಲಸಮಾಡುತ್ತಿದ್ದ ನು. E ಪಟ್ಟಣಸ್ವಾಮಿ ” ಅಥವಾ “ ಸೆಟ್ಟಿ” ಒಂದು ಸ್ಥ ಳದ ವಾಣಿಜ್ಯ 
ಸಂಸ್ಥೆಗಳ ನಾಯಕನಾಗಿದ್ದನು- 


ಪಟ್ಟಣಸ್ವಾವಿಂ-ನೇಮಕ : ಪಟ್ಟಿಣಸ್ಟಾಮಿ ಅನೇಕವೇಳೆ ಪಟ್ಟಣದ ಸ್ಥಾ ಪಕ 
ನಾಗಿದ್ದನು. ಕ್ರಿ.ಶ. ೧೪೩೦ರಲ್ಲಿ ಮಾರಗಲ್‌ ಸಂತೆಯ ಪಟ್ಟಣಸ್ಟಾಮಿ ಚಿಯಿಬಸಿಸೆಟ್ಟಿಗೆ 
ಭೂಮಿಯನ್ನು ಕೊಡಲಾಯಿತು. ಕ್ರಿ.ಶ. ೧೫೩೧ ರಲ್ಲಿ ತಿಮ್ಮಪ್ಪ ನೆಂಬುವನಿಗೆ ಸಂತೆಗೆ 
ಮಾನ್ಯವಾಗಿ ಬಸ ಸವಪಟ್ಟಿ ಣಗಾ ್ರಾಮವನ್ನು ಕೊಡಲಾಯಿತು. 16 `ನಿಜಯನಗರಕಾಲದಲ್ಲಿ 
ಪಟ್ಟಿ ಸ್ವಾಮಿ ಹುದೆ 3 ಯನ್ನು ಎರಡು ನಿಧದಲ್ಲಿ ಹೊಂದಬಹುದಾಗಿತ್ತು. ಸ್ಥಳದ ಜನರು 
ಅಥವಾ ಅವರ ಪ ಪ್ರತಿನಿಧಿಗಳು ಆ ಹುದೆ 3 ಯನ್ನು ಕೊಡಬಹುದಾಗಿತು. ನೇನುಕ 
ಮಾಡಲು ಜನರ ಸ "ms Boh ತೆಗೆದುಕೊಳ್ಳ ಲಾಗುತ್ತಿತ್ತು. ಇದರಲ್ಲಿ ನಾವು 


1. MAR, 1935, No. 86. ` 
9. Ibid., 1919, p. 33, para 85 
3. EC, IX, An. 44 ; EC, IX, An. 64; EC. IX, Ht. 128; ‘EC, X, Bg. 72; 
EC, X, Be, 88 ; EC, X, Mr. 4 ; 511, IX (ii) Nos 516, 618. 
4. EC, X, Kl. 73 
5. EC, V, Ag. 68, EC IX Bn. 56 ; EC, IX, Cp. 37, MAR, 1928, No. 88 
6. EC, IX, Bn. 59 
7. EC, IX, Bn. 96, EC, XI, Hk. 17; EC, YL, (2): EC, X, Sd. 122 
8. EC, IX, An. 4 
. 9. EC, VIII, Sb. 18 
10. EC, X, Bl. 6 
11. EC, VIII, Sb. 428; MAR, 1926, No. 119 
12. MAR, 1928, No. 91 
18. EC, IX, Bn. 96 
14. EC, X, Kl. 78 
‘18. EC, X, Bg. 72 
16. EC, X, Sd 22 
9 a 


CC-0. Jangamwadi Math Collection. Digitized by eGangotri 





ಚಿತ್ರ ೨ : ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಪಟ್ಟಿ ಣಗಳು 


' CC-0. Jangamwadi Math Collection. Digitized by 6೦೫೧0011 


43 


೪ 1 2 3 4 5 67 ಶಿ garnie 
d eee ee 


1 ಮೈಲು 





CC-0. Jangamwadi Math Collection. Digitized by, eGangotri 


೧೩೨ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪ್ರಾತಿನಿಧ್ಯವನ್ನು ಕಾಣಬಹುದು. ಈ ಕೆಳಗೆ ಕೊಚ್ಚಿರುವ ಶಾಸನಗಳು ಇದಕ್ಕೆ 
ಸಾಕ್ಷ 3ನಾಗಿವಿ — 


(೧) ಸ್ರ ಕಿ.ಶ. ೧೩೬೨ರಲ್ಲಿ ಕೃವಾರ ನಾಡಿನ ಸಮಸ್ತ mda ಪ್ರಜೆಗಳು, ಸೆಕ್ಳುಂದ್ರ ದೆ 
' ಸಮಸ್ತ ನಾನಾ ದೇಶಿಗಳು ಮತ್ತು. ಹದಿನೆಂಟು ಜಾತಿಯವರು ಸರಿಯ ನಾಯಕನನ್ನು 
don ಪಟ್ಟ ಣಸ್ಟಾಮಿಯನ್ನಾಗಿ ನೇಮಿಸಿದರು. (೨) ಕ್ರಿ.ಶ. ೧೩೮೩ರ 2 ಕಿವಮೊಗ್ಗ 
ಜಿಲ್ಲೆಯ ಸೊರಬ ತಾಲ್ಲೂಕಿನ ಒಂದು ಶಾಸನವು ಗುತ್ತಿ ಹದಿಸೆಂಟು ಕಂಪಣಗಳ ಸಮಸ್ತ 

* ಸಾಲುಮೂಲೆ »,, ವಖಲಿಗೆರೆ ನಾಡು, ಹೊನ್ನತ್ತಿ ೨ ನಾಡು, ಹಲಸಿಗೆ, ಹೊನ್ನಲೆ, ಇನ್‌” 
ಗುಂಡಿ ಮತ್ತು ಇತರ ಸ್ಲಳೆದನರು ತಮ ಲ್ಲ ಒಪ್ಪಿ ಮುದೆ n 3 Osan 
* AB 3g *ವನ್ನು ಕೊಟ್ಟಿ ರು. (೩) ಕ್ರಿ.ಶ. ೧೪೧೨ರ ಬೆಂಗಳೂರು ud ಆನೆಕಲ್‌" 
ತಾಲ್ಲೂಕಿನ ಒಂದು ಶಾಸನವು. ಹರಸುನಾಟ್‌ ಪ ಪ್ರಭು ಮತ್ತು ಐವತ್ತಾ ರು ರಾಷ್ಟಗಳ 
ಪ್ರತಿನಿಧಿಗಳನ್ನೊಳಗೊಂಡ ಇತರ ಅನೇಕರು, ಮರಸ zu ಮತ್ತು ತಿರುಮಲಸೆ ಸೆಟ್ಟಿ ಆ stor 
ಫಟ J ಣಸ್ಟಾಮಿ ಹುದೆ ಯನ್ನು ಕೊಟ್ಟ 03.3 (9) $ $.ಶ. ೧೪೧೮ರ ಅದೇ ಸ್ಥಳದ 
| ಮತ್ತೊ 3 o ಶಾಸನವು ಹಿಮ್ಮರೆ ನಾಡಿನ ಸಮಸ್ತ ಗೌಡರು, AS (ಗಳು ಮತ್ತು ಇತರ 

ಬಲ್ಲಗಾವೂಡನಿಗೆ s ಸ್ವಾಮಿತನ "ನನ್ನು ಕೊಟ್ಟ ಕೆಂದು ದಾಖಲೆ 'ಮಾಡಿದೆ. 4 (೫) ಅದೇ 
ಸ್ಸ ಸ್ಥಳದ ಕ್ರಿ.ಶ. ೧೪೨೭ರ ಒಂದು ಶಾಸನವು ಹರಿಯ ವರ್ತಕರು ಮತ್ತು ನಾನಾ ದೇಶಿಗಳ 
ಎರಡು Pim ಪ್ರತಿನಿಧಿಗಳು “ ಪಟ್ಟಿ ಸ್ವಾಮಿ "ತನವನ್ನು ಕೊಟ್ಟ ರೆಂದು ತಿಳಿಸು. 
ತ್ತದೆ. (೬) ಕ್ರಿ ಶ್ರ ೧೪೩೦ರ ಬಾ| ud ಯ ಬೌರಿಂಗ್‌ P ತಾಲ್ಲೂಕಿನ 
ಡಿ ಗ್ರಾಮದ ಒಂದು ಶಾಸನವು ೫೬ ರಾಷ್ಟ್ರಗಳ « ಸಾಲುಮೂಲೆ ” ರೈತರು. 
ಮತ್ತು ಬಾಯ ಚಿಯಿ ಬಸ್ಸಿ ಸೆಟ್ಟ ಸಿಯನ್ನು e ಪಟ್ಟಿ ಣ ಸ್ವಾಮಿ ಯನ್ನಾಗಿ 
ಮಾಡಿದರೆಂದು emo ದೆ 


ಅನೇಕವೇಳೆ ಈ ಹುಜಿ ಸಿಯನ್ನು ಸ ಒಬ್ಬ ಪ್ರಮುಖ ನರ್ತಕಿಗೆ ಕೊಡು. 
ತ್ತಿತ್ತು. ಬೌರಿಂಗ್‌ ಸೇಟಿ ತಾಲ್ಲೂಕು ಕಾಮಸ dud ಗ್ರಾಮದ ಕ್ರಿ.ಶ. ೧೪೨೬ರ 


Au ಶಾಸನವು, weHo ನಾಯಕ « TEY ಸ್ವಾಮಿತನ ಇವನ್ನು ಬುದಸ 
ಸೆಬ್ಬ ಎಂಬುವನಿಗೆ ಕೊಟ 3 OTD) ತಿಳಿಸುತ್ತದೆ.? 


1. EC, X, Ct. 95. 

2. EC, VIII, Sb. 428. 

» EC, IX, An. 44: 56 means many. 
lbid., IV. 

. Jbid,. 64. 

. EC, X, Bp. 72 

. Ibid, 83. 


D Of or 


CC-0. Jangamwadi Math Collection. Digitized by eGangotri 


ಪಟ್ಟಿ ಣಗಳು ಮತ್ತು ಶ್ರೇಣಿಗಳು. naa 


ಮಧ್ಯೆಯುಗದ ಕರ್ನಾಟಕದಲ್ಲಿ ಈ 'ಹುಡ್ದೆಯು ವಂಶಪಾರಂಸರ ವಾಗಿದ್ದಿ ತು.2 
ಡಾ. ಅಪ್ಪಾ dod ತಿಳಿಸಿರುವಹಾಗೆ.. ಮುಖಂಡತ್ತೆ jx) ಅನೇಕ ವೇಳಿ: ವಂಶಪಾರಂಪರ್ಯ 
ವಾಗಿದ್ದಿ ದು? 2 


E ಪಟ್ಟಿ ಣ ಸ್ಟಾಮಿ*ಯುಶೆ ಶ್ರೇಣಿಗಳಿದ್ದ gd ಆಡ ತನ್ನು ಹೊಂದಿದ ನೆಂದು 
ಕಾಣುತ್ತ ar ಅವನು ನಗರದ ಸನಿ ನು. ಒಂದೇ ಸ್ಥಳದಲ್ಲಿ e3 f go 
ವಿಸಿ NEIN ಅವಲಂಬಿಸಿ ಒಂದಕ್ಕಿಂತ ಹೆಚ್ಚಿನ Y ಪಟ್ಟಿ ಣ ಸ್ವಾಮಿ” ಇರಬಹು 
ದಾಗಿತ್ತು. . ೧೪೧೨ರ ಆನೆಕಲ್ಲಿನ ಒಂದು eh ದಂಡಿಶೆಟ್ಟ ಮತ್ತು 
ತಿರುಮಲಶೆಟ್ಟಿ ಒದು ಸ ಸ ಳದ (ಹೆಸರನ್ನು ತಿಳಿಸಿಲ್ಲ) “ ಪಟ್ಟ ಸೈಣಸ್ವಾಮಿ ” ಆಗಿದ್ದ ಕೆಂದು 
ತಿಳಿಸುತ್ತದೆ. " ಕ್ರಿ.ಶ. ೪ರ ಹೊಳಲ್ಕೆರೆಯ ಬು ಶಾಸನವು ಮಲಿಸೆಟ್ಟ 
ಮತ್ತು “aoe 3, "« ಪಟ್ಟಣಸ್ವಾಮಿ ೫ ಗಳೆಂದು ತಿಳಿಸುತ್ತದೆ. ಹಿಂದೆ ವಿಜ ಜಯನಗರದ 
ಉಪನಗರಗಳಾದ ತಿರುಮಲದೇನಿಯರ ಪಟ್ಟಿಣ್ಯ ವರದರಾಜಮ್ಮನ' ಪಟ್ಟಣ ಮತ್ತು 


e 


ಕೃಷ್ಣಾ ಪುರದಲ್ಲಿ ಸೆಟ್ಟಿ ಪಟ್ಟಣ 9 ಸ್ವಾಮಿಗಳು ಇದ್ದ ರೆಂದು amende send e. 6 ಕೆಳದಿ ' 


ಸೀಮೆಯಲ್ಲಿ ಕಳಿಸೆ ಪಟ್ಟ ಇದಲ್ಲಿ ಒಂದಕ್ಕಿಂತ ಹೆ ಹೆ AS « ಪಟ್ಟ ಣ ಸ್ವಾಮಿ "ed ರು.? 

ಪಟ್ಟಿಣಸಾ ET ಸಂಭಾವನೆ ses ಕರ್ತವ್ಯಗಳು. ಆವನ "ಮುಖ್ಯ 
ಮಮನ ch ಮಾನ್ಯ - ಭೂಮಿಯಾಗಿದ್ದಿ ತು. ಕ್ರಿ.ಶ. ೧೩೬೨ ರಲ್ಲಿ ಕೈವಾರ ಸಂತೆಯ 
ಪಟ್ಟಣಸ್ವಾಮಿ ಹ್‌ ಸಮಸ್ತ ತೆಂಗೆಗಳನ್ನೂ ಮಾಫಿ ಮಾಡಿ ಭೂಮಿ 
ಯನ್ನು ಕೊಡಲಾಯಿತು. ಕ್ರಿ.ಶ . ೧೪೧೨ ಲ್ಲಿ ದಂಡಿ ಸೆಟ್ಟಿ ಮತ್ತು ತಿರುಮಲಸೆ B,» 
ಸುಂಕದಿಂದ ರಿಯಾಯಿತಿ ಪಡೆದ “ ಮಾನ್ಯ? 2 ಭೂಮಿಯನ್ನು "ಪಡೆದರು. 9 8.2. 
x ರಲ್ಲಿ ಬುಡಪಸೆಟ್ಟಿ ಪಟ್ಟಿ £9 ಸ್ವಾಮಿತನನನ್ನು: « ಮಾನ್ಯ ೫ ಸಹಿತ ಪಡೆದನು. 

ಕೆ. ೧೪೩೦ರಲ್ಲಿ ಮಾರಗಲ್‌ ಚಿಯಿಬಸ್ಸಿ ಸೆಟ್ಟಿ ಭೂಮಿಯನ್ನು ಪಡೆದನು. ಕ್ರಿ ಶೆ. 
ರಲ್ಲ Q8 ಣ್ಣ ನಾಯಕ « ಫಟ್ಟ ಸ್ವಾಮಿ "A (ಹೆಸರನ್ನು ಸೂಚಿಸಿಲ್ಲ) anes 
ಯನ್ನು ಕೊಟಿ ನು: 3.12 





. Dikshit: op.cil. pp. 150-157. 

. Appadorai : op.cit., I, p. 386. . 

. Mahalingam : Economic Life, p. 32. 

. EC, IX, An. 44. 

. EC, XI, Hk. 17. 

- SII, IX (ii), No. 573. 

. MAR, 1930, No. 6U. 

. EC, X, Ct. 95. 

s EC, IX, An. 44. 

. EC, X, Bp. 83. 

. Ibid., 152. Te Ier 
. EC, VI, Tk. 69. | $55 ಟ್‌ (1 


oma C» ಲ. ಹ. C9 19 — 


ga pd pd 
£ m © 


'" CC-0. Jangamwadi Math Collection. Digitized by eGangotri 


al EE TNE ENN 


೧೩೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


* ಸಟ್ಟಣಸ್ಟಾಮಿಯ *"ಮುಖ್ಯ ಕರ್ತವ್ಯಗಳು, ಪೌರಾಧ್ಯಕ್ಷತೆ' ಮತ್ತು ಸಂತೆಯ. ' 
eux. ಸ್ರ. ವಾರಿಗಳಾಗಿದು. ವ್ರ. ಸಂತೆಯ; ವೆಚ್ಚ ವನ್ನು ಸುಂಕಗಳ ವಸೂಲಿಯಿಂದೆ RPT, xis 
à, ದನ ನನು ಮತ್ತು ಅದು ಅವನ ಮತ್ತೊ ಂದು ವರಮಾನವಾಗಿತ್ತು. ಕ್ರೈ.ಶ: ೧೩೭೮ರ: 
ses ಶಾಸ ಸತವ; ರಾಮೇಶ್ವರ ಗ್ರಾ ಮದಲ್ಲಿ ಸಂತೆಯು ಸ್ಟಾ ಹಿಸಲ್ಪ db, ಅಲ್ಲಿಗೆ. 
ಬರುತ್ತಿದ್ದ ಸಗಟು ಧಾನ್ಯ ಗಳು: ಬುಡು, ನರ್ಷ ಕಾಲ ಯಾನ ತೆಂಸೆಯನ್ನು ಕೊಡ 
ಜೇಕಾಗಿರೆಲಿಲ್ಲವೆಂದು ತಿಳಿಸುತ್ತ ದೆ. ಅನಂತರ: ಇತರ. ತೆರಿಗೆಗಳೊಡನೆ “ ಸ್ವಾಮಿತನ?ದ' 
ತೆರಿಗೆ" ಮತ್ತು ಐವರು “ E ಗಳ" ತೆರಿಗೆಗಳನ್ನು ವಿಧಿಸಬೇಕಾಗಿತ್ತು “ಪಟ್ಟಣ 

ಸ್ವಾಮಿ” ವೆಸೂಲುಮಾಡುತ್ತಿ, d ಸಂತೆಯ ಸುಂಕವನ್ನು A ಸ ಳೀಯ ದೇವರ ಸೇವಕ. 

ದಾನಮಾಡಿ ದುದಕ್ಕೆ ಅನೇಕ | ದಾಖಲೆಗಳಿವೆ. 2 

ಕಂದಾಯದ: dinis ಆ ಪಟ್ಟಿ ಣಸ್ಕಾನಿಂ ಸಿಯ ಅಧಿಕಾರ : "ಸೆಬಿ ಪಟ್ಟಣ 
| ಸ್ವಾಮಿ*' ಕಂದಾಯದ ವಿಚಾರದಲ್ಲಿ: ಅಧಿಕಾರಣೊಂದಿದ್ದ ನೆಂಬುದು. ಶಾಸನಗಳಿಂದ: 
ಸ್ಪಷ್ಟವಾಗುತ್ತ ದೆ. ಕ್ರಿ.ಶ. ೧೫೫೫ರಲ್ಲಿ ಧಾರಾಪುರದ ಲಿಂಗರೆಸ * AU, ಗಳು” ಮತ್ತು 
ಸೆಬುಪದಿಸಿಯಲಿ (d A ರಾಯಪುರ) ವಾಸಿಸುತ್ತಿ d ಸ್ಥಳೀಯ ಮತ್ತು ಹೊರಗಿನ à 
ವರ್ತಕರು, ರಾಜನ e080 ಪಾ ್ರಾರಂಭಿಸಿದ ಫಿಟಿಬೇದಿಯೆಲ್ಲಿನ ತೆಂಗೆಗಳನ್ನು ರಿರ್ಧರಿಸಿ. 
ಆಜ್ಞೆ ಮಾಡಿದರು. ಈ ಆಜ್ಞೆ ಯ z ಕಾರ ಮೊದಲಿನ. ಮೂರು ವರ್ಷಗಳಲ್ಲಿ: ಯಾನ 
ತೆರಿಗೆಗಳನ್ನೂ ಹಾಕಬಾರದು. ಅನುತರ ಪ್ರ à ಎಣ್ಣೆ ಗಾಣಕ್ಕೆ ಒಂದು ವರಹ, ನೇಯುವ: 
ಮಗ್ಗ 8, ಮೂರು ಪಣಗಳ್ಳು ಅಂಗಡಿಯೊಂದಕ್ಕೆ ಮೂರು ಪಣಗಳ್ಳು ಸಣ್ಣ ಪುಟ್ಟಿ 
ಸಾರಳ ಅಂಗಡಿಯೊಂದಕ್ಕೆ ಒಂದು ಸಣ. ಇನೆಲ್ಲವನ್ನು ವಸ ರ್ಷೆಕ್ಟೊಂದುಸಲ 
ವಸೂಲು. ಮಾಡಬೇಕಾಗಿತ್ತು.3 XE ರೀತಿ ಕ್ರಿ.ಶ. ೧೫೩೫ರಲ್ಲಿ ಪ್ರಧಾನ ತಿರುಮಲ: 
ರಾಯನ ನಿಯೋಗಿ ಅಬ್ಬರಾಜ ತಿಮ್ಮಪ್ಪ, ಜಯನಗರದ ಉಪನಗರಗಳಾಗಿದ್ದ 
ಕಿರುಮಲದೇನಿಯರ ಪಟ್ಟ ಸೈ, ME ನ ಪಟ್ಟಣ ಮತ್ತು ಕೃಷ್ಣ ಪುರದ 
5 ಸೆಟ್ಟಿ ಪಟ 3 ಣಸ್ವಾಮಿ ae ಅನುಮತಿಯಿಂದ ಲ ಮೂಲವಸ ವನ್ನು (ಒಂದು ತೆರಿಗೆ), 
ದಾನಮಾಡಿದನು. 4 ಈ ಶಾಸನಗಳಿಂದ * ಸೆಟ್ಟಿಸಟ್ಟಿಣಸ್ವಾಮಿ ?ಗಳು ತೆರಿಗೆ ವಸೂಲಿಯ 
ಕರ್ತವ್ಯವಲ್ಲದೆ, ಕಂದಾಯದ ಆಡಳಿತವನ್ನು ಹೊಂದಿದ ರೆಂದು ತಿಳಿಯುತ್ತದೆ. ಪಟ್ಟ ಇ 
ಮತೊಬ್ಬ ಅಧಿಕಾರಿಯಾಗಿದ್ದ "`ಸೇನಬೋವ ^, “ ಸೆಟ್ಟಿ ಪಟ್ಟ ಸ್ವಾಮಿ ಉಸ್ಲಿ ಸ 
ಮಾಡುತ್ತಿ ದ ನನು. 


«ಫಟ imo ಸಂತೆಗಳಲ್ಲಿ ಸುಂಕವನ್ನು ವಿಧಿಸುತ್ತಿದ್ದ ನನು ಮತ್ತು ವಸೂಲು C 
ಮಾಡುತ್ತಿದ M ಕ್ರಿ.ಶ. ೧೫೩೮ರ ಒಂದು ಶಾಸನವು ವೀರಣ್ಣ ನಾಂ ನಕ ಪ್ರ ತ್ರಿ 





1. EC, X, Sd. 112 
2. 511, IX (ii), No. 598 ; Ibid., No. 530 and 584 
8. Ibid., No. 516 
4. Ibid:, No. 578 


CC-0. Jangamwadi Math Collection. Digitized by eGangotri 


ಪಟ್ಟಣಗಳು. ಮತ್ತು ಶ್ರೇಣಿಗಳು ೧೩೫ 


ಶುಕ್ರ ವಾರ ಲಕ ಕಣಪುರದಲ್ಲಿ. ನಡೆಯುತ್ತಿ d ಸಂತೆಯಲ್ಲಿ “ ಸಿಟ್ಟ ಗಳು ಮತ್ತು “ ಪಟ್ಟ i 
ಸ್ವಾಮಿಗಳು ವಸೂಲುಮಾಡುತ್ತಿ d. ಸುಂಕ ಮತ್ತು "ಇತರ 'ನರಮಾನವನ್ನು ಹ 

ಲಕ್ವ ಣಪುರದ ಮಹಾಲಕ್ಷ್ಮಿ! ಜೀವಿಜೇವತೆಯ ಸೇವೆಗೆ, ದಾನಮಾಡಿದನೆಂದು.ತಿಳಿಸುತ್ತ; Fe i 
ಶಾಸನಗಳು ಸಂತೆಗಳ ಸುಂಕವನ್ನು ದೇನಸಾ ನಗಳಲ್ಲಿ ಸೇವೆಗೆ ದಾನಮಾಡಿದುದನ್ನು. 
ತಿಳಿಸುತ್ತವೆ. 9 .ಶ. ೧೫೨೮ರಲ್ಲಿ ಎಲಬರಿಗೆ ಮಲ್ಲಸಣ್ಣ ಒಂದು ಅಂಗಡಿಯ ಕಟ್ಟ ಸಿ, 
ಅದನ್ನು ್‌ಮುಲವುಕದ ಸಂತೆಯ» ಸುಂಕದ ವರಮಾನಡಿಣಿಡನೆ tere 
ದೇವರಿಗೆ ದಾನಮಾಡಿದನು.3 ಕ್ರಿ.ಶ. ೧೫೨೯-೩೦ರಲ್ಲಿ ವಿಜಯವಿರೂಪಪುರ' (ಹೊಸ 
ಪೇಟಿ ತಾಲ್ಲೂಕಿನ ಕಂಪ್ಲಿ) ಪೇಳಿಬೀದಿಯಲ್ಲಿ ವಸೂಲುಮಾಡುತ್ತಿ ದ j ಕಂದಾಯವನ್ನು 
ಮಲ್ಲಿಕಾರ್ಜುನ ದೇವರ. ಸೇವೆಗೆ ದಾನಮಾಡಲಾಯಿತು.3 ಕ್ರಿ.ಶ. "೧೫೩೦ರಲ್ಲಿ ಆ: ಸಂತೆ 
ಯಲ್ಲಿ 286739 ಮಾಡುತ್ತಿ à ಸುಂಕವನ್ನು ah ರನಜಿಧರ ಸೇವೆಗೆ ದಾನಮಾಡ 
ಲಾಯಿತು. i ಕ್ರಿ.ಶ. odd ಕೊನೇ ತಿಮ್ಮೇ ರಾಜ ರವ್ರದೂರ್‌' ಸುಂಕವನ್ನು 
ವಿಠಲದೇವರ dy ದಾನಮಾಡಿದನು. ü 


ಭೂದಾನಗಳಲ್ಲಿ ಪಟ್ಟಣ ಸ್ವಾನಿಂಯ ಅಧಿಕಾರ: ಭೂದಾನ ಮಾಡುವಾಗ 
“ಪುಟ್ಟ 3 ಣಸ್ವಾನಿ”ಯ ಒಪಿ ಬಗೆಯನ್ನು ಪಡೆಯಲಾಗುತ್ತಿತ್ತು. ಕ್ರಿ.ಶ. ೧೫೪೫ರಲ್ಲಿ ಗೌಡ್ಕ 
"E ಮತ್ತು “ಪಟ್ಟಿ ಣಸ್ಪಾಮಿ”ಗಳ ಸಮ್ಮ: ತಿಯಿಂದ 3 ರಾನುರಾಜಯ ಕುರಿಗೋಡು 
ಬಸ್ತಿಯ ಜಿನದೇನರ "E Aer etg $ ese OFS. NAME, ಸೀಮೆಯ 
ಗೌಡ ಸೇನಜೋವರು “ಸೆಟ ಸೆಟ್ಟಸಟ್ಟ ಣಸ್ವಾಮಿ”ಗಳೊಡನೆ ' ನಿಡುಗಲ್‌ ರಾಜ್ಯದ 
ತಿಮುಕುಂಟಿ ಗಾ ್ರಾನುವನ್ನು ಫೆಯಲಬಂದೆ ತಿರುವೇಂಗಳನಾಥ. ದೇವರ ಸೇವೆಗೆ, ದಾನ 
ಮಾಡಿದರು.? 


ಶ. ೧೩೬೬ರ. ಕಂಪಣ್ಣ ಒಡೆಯರ ಕಾಲದ ಒಂದು ಶಾಸನವು, ಬಂಡೆಹಳ್ಳಿ 
ಗ್ರಾ a% Mer ಮತ್ತು ಸುಂಕದ ಒಂದು ಭಾಗವನ್ನು ನಾಡು, ನಗರ ಮತ್ತು 
oe ದೇಶಿಗಳ ಸಮ್ಮ; ತಿಯಿಂದ ಮೋಜಿಹಳ್ಳಿ ಮಲ್ಲಿನಾಥ ದೇವರ ಸೇವೆಗೆ ದಾನಮಾಡಿದ 
ರೆಂದು ತಿಳಿಸುತ್ತದೆ. ಆ ಶಾಸನದಿಂದ ನಾನಾ: ದೇಶಿಗಳು ಮತ್ತು ನಗರ ಕಂದಾಯದ 
ವಿಚಾರದಲ್ಲಿ ಮತ್ತು ಭೂದಾನ ಮಾಡುವುದರಲ್ಲಿ ಅಭಿಪ್ರಾಯ. ಕೊಡುವ ಹೆ ಕೃನ್ನು 
ಹೊಂದಿದ್ದ ಕೆಂದು 'ತಿಳಿಯುತ್ತ Qs ಕ್ರಿ.ಶ. ೧೫೪೭ರ ಒಂದು ಶಾಸನವು ಹರಗಲ ನೇಮ 


1. Ibid., No. 584 

2. Ibid., No. 533 

9. Ibid., No. 530. 
4. Ibid., No. 532. 
5. Ibid., No. 616. 
6. Ibid., No. 618. 
7. Ibid., No. 666. 
8. Ibid., No. 411. 


CC-0. Jangamwadi Math Collection. Digitized by eGangotri 


'O4k ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಜಳೀಯ ಸರ್ಕಾರ 


ಅಮ್ಮಿನಭಾವಿ ಪ್ರದೇಶದ ನಾಯಿಂದರಿಗೆ, ತಿಮ್ಮೋಜ, ಕೊಂಡೋಜ ಮತ್ತು ಭದ್ರೋಜ 
ರವರ ಅರಿಕೆಯ ಮೇಲೆ ಮಹಾಮಂಡಲೇಶ್ವರ ಶ್ರೀರಂಗರಾಜ ಮತ್ತು ರಾಮರಾಜ ತೆರಿಗೆ. 
ಗಳನ್ನು ರದ್ದು ಮಾಡಿದರೆಂದು ದಾಖಲೆ ಮಾಡಿದೆ. ಈ ಆಜ್ಞೆಯನ್ನು "X38 ಸಟ್ಟಣ 
ಸ್ವಾಮಿ ಗೆ ತಿಳಿಸಲಾಯಿತು. | | 
|. ಚಿಕುಡುಗಳು ಮತ್ತು ಗೌರವಗಳನ್ನು ನೀಡುವ ಅಧಿಕಾರ : ಕ್ರಿ.ಶ. ೧೩೬೨ರ 
ಬೇಲೂರಿನ ಒಂದು ಶಾಸನವು, ಅನೆಕ ಪಟ್ಟಣಗಳ ವರ್ತಕರು ಮತ್ತು ರೈತರು ಸಭೆ 
ಸೇರಿ ಪ್ರಸಿದ್ಧ ಸೇನಾನಿ ಮುದ್ದಣ್ಣ ದಣ್ಣಾಯಕನಿಗೆ, ಆತನು ರಾಜ್ಯದಲ್ಲೆ ಲ್ಲ ವಾಣಿಜ್ಯಕ್ಕೆ 
ಕೊಟ್ಟ ರಕ್ಷಣೆಗೆ ಪ್ರತಿಯಾಗಿ “ಪೃಥ್ವೀಸೆಟ್ಟ ತನ” (ಪೌರಸಭಾಧ್ಯಕ್ಷ) ವೆಂಬ ಬಿರುದನ್ನು 
ನೀಡಿದರೆಂದು ತಿಳಿಸುತ್ತದೆ. ಇದು. ಪಟ್ಟಣಗಳ ಎಲ್ಲ ವರ್ತಕರು ಸಾಮೂಹಿಕವಾಗಿ 
ವಾಣಿಜ್ಯಕ್ಕೆ ಕೊಟ್ಟ ರಕ್ಷಣೆಗೆ ಮನ್ನಣೆ ಕೊಡಲು ಸೇರಿದಸಭಿ. 
ಪೌರಸಭೆ; ನಗರ : ಈ ಮೊದಲೇ ತಿಳಿಸಿರುವ ಹಾಗೆ ಪಟ್ಟಣ ಅಥವಾ ನಗರ 
ಒಂದು ಆಡಳಿತ ವಿಭಾಗವಾಗಿದ್ದಿತು. “ನಗರ” ಎಂಬ ಪದವನ್ನು ಪೌರಸಭೆಯನ್ನು 
ಸೂಚಿಸಲೂ ಉಪಯೋಗಿಸಲಾಗುತ್ತಿತ್ತು. ಪೌರಸಭೆಯನ್ನು ಸೂಚಿಸುವುದಕ್ಕೆ 
ನಕರ, ನಖರ, ನಗೆರಸಮೂಹ ಅಥವಾ ಸಮೂಹ ಎಂಬ ಪದಗಳನ್ನು ಉಪಯೋಗಿಸ 
ಲಾಗುತ್ತಿತ್ತು. ಕ್ರಿ.ಶ. ೧೩೬೫ರ, ಒಂದು ಶಾಸನದ ಪ್ರಕಾರ ಮೋಡೆಹಳ್ಳಿಯ ಮಲ್ಲಿನಾಥ 
ಜೀವರ ಸೇವೆಗೆ ಭೂದಾನ ಮತ್ತು ಸುಂಕದ ಒಂದು ಭಾಗನನ್ನು ದಾನಮಾಡಲು 
© ನಗರ “ದ ಒಪ್ಪಿಗೆಯನ್ನು ತೆಗೆದುಕೊಳ್ಳ ಲಾಯಿತು. ಇಲ್ಲಿ “ನಗರ” ಎಂಬ ಪದವು 
ಪೌರಸಭೆಯನ್ನು' ಸೂಚಿಸುತ್ತದೆ. "Ub cons mo" ಪೌರಸಭಾಧ್ಯೆಕ್ಷನಾಗಿರುತ್ತಿದ್ದ ನು.3 
ಕ್ರಿ.ಶ. ೧೪೩೫ರ ಮಲೂರಿನ ಒಂದು ಶಾಸನವು ತೆಕಲ್‌ ನಗರದ " ಪಟ್ಟಣಸ್ವಾಮಿ ” 
ಸಿಂಗರಾಜ, ಆ ನಗರದ ಸುತ್ತ ಎರಡು ಸುತ್ತು ಕೋಟಿಗಳನ್ನು ಮತ್ತು ಅನೇಕ ಕಟ್ಟಡ 
ನಿರ್ಮಾಣ ಚಟುವಟಿಕೆಗಳನ್ನು ಕೈ ಗೊಂಡನೆಂದು ತಿಳಿಸುತ್ತದೆ. ಈ ಸಂದರ್ಭದಲ್ಲಿ 
ay ೧೭೦೦ರಲ್ಲೂ “ gi cens mo ” ಹುದ್ದೆ ಅಸ್ತಿತ್ವದಲ್ಲಿದ್ದಿ ತೆಂದು ನೆನೆಸಿಕೊಳ್ಳ 
ಇದು. ಆ ವರ್ಷದ ಬೇಲೂರಿನ ಒಂದು ಶಾಸನವು, ಬೇಲೂರಿನ ವರ್ತಕರು (ಪೌರ 
ಸಭಾಧ್ಯಕ್ಷ) « ಸೆಟ್ಟಿ ಸಟ್ಟಣಸ್ವಾಮಿ * ಮತ್ತು ದೇವಾಲಯದ ಅರ್ಚಕರು ದೋಬಿ 
ಕೋಮಿನನರಿಗೆ ಒಂದು ಶಾಸನವನ್ನು ದಾಖಲೆಮಾಡಿದೆ.* ಪಟ್ಟಣ ಸಮುದಾಯವು 
ಭೈರಾಜೀನಿಯ ಮರಣ ಸ್ಮಾರಕವಾಗಿ ಒಂದು ಶಾಸನವನ್ನು ಮಾಡಿತು. | 





1. Dcmbay-Karnatak Inscriptions, II, No. 257. 
2. EC, V, Bl. 75. 

3. SII, IX (ii) No. 411. 

4. EC, X, Mr. 4. 

5. Ibid., RI, 6. 


6. Panchamukhi : Karnatak lascriptions, I vol, No. 39 of 1989.40. 


. CC-0. Jangamwadi Math Collection. Digitized by eGangotri 


ಪಟ್ಟಿಣಗಳು ಮತ್ತಾ ಶೆ ಶ್ರೇಣಿಗಳು Q4& 


ಪೌರಸಭೆ ಒಂದು ಪ್ರತಿನಿಧಿ ಸಂಸ್ಥೆ ಸಯಾಗಿದ್ದು ಸ್ಥಳೀಯ ಜನರ ಹಿತವನ್ನು 
ಶಕ್ಷಿಸುತ್ತಿದ್ದಿ ತು. ಸರ್ಕಾರದ. ಉನ್ನತ ಅಧಿಕಾರಿಗಳು ಸಾಮಾನ್ಯ ವಾಗಿ ಸಭೆಯ RT, 
ಗಳನ್ನು ಚ್ಯುತಿಗೊಳಿಸಲು ಶಮ, y ಅಧಿಕಾರವನ್ನು ಚಲಾಯಿಸಿ ರಲಿಲ್ಲ. ತೆರಿಗೆಗಳ 
ರಿಯಾಯಿತಿ ಅಥವಾ Vari? ದಾನೆ ಪೌರಸಭೆಯ ಸಮ್ಮತಿಯಿಂದ ಆಗುತ್ತಿ & 2. 
ಅದರ ಸ ಸದಸ್ಯರಲ್ಲಿ ಒಮ್ಮ; 3 ಮನೋಭಾವ ಇದ್ದಿ d). ಅದರ ae ರನು, ಅನೆಕ ET 
« ನಗರತ್ತಾರ್‌* sett ಕರೆಯಲಾಗುತ್ತಿ! 2AB l ನಗರ್‌ .ಕರಣತ್ಕೂರ್‌ ?? 
(ಲೆಕ್ಕಿಗರು) ಮತ್ತು * ನಗರ ಮಧ್ಯೆಸ ಸ್ಮ ಸ ನಗರದ ಅಧಿಕಾರಿಗಳಲ್ಲಿ ಸೇರಿದ್ದ ರು. 


ಆ ಕಾಲದ rs ದಾಖಲೆಗಳು “ ನಗರಮು i « ನಖರಮು ", » ವ್ಹುಕರೆಮು * 
ಎಂಬ ವರ್ತಕರ ಸಂಸ್ಥೆಗಳನ್ನು ಹೆಸರಿಸಿನೆ. “ ನಗರಮು ” ಸದಸ ರು ವೈಯಕ್ತಿ ಕವಾಗಿ 
ಮತ್ತು ಯೊ “ನಗಠೇಶ್ವ ರ” ಅಥವಾ “ನ ಕರೇಶ್ಚರಪಾದ-ಪ ಪದ್ಮಾರಾ ಕುಲು? 
ಅಂದರೆ, ನಗರೇಶ್ವರ ಅಥವಾ dde, ರ ದೇವರ uu ಪಾದಗಳನ್ನು. ಪೂಜಿಸುವವರು 
ಎಂದು ಕರೆದುಕೊಳ್ಳು 23, 3.5 ಕ್ರಿ.ಶ ಶ. ೧೪೦೨ರಲ್ಲಿ ಹರಿವು ಸೆಟ್ಟಿ ಗಳು ನಗರೇಶ್ವ ರ ದೇವರ 
ಪೂಜೆ, ಉತ್ಸ ಮ AES ಎಲ್ಲವ್ರ ತಗಳಿಗೆ RE ಒಂದನ್ನು ಕೊಡಲು ಒಪ್ಪಿ ದರು. 
ಕ್ರ. ಶೈ ೧೪೩೩ರಲ್ಲಿ SRR, Sen ನಖರೇಶ್ವರ ದೇವರ ಮುಂದೆ ಶಾ ಶೈತವಾದ 
ಒಂದು ದೀಪಕ್ಕೆ ಮತ್ತು ನಿರ್ದಿಷ 3,5035, 05) ಬಾ ್ರಾಹ್ಮಣರಿಗೆ ದೇವಸ್ಥಾ ನದಲ್ಲಿ ನಿಶೇಷ 
ದಿನಗಳಲ್ಲಿ ಆಹಾರ Suo ಭೂದಾನಮಾಡಿದನು.? “ ನಗರಮು* ಅಥವಾ 
* ನಖರಮು? ದೇವರ ಪ್ರತಿಷ್ಕಾ XS ಮಾಡುತ್ತಿ ದ್ದು ದರಿಂದ ದೇವರನ್ನು “ ನಗರೇಶ್ವ ರ” 
ಅಥವಾ “ ನಖರೇಶ್ವರ ” ಸ “ಕರೆಯುತ್ತಿ d ರು. 


ಭಾಸ್ಕರಾಚಾರ್ಯರ S ಪುರಾಣ ಸುಮಾರು ಕ ಕ್ರಿ.ಶ. ೧೫೦೮ರಲ್ಲಿ ಬರೆದ ತೆಲಗು 
) à 
ಕಾವ್ಯ. ಈ "ಕೃತಿಯ ಪ್ರಕಾರ “ನಗರ”, ಸಂಸ್ಥೆಗಳು ed ಪಟ್ಟ ಣಗಳಲ್ಲಿ ಮತ್ತು 
ನಗರಗಳಲ್ಲಿ ಅಸ್ತಿತ್ವ 390 ತು ಮತ್ತು ರಾಷ್ಟ್ರದಲ್ಲೇ ಲ್ಲಾ ವ್ಯಾ ಸಿದ ಕ! Bad 
ಸಂಸ್ಥೆ ಯಾಗಿ ವ್ಯ ವ್ಯವಸ್ಥ Ey ತು. “gno” ಸಂಸ್ಥೆ ನಗಳು ೧೮ A 'ಸ್ಥಳಗಳಲ್ಲಿದ್ದು 3. 
ಅವಸಳಾವುವೆಂದರೆ: do, ದನದ, ಪಾಂಚಾಲ, ನಿರೆನದ್ಯ, ಜಗನ್ನಾಥ, ಕ್ಸೀರಕಾಸಾರ, 
ಜೆಂದುಲೂರು, ಇಲಾ, ಫಂಟಿಸಾಲ್ಕ ತ್ರಿಗುಣಿತಭೀಮ (ಸೂರು ಭೀಮಾವರಂಗಳು), 
ವಿಶಾಖ, ಕಳಿಂಗ, ನೃ ಸಿಂಹೈ ಮ ಆಚಂತ ಮತ್ತು ಫೆನುಗೊಂಡ. 


Mahalingam: SIP, p. 394. 

. SII, VII]. No. 68. 

. SII, XX, No. 592. 

Ibid., No. 592 ; Ibid., VII, No. 1031. 

Ibid., X, No. 439. 

EC, IX, Bn. 96. | 

» SII, X, No. 429. Ses 
eric Vaisyapuranamu (Madras, 1239), V, Pr. 86, p. 46. 


uO Pe pp 


CC-0. Jangamwadi Math Collection. Digitized by eGangotri 


೧೩೮ ವಿಜಯನಗರ] ಸಾಮ್ರಾಜ್ಯದಲ್ಲಿ ಸ್ಥ ಳೀಯಂ ಸರ್ಕಾರ 


 *ನಗರಮು*' ಒಂದು, “ ಜೇಶದ ” ಒಂದು. ವಿಭಾಗವಾಗಿದ್ದಂತೆ; ಕಾಣುತ್ತದೆ: “ ದೇಶ » 
ಆಥವಾ. " ಜಿಲ್ಲೆ? ಆ ಕಾಲದಲ್ಲಿ ಒಂಡು. ಪ್ರಾಡೇಶಿಕ' ವಿಭಾಗವಾಗಿದ್ದಿ so. ಪೆನುಗೊಂಡ 
ಅವರ ಮುಖ್ಯ ನಗರ: ಮತ್ತು ಪ್ರಧಾನ: ಕಛೇರಿ: ಇದ್ದ ಸ್ಥಳವಾಗಿತ್ತು. ನಮಗೆ 
ಪೆನುಗೊಂಡದ ವಿವರಣೆ ಸಿಗುತ್ತದೆ. ಇತರ ne. R; ಳಗಳು. * ಗ್ರಾಸಗ್ರಾಮ,* ಅಥವಾ 
ಬೆಂಬಲಿಗ ಗ್ರಾಮಗಳಾಗಿದ್ದುವು. “ ST ವ್ಯಾಪಾರಶ್ರೇಣಿಗಳ' ಸಂಯುಕ್ತ 
ಸಂಘವಾಗಿದ್ದಿ ತು. 

ನಗರದ ಶಾಖೆಯ ಆಡಳಿತವು S ಮಂಡಲಿಯ ಹೆತೋಟಿಯಲ್ಲಿದ್ದು ಅದರೆ 
ಸದಸ್ಯರನ್ನು “ನಗರ. ಸ್ವಾಮುಲು” ಅಥವಾ “ ಪಟ್ಟಣ ಸ್ವಾಮುಲು” "ಅಥವಾ 
" ನಗರೇಶ್ವರ.” ಎಂದು. ಕರೆಯಲಾಗುತ್ತಿತ್ತು. Ses “ ನಗರೇಶ್ವರನ * edu 
ಯಲ್ಲಿ ಸಿರುತ್ತಿ ದ್ದು ಸದಸ್ಯರು ಸರಿಯಾಗಿ. ಆಸನಾರೂಢರಾಗುತಿ ತ್ತಿದ್ದ ರು3 ಸಭಾಂಗಣ 
ವನ್ನು z ಮುಖಮಂಟಪ » ಎಂದು. ಕರೆಯುತ್ತಿದ್ದ ರು.4 ಸಭೆಗೆ ಹಾಜರಿರಲು ೧೮ 
ಸ್ಥ ಳಗಳ. * ನಗರಸ್ವಾಮಿ ಗಳಿಗೆ ಆಹ್ವಾನನೀಯಲಾಗುತ್ತಿ g 5 ಆಹ್ವಾನಗಳನ್ನು 
ಗುಪ್ತನಿಯೋಗಿಗಳ ಮುಖಾಂತರ ಕಳುಹಿಸಲಾಗುತ್ತಿತ್ತು.5 ಮುಖಮಂಟಪಕ್ಕೆ ಬರದಿದ್ದ 
ಸದಸ್ಯರನ್ನು ಹೊರದೂಡಬಹುದಾಗಿತ್ತು.? “ TET "G ವಿಚಾರವಾಗಿ ತೀರ್ಮಾನ 
ಕೈಗೊಳ್ಳುತ್ತಿ ತ್ತಿದ್ದ ಸಭೆಯನ್ನು ^ ಧರ್ಮಸಭೆ ಸಿಗಳೆಂದು ಕರೆಯುತ್ತಿ ದ್ದ ರು. ಪ್ರಧಾನ 
ಕಚೇರಿ ಇದ್ದ ನಗರದ e ನಗರಸ್ವಾಮುಲು. » ಮಂಡಲಿಯ ನಾಯಕನು” ಎಲ್ಲ ನಗರಗಳ 
ಮಂಡಲಿಗಳ. ಅಧ್ಯಕ್ಷನಾಗಿದ್ದ ನು. ಅವನನ್ನು “ ಮಹಿಮಸೆಟ್ಟ ೫ ಎಂದು ಕರೆಯುತ್ತಿ, ದ್ದ ರು. 
ಅವನಿಗೆ ವೀಳ್ಯವನ್ನು ಸ್ವೀಕರಿಸುವ ಗೌರವದ ಹೆ ಹಕ್ಕಿತ್ತು. d “ಸಭೆಯಲ್ಲಿ ೧೮ T ಳಗಳಿಗೆ 
ಸೇರಿದೆ ೧೫೦ * OE ಗಳಿದ್ದ ರು.20 ಸಮಯಮಂತ್ರಿಯ ಕರ್ತವ್ಯ ) ಸಭೆಯ 
ಏರ್ಪಾಡುಮಾಡುವುದಾಗಿದ್ದಿ 93.1 

ಬಿದಿರೆ; ಮೂಡಬಿದಿಕೆ ಗ್ರಾಮನ್ರ,ಮಂಗಳೂರಿಥಿಂದ ಈಶಾನ್ಯಕ್ಕೆ 9-55 ಮೈಲಿಗಳ 
ದೂರದಲ್ಲಿ ಬೆಟ್ಟಿಗಳ ಮೇಲಿದೆ. ಶಾಸನಗಳ ಪ್ರಕಾರ ಅದನ್ನು nod, ನಗರ, ವಂಶಪುರ 
ಮತ್ತು 'ವೇಣುಪುರ ಎಂದು ಕರೆಯುತಿ ತಿದ್ದು, ಅದು. ಮಂಗಳೂರು, ರಾಜ್ಯಕ್ಕೆ ಸೇರಿದ್ದಿ ತು; 


Y. Ibd:, V, 18:71. 
2. lbid., IV, (ii), 79,7111, V, 108, iii 
3. Ibid., VII, V, (iii). 
4. Ibid., VIII, V- 19. 
* 5. Ibid., VII. V. 108. 
6. Ibid., 
7. Ibid., VIII, V. 47. 
8. Ibid., I, V, 14. 
9. Ibid., VIII, V. 47. 
10. /bid., V. 14. 
11. Ibid., VII, 7. 108. 


CC-0. Jangamwadi Math Collection. Digitized by eGangotri 


ಪಟ್ಟಿ ongl ಮತ್ತು ಶ್ರೇಣಿಗಳು: ೧೩೪ 


ಅದು: ಜೈನಮತದ; ಒಬ್ಬ ಮುಖ್ಯಪುರೊಹಿತನ ಪೀಠವಾಗಿದೆ. ಮತ್ತು ಅಲ್ಲಿ ೧೬ಕ್ಕೆ 
ಕಡಮೆಯಿಲ್ಲಡೆ ಜೆ ಬಸ್ತಿ ಗಳಿವೆ... ಮೂಡಬಿದಿರೆಯಲ್ಲಿ: ೮. * ಮನಿಸಸಟ್ಟೇ ಕಾರರು > 
ಮತ್ತು “ನಾಲ್ಕು ಬ ಳಮೆಗಳು' ? ad o ಕ್ರಿ d. ೧೪೭೬ರ* ಮತ್ತು eink: 
ಮೂಡಬಿದಿರೆಯ ಶಾಸನಗಳಲ್ಲಿ “ಮ ಮನಿಸಸೆಟ್ಟಿ ಕಾಂತು ಸ“ ಪ್ರಜಿಸೆಟ್ಟ ಕಾರರು » ಮತ್ತು 
| ಮಂದಿಸೆಟ್ಟಕಾರರು ” ಎಂದು ಹೇಳಲಾಗಿದೆ. ಮನಿಸ ಮತು um ಎಂಬ ಮೂರು. 
ಪದಗಳ ನ ಜನ ಎಂದು. ಅವರು (೮) ಹೊಯ್ಸ dd "d ನಿಜಯೆನಗರಕಾಲದ 
ವರೆಗೆ ಬಿದಿರೆಯ. “ ಹೆಲರು” ಅಥವಾ ಸಭೆಯ ಕಾರ್ಯನಿರ್ವಾಹಕರಾಗಿದ್ದ ರು. 


ತಲಕಾಡು ; NOT ಪಟ್ಟಿ ಣದ ಆಡಳಿತವು ಒಬ್ಬ * ಸ್ಥಾನಪತಿಯ * 
ಹೆತೋಟಯಲ್ಲಿದ್ದಿ ತು. ಕ್ರಿ.ಶ. ರ ೧೩೩೪ರ ವರೆಗೆ ತಲಕಾಡಿನ ಪೌರವ್ಯವಸ್ಥೆ 
ಯಲ್ಲಿ ನಾಲ್ಕು” * aive ಸ್ವಾಮಿ ?ಗಳ್ಳು..೨೫ ಸದಸ್ಯರನ್ನೊಳಗೊಂಡ ಮಂಡಲಿ 
ಪ್ರ ಜೆಗೌಡರೂ "ಸಜೆಗೆ ಸೇರಿದ ಮಹಾನಗರ * ಅಥವಾ “ ಪೌರಸಭೆ ”, ಏಳು ಪುರಗಳು 
ಮತ್ತು ಪಂಚಮಠನನ್ನೊಳಗೊಂಡ ತಲಕಾಡು ಪಟ್ಟಣದ ಅಧಿಕಾರಿ ಒಬ್ಬ “ಸ್ಥಾ 9 NaS z 
ಸೇರಿದ್ದ ರು.4 


ಕ್ರಿ.ಶ. ೧೪೦೬ರಲ್ಲಿ ಕುಂದಾಪುರದಲ್ಲಿ ಇಬ್ಬರು ಧಣಿಗಳು (ನಾಯಕರು) ಇತರ 

Scion ಅದೇ ಗ್ರಾಮದ ಒಂದು ನಿವೇಶನವನ್ನು ಕೊಂಡು, ಅದನ್ನು ದಾನ 
ಮಾಡಿದರು. 

ಕ್ರಿ.ಶ. ೧೩೬೬ರಲ್ಲಿ “ ನಾಡು, “ನಗರ” ಮತ್ತು " ನಾನಾದೇಶಿ "neos v 
ಗೊಂಡ ಬಂಡೆಹಳ್ಳಿ ಮತ್ತು ಮೋಡಿಹ o ಸಭೆಯನ್ನು ಹಿಂಡೆಯೇ ತಿಳಿಸಲಾಗಿದೆ." 

ನಮ್ಮ “ di » ಅಥವಾ Fee ಅಧ್ಯಯನದಿಂದ ಆ ಸಜ್ಜೆಯು ಈ ಕೆಳಗೆ. 
ಕಂಡನರನ್ನೊಳಗೊಂಡಿತ್ರ, ಂದು ತಿಳಿಯಬಹುದು 

(೧) * ನಗರ” ಅಥವಾ ಆ 3 dd ವಿವಿಫೆಶ್ರೀಣಿಗಳು, o PYS ಸಂದರ್ಭ 
ಗಳಲ್ಲಿ “ ಪ್ರಜೆಗೌಂಡರು”, (5) : ಪುಕಗಳು » ಮತ್ತು “ ಬ್ರಹ್ಮಪುರಿಗಳು” 
(9) Rene (೫) ಕಾರ್ಯನಿರ್ವಾಹಕ ಮಂಡಲಿ ಮತ್ತು (೬) ) ber 


ಪಟ್ಟಣಗಳ ವಿಭಾಗಗಳು : ಕೇರಿಗಳು. 
ಬಾರಕೂರು : ಬಾರಕೂರು,ನಗರವನ್ನು ೧೦ * Seo "rea n ವಿಭಾಗಿಸಿದ್ದು 


. SII, VII, No. 213. 

. Ibidi, No. 209. 

AR you p. 87; EC, II, Ml. 83, 99; MAR, 1917, p. 47; Ibid., 
1920, p. 35, EC, III, Ml. 104 and 107. 

b. SII, IX (ii), No. 480. 

6. SII, IX (ii), No. 411 


P» ಛಂ t9 > 


CC-0. Jangamwadi Math Collection. Digitized by eGangotri 


'೧೪೦ ವಿಜಯನಗರ ಸಾಮಾಜ್ಯ ದಲ್ಲಿ 8 ಳೀಯ ಸರ್ಕಾರ 


ದನ್ನು ಆ ಕಾಲದ ಶಾಸನಗಳು ತಿಳಿಸುತ್ತ ವೆ. ಬಾರಕೂರು ವ್ಯಾಪಾರ ಕೇಂದ ದ್ರವಾಗಿದ್ದು 
ದಲ್ಲದೆ, ಬಾರಕೂರು ರಾಜ್ಯದ ಪ ಪಾ ್ರಾಂತ್ಯಾಧಿಕಾರಿಯ ಪ್ರ ಪ್ರಧಾನ ಕೇಂದ್ರ ವಾಗಿತ್ತು. ನಿಜಯ 
'ನಗರ ಕಾಲದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ದೊಡ್ಡ ಪಟ್ಟ I" ಎರಡನೆ 
ದೇವರಾಯನ ಕಾಲದ ಬಾರಕೂರಿನ à ಕ್ರ. 3. ೧೪೩೦ರ Xem ಶಾಸನವು. "ಬಾರಕೂರಿನ 
ಮೂರು ಕೇರಿ ಮತ್ತು ಜೌಳಿಕೇರಿ ವ್ಯಾ ಪಾರೆ ಸಮುದಾಯಗಳ ಒಂದು ಒಪ್ಪಂದವನ್ನು 
ದಾಖಲೆ ' ಮಾಡಿದೆ. ಅಲ್ಲದೆ ಹೊರಗಿನ ವರ್ತಕರಿಗೆ (“ ಪರಡೇಶಿ-ಬೆನಹಾರಿಗಳು ?) 
ಒಂದು ನಿರ್ದಿಷ್ಟ ಸ್ಥಳವನ್ನು ಮಾಸಲಾಗಿಟ್ಟಿರಬೇಕೆಂಬ ಒಂದು ಷರತ್ತು ಅದರಲ್ಲಿದೆ. 
ಈ LUN ಫಟ್ಟ ದಮೇಲಿನಿಂದ ತಂದ ಸಕ್ಕರೆ ಮೂಟೆಗಳನ್ನು ದಾಸಾ ನು ಮಾಡು 
à 3 d O3. ಶಾಸನದಲ್ಲಿ ಮಣಿಗಾರಕೇರಿ, ಹತು 3,900, ಕೋಟಕೇರಿ ಮತ್ತು ಪಡುವ 
ಜ್ಷೇರಿಗಳಿಗೆ ಸಾತ್‌ ಪ್ರತಿ ಕೇರಿಯಲ್ಲೂ “ ಸೆಟ್ಟಿ ಥಾರ ಸ್‌ “ ded ” ಮತ್ತು 
“ ನಖರ ಹೆಂಜಮಾನ” ಎಂದು ಕರೆಯಲ್ಪಡುತ್ತಿದ್ದ ಶ್ರೆ ಕ್ರೀಣಿ ಇದ್ದಿತು. 


ಬಸರೂರು BASE: ಬಸರೂರು ಮತ್ತೊಂದು ವ್ಯಾಪಾರ ಕೇಂದ್ರ 
ವಾಗಿದ್ದಿ ತು. ಅದನ್ನು ಕೇರಿಗಳನ್ನಾಗಿ ವಿಭಾಗಿಸಲಾಗಿತ್ತು. ಅವುಗಳಲ್ಲಿ ಶಾಸ ಸನಗಳು 
 ಫಡುವಕೇರಿ” ಮತ್ತು “ ಮೂಡಕೇರಿ "ಗಳನ್ನು ಹೆಸರಿಸುತ್ತವೆ. ಆ ಕೇರಿಗಳಲ್ಲೂ 
ವ್ಯಾಪಾರಶ್ರೆ (ಣಿಗಳಿದು ವು. ಶಾಸನಗಳು ಬಸರೂರು iJ ವರ್ತಕರ ಚಟುವಟಿಕೆ 
ಗಳನ್ನು; ತಿಳಿಸುತ್ತ ವೆ. 


ಕ್ರಿ.ಶ. ೧೪೩೬ ರಲ್ಲಿ, ಬಳೆಗಾರ ಕೋಮಿನ ಬಲಬಿಜ್ಜಣ ಬೆಮ್ಮ] ಶೆಟ್ಟಿ -ನಾರಣಶಿಟ್ಟ, 

ಬಸರೂರಿನ SNO "ಮಠದಲ್ಲಿ ಬಾ ್ರಾಹ್ಮಣರಿಗೆ ಆಹಾರ Lindos 'ಭೂಮಿಯನ್ನು 
ದಾನಮಾಡಿದನು.3 ಕ್ರಿ.ಶ. ೧೪೪೨ ರಲ್ಲಿ ಕೋಟಯಣ್ಣ ಸೆಟ್ಟಿ ಬಸರೂರು ಪಡುವಕೇರಿ 
ಮಹದೇವ ದೇವರ ಸಜೆ * ಹಲರು ಸೆಟ್ಟಿ ಕಾರರ ಸುಹಸ್ತ ದ ಬಪ್ಪ ದಿಂದ ಭೂಮಿಯನ್ನು 
'ದಾನಮಾಡಿದರು.3 ಕ್ರಿ.ಶ. ೧೪೪೪ do ಪಡುವಕೇರಿ ಹಲವು ES ಕಾರರು ನಖರೇಶ್ವರ 
ದೇವಸ್ಥಾ ನದನೆ ವೇದ್ಯಕ್ಕೆ ಮತ್ತು ಸೇವೆಗೆ ನಾರಣಸೆಟ್ಟಿ ಗೆ ಭೂಮಿಯ ನ್ನು ಕೆ ಕೊಟ್ಟ ರು.4 
ಮತ್ತೊಂ ೦ದು ಶಾಸ ood ಬಸ ಸರೊರಿನಲ್ಲ ಮೂಡಕೇಲ ಎಂಬ ಮತ್ತೊಂದು ಕೇರಿಯ 
ಹೆಸ ಸರು. ದೊರಕುತ್ತದೆ. ಈ ಶಾಸನವು ಪಡುವ ಮತ್ತು ಮೂಡಕೆನಿಗಳ A, ಗಳ 
ನಡುವೆ ವಿವಾದವೊಂದನ್ನು ಸೌಹಾರ್ದತೆಯಿಂದ ಬಗೆಹೆರಿಸಿದುದನ್ನು ತಿಳಿಸುತ್ತ ದೆ. 
ಕ್ರಿ.ಶ. ೧೪೫೫ರಲ್ಲಿ ಪಡುವಕೇರಿ ಮತ್ತು ಮೂಡಕೇರಿ ಸೆಟ್ಟಿ ಗಳಲ್ಲಿ ತಾವು ಇರುವ ಸ end 
ಗಡಿ ಮತ್ತು ಹಕ್ಕುಗಳ ಸಂಬಂಧವಾಗಿ ಮತ್ತು ಫ ಪ್ರತಿಯೊಂದು ಸಳದ ಸೆ P ಗಳು 
'ಉತ್ಸ ವಗಳಲ್ಲಿ. ದೇವಿ ದೇವಾಲಯಕ್ಕೆ ಕುರಿಗಳು ಮತ್ತು ಅಡಕೆ ಮರಗಳನ್ನ! ತೆಗೆದು 

1. SII, VII, No. 340, 

2. SII, IX (ii), No. 446. 


3 Ibid., No. 448. 
4. Ibid., No- 449. 





CC-0. Jangamwadi Math Collection. Digitized by eGangotri 


ಪಟ್ಟ ಣಗಳು ಮತ್ತು 3 ಶ್ರೇಣಿಗಳು ೧೪೧: 


ಡು ಹೋಗಬೇಕಾದ ದಾರಿಯ ವಿಜಾರವಾಗಿ ಒಪ ಕ್ರಂದವಾಯಿತು.! ಕ್ರಿ.ಶ. ೧೪೬ 
ರ ಒಂದು ಶಾಸನವು ಹೆಂಜಮಾನ ಕೋಮಿನವರು ಪಡುವಕೆಂಯ ಮಹಸೇವರ ಸೇವೆಗೆ 
ಚಂದ್ರಗ್ರಹಣ ಕಾಲದಲ್ಲಿ ಮಾಡಿದ ಸುವರ್ಣದಾನವನ್ನು ದಾಖಲೆಮಾಡಿದೆ.2 ಕ್ರಿ.ಶ. 
೧೪೭೨ ರಲ್ಲಿ ಬಲ್ಲಬಳಿ dii ಸೆಟ್ಟಿ ಮತ್ತು ಅವನ ಸೋದರಳಿಯರು ಬ ಸರಕು 
ಪಡುವಕೆರಿಗೆ ಸೇರಿದ ಸೋವಣಸೆಟ್ಟ m ನಾಗಣಸೆಟಿ ಮತ್ತು ದೇವು ಸೆಟ್ಟಿ, ಸಿರಿಯಪ್ಪ 
'ನಿಗೆ ಆತನು ಕಾಶಿಯ ತೀರ್ಥಯಾತ್ರೆ ಯಿಂದ ಹಂದಕುಗಿದಾಗೆ Zon DY J ದೇವರ 
ಪೂಜೆಗೆ ಮಾಮಿಯ ದಾನ ಮಾಡಿದರು. 3 ಮತ್ತೊ ಸಂದು ಶಾಸನವು “ ಪಡುವಕೇರಿ, 
Bod” `ಮಾಡಿದೆ ಭೂದಾನವನ್ನು ತಿಳಿಸುತ್ತದೆ. ಕಿ ಕ್ರಿ.ಶ ೧೪೮೨ ರಲ್ಲಿ ಬಸರೂರಿನ' 
ಅನೇಕ ನಿವಾಸಿಗಳು ಮತ್ತು ಪಡುವಕೇರಿ ^ "ಹಲರು. n: ಬಸರೂರು. ಪಡುವಕೇರಿ: 
ತಿರುಮಲದೇವರ ಸೇವೆಗೆ ಭೂದಾನ ಮಾಡಿದರು. ಕ್ರಿ 3. ೧೪೮೭ ರಲ್ಲಿ ಸೆಟ cise) 
ಗುರು ರುದ್ರಾಕ್ಷ ಒಡೆಯ ಬಸರೂರು ಪಡುವಕೇರಿಯಲ್ಲಿ 1 ಒಂದು ಮಠವನ್ನು ಕಟಿ. ಸಿದನು. 
ಮತ್ತು EY ಗಳು ಆ ಮಠಕ್ಕೆ ಭೂದಾನ ಮಾಡಿದರು. 


ಕ್ರ. E ೧೫೧೦ರಲ್ಲಿ RUM ನೃನಾಯಕ ಬಸರೂರು ಪಡುವಕೇರಿ ವ್ಯಾಪಾರಿಗಳಿಂದ 
ಹದೇವದೇವರ A ವೇದ್ಯ ಮತ್ತು ಇತರ ಸೇವೆಗಳಿಗೆ ಕಾಣಿಕೆಯನ್ನು ಸಂಗ್ರಹಿಸಿದನು. 
ಕ್ರಿ.ಶ. ೧೫೧೯ರಲ್ಲಿ Sasser ಟ್ರ ಎಂಬುವನ ಪತ್ನಿ ತಿರುಮಕ au, N ಬಸರೂರು 
ಪಡುವಕೇರಿಯಲ್ಲಿ ಬಂದು ಭಕನ ವನ್ನು ಕಟ್ಟಿ ಸಿ ಆದಕ್ಕೆ ಭೂಮಿ. ಮತ್ತು ಬಂಗಾರವನ್ನು | 
ದತ್ತಿ ಕೊಟ್ಟನು. ಕ್ರಿ.ಶ. ೧೫೨೦ರಲ್ಲಿ "Todd? S 'ಎಂಬುವನು ಸ ತಾನನಿಲ್ಲದ ತನ್ನ 
ಮೊಮ ಗಳು, ತಿರುಮಕ್ಕ-ರಾ ವುತಿಕಿಗೆ ಸೇರಿದ ಚನ್ನ 'ದಿಂದ ಒಂದು ಮಠವನ್ನು ಕಟ್ಟ 
ಅದಕೆ, r, ' ಭೂಮಿಯನ್ನು ಕೊಟಿ ನು. ಅವನು, ` dade, ಠದೇನರ ಸೇವೆಗೂ, vk 
ದಾನ ಮಾಡಿದನು. 8 ಕ್ರಿ.ಶ. ೧೫೨೨ರಲ್ಲಿ ಬಸರೂರು ಪಡುವಕೇರಿಯ ಚನ್ನಾ ವರದ. 
ನಾರಣಮೂಡಿಲ ಮತ್ತು `ಕುಷಣಸೆಟ್ಟ ಲಕ್ಷಿ ಟ್ರೆನಾರಾಯಣ ದೇವರಿಗೆ ಒಂದು ಮಠನ 
v5? jj, ಭೂಮಿ ಮತ್ತು ಅನೇಕರಿಂದ ಬರಬೇಕಾಗಿದ್ದ ಸಾಲದ ಬಡ್ಡಿಯನ್ನು ದತ್ತಿ 
ep ಕೊಟ ಸೈನ. 9 s .ಶ. ೧೫೩೩ರಲ್ಲಿ ಸಂಕಣ್ಣ _ನಾಯಕ ಬಸರೂರು ಪಡುವಕೆನಿ 
ತಿರುಮಲಜೇನಿಗೆ x ದಾನಮಾಡಿದನು. 0 ಕ್ರೈ.ಶ. ೧೫೫೫ರಲ್ಲಿ ಬಸರೂರು 


i 


de 


. Ibid., No. 491. 
Ibid., No. 459. 
Ibid., No. 468. 
Ibid., No. 471. 
Ibid., No. 478. 
Ibid., No. 419. 
Ibid., No. 511. 
* Ibid., No. 512. 
. Ibid., No. 517. ' 
. Ibid., No. 555. 


us 5S ಓಣ ಬಟಟ 


c dc Oo ೩ 


pà 


CC-0. Jangamwadi Math Collection. Digitized by eGangotri 


೧೪೨ ವಿಜಯನಗರ ಸಾಮಾಜ $9 ಳೀಯ ಸರ್ಕಾರ 


ಪಡುವಕೇರಿ ನಿವಾಸಿ ಕೊಟೀಸರಸೆಟ್ಟ, ಮಠಕ್ಕೆ ಸೆ ಸೇರಿದೆ 'ಸತ್ರವನ್ನು ನಡೆಸಲು ಭೂದಾನ 
ಮಾಡಿದನು... ಕ್ರಿ.ಶ. ages ಬಸರೂರು ಪಡುವಕೇರಿಗೆ ಸೇರಿದ 'ಚಿತುಸೆಟ್ಟ, 
ಒಂದು ಮಠವನ್ನು $8, A ಕೋಟೇಶ್ವರ ದೇವರ ಸೇವೆಗೆ ಭೂದಾನಮಾಡಿದನು. : 
ಕ್ರಿ.ಶ: ೧೬೦೮ರಲ್ಲಿ ಅಜ್ಜಿ ನಾರಣಸೆ ಸಿಟ್ಟ ಬಸರೂರು ಪೆಡುವಕೇರಿಯಲ್ಲಿ ಒಂದು ಮಠವನ್ನು 
ಕಟ್ಟ ಸಿ ಅದಕೆ ಭೂಮಿ ಮತು. ಬಡ್ಡಿ ಬರುವ ಹಣವನ್ನು ದಾನಮಾಡಿದನು.3 
cU ಬಸರೂರಿನ ಎರಡು Zornes, ಆರು ಮಠಗಳು ಮತ್ತು ಆರು ದೇವಾಲಯ 
ಗಳನ್ನು ಹೆಸರಿಸುತ್ತವೆ. 
ವಿಜಯನಗರವನ್ನು ಅನೇಕ “ ಪಾಳೆಂ” ಅಥವಾ ವಿಭಾಗಗಳನ್ನಾಗಿ ವಿಂಗಡಿಸ 
ಲಾಗಿತ್ತು. ಪ್ರತಿ ವಿಭಾಗದಲ್ಲೂ ಅನೇಕ ಬೀದಿಗಳಿದ್ದು ವು. ಪ್ರತಿಯೊಂದು ವಿಭಾಗವು 
ಸಹಾಯಕ ವರ್ಗದವಕೊಡಕೆ ಒಬ್ಬ “ ತಳಾರಿ "oh ಹತೋಟಯಲ್ಲಿದ್ದಿತ Hi ಪ್ರತಿ 
ಪಟ್ಟ ಣದಲ್ಲೂ ಅದರದೇ ಆದ ತಳವಾರರಿದ್ದ ರು. ಪ್ರತಿಯೊಂದು ಪಟ್ಟಣ "ನುತ್ತು ನಗರ 
ಗಳಲ್ಲಿ ಶಾಂತಿ ಪಾಲನೆಗೆ ಒಬ ) ಮುಖ್ಯಾಧಿಕಾರಿಯ (Prefect) dtd 3,89 "ಅನೇಕ 


ತಳವಾರರಿಗೆ ವಹಿಸಲ್ಫ 8, ತು. 


'. ದಕ್ಷಿಣ ಕನ್ನಡದ ಶ್ರೇಣಿಗಳು 

ಕ ಹೆಂಜಮಾನ? ಮತ್ತು “sad”: ದಕ್ಷಿಣ ಕನ್ನಡದ ವಿಜಯನಗರ ಕಾಲದ 
ದಾಖಲೆಗಳಲ್ಲಿ “ ಹೆಂಜಮಾನ ” ಮತ್ತು “ ನಖರ “ಗಳಿಗೆ ಅನೇಕ ಉಲೆ ಶ್ಲೀಖಗಳಿವೆ. 
« dad? ಶ್ರೇಣಿಗಳು ಸಾಮಾನ್ಯವಾಗಿ ಶೈವ "ಮತದ ಅನಲಂಬಿಯಾಗಿದ್ದು 
ನಖರೇಶ್ವನಿಗೆ ಜೀಕೆ ನೇವಾಲಯಗಳನ್ನು $5, ಅವುಗಳನ್ನು 'ನಡೆಸಲು ಅನೇಕ 
ದಾನಗಳನ್ನು ಮಾಡಿದುವು. ಕ್ರಿ.ಶ. ೧೩೯೯ರ O TNF ಒಂದು ಶಾಸನವು ಹತ್ತು 
ಫೇರಿಯ * ನಖರ-ಹೆ ಹುಜೂರ್‌ » ಶ್ರೀ ನಾರಾಯಣ ದೇವರಿಗೆ ಮಾಡಿದ ಒಂದು We d 
ವನ್ನು ದಾಖಲೆಮಾಡಿದೆ.* ಬಾರಕೂರಿಕೆ ಕ್ರಿ.ಶ. ೧೪೦೫ರ ಮತ್ತೊಂದು ಶಾಸನವು? 
. ಆಸ್ಥೆ ಳೆದ ನಿವಾಸಿಗಳು ಅವರಿಗೆ ಅನ್ಯಾಯ ಮಾಡಿದ ಸರ್ಕಾರಿ ಅಧಿಕಾರಿಗಳ ವಿರುದ್ಧ 
ಫಿಸ್ಸಹಾಯೆಕರಾಗಿರಲಿಲ್ಲವೆಂದು ಸ್ಪಷ್ಟವಾಗಿ ದೃಢೀಕರಿಸುತ್ತದೆ. ಈ ದಾಖಲೆಯಿಂದ 
ಎರಡನೆ ಹರಿಹರ ಸಾಮ್ರಾಟನಾಗಿದ್ದಾಗ ಬಾರಕೂರು ರಾಜ್ಯದ ಮಹಾಬಲದೇವ 
ಪ್ರಾಂತ್ಯಾಧಿಕಾರಿಯಾಗಿದ್ದಾ ಗೃ ಆತನು ಬಾರಕೂರು ನಗರದ “ನಖರ-ಹೆಂಜಮಾನ”ಕೈೆ 


1. Ibid., No. 659. 

2. Ibid., No. 678. 

9. Ibid., No. 694. 

4. Venkataramanayya, N; Studies, p. 266. 

5. Ibid., p. 265. 

6. SII, VII, No. 860; Ramesh K. V., Tulunadina Huet pp. 128119. 
7. Ibid., No. 211. 


CC-0. Jangamwadi Math Collection. Digitized by eGangotri 


'ಸಟ್ಟಇಗಳು sido 3 ಶ್ರೇಣಿಗಳು ova 


ಸೇರದ, ಹತ್ತು TO *'ಹಲರು AY SID ಅಧಿಕಾರ ಮತ್ತು ಕರ್ತವ್ಯಗಳಲ್ಲಿ ಮಿ 
ಪ್ರವೇಶಿಸಿದನೆಂದು ತಿಳಿಸುತ್ತದೆ. ಆದ್ದ ರಿಂದ ಎರಡನೆ ಬುಕ ಸಿಗೆ ಮನವಿಮಾಡಿಕೊಳ್ಳ ಲು 
ಆತನು ಗೋವೆ (ಅಂದರೆ ಗೋವಾ) ಮಹಾಪ್ರಧಾನ ಬಾಜಣ್ಣ » o ನಿವಾದದೆ ವಿಚಾರಣೆ 
ನಡೆಸಲು ನಿರ್ದೇಶಿಸಿದನು. VBE ರೀತಿ totis 'ಬಾರಕೂರಿಗೆ ಭೇಟಿಕೊಟ್ಟು ವಿಚಾರಣೆ 
ಮಾಡಿ ತೊಂದರೆಗೀಡಾದ ಪಕ್ಷಗಳಿಗೆ ಪರಿಹಾರಕ್ಕೆ ನಿರ್ಪಾಡು: ಮಾಡಿದರು. ಆ:ಮನವಿ 
ಯನ್ನು men WON 'ಬಾರಕೂರಿನ sa ಕೇರಿಯ modu ಚಿಕ್ಕಣ 
ಮಾಡಿದ್ದನು. ಈ ಪ್ರತ್ನೆಯನ್ನು' ಬಗೆಹಂಸಿದ ಬಾಡಣ್ಣ ನು ಅನಂತರ ಬಾರಕೂರು 
“ರಾಜ್ಯದ 339099 ee ನೇನುಕನಾದುದು ಸ್ವಾರಸ್ಯ ಕರ ಸಂಗತಿಯಾಗಿದೆ.. 
ಕ್ರಿ 3. ೧೪೧೯ರ NT ಒಂದು ಶಾಸನವುಃ “ ಪ »3g 
ಸಂಹಾರ ಕೊಟು ದನ್ನು ದಾಖಲೆಮಾಡಿದೆ. ಈ ಶಾಸನದ ಪ್ರಕಾರ, ಅವರು ಡುವ 
ಮತ್ತು ಸಂಪ್ರದಾಯದ ಪ್ರಕಾರ ನಡೆದುಕೊಳ್ಳುತ್ತಿ we, n m ಕ್ರಾ ಒಡೆಯ ಯಾವ 
ಕಾರಣವೂ "mod, ತನ್ನೆ ಸೈನಿಕರೊಡನೆ ಅವರ shed d, ಗೆ was, ಅವರ 
ಹತೋಜಗೆ ಒಳಸಟ ದ್ದ ಸಾಲೆ ಮಃ ಗಾ. ಶ್ರಾಮಗಳನ್ನು ನಾಶಮಾ ಡಿದನೆಂದು ತಿಳಿಸುತ್ತದೆ. 
ಈ ಸಮಾಜಾರವು ಸಾಮಾ ೫೫ ಸೇನಾನಿ 'ಬೈಯಿಚದಣ್ಣಾ ಯಕಥಿಗೆ ತಿಳಿಯಲು 
ವಣ್ಣಾ ಯಕನು ಗಾಯಗೊಂಡಿದ್ದ “ ಹಂಜಮಾನ ರಿಗೆ ಪರಿಹಾರ ಕೊಡಲು às to 
ಒಡೆಯನಿಗೆ ಆದೇಶ ನೀಡಿದನು. ತಿಪ್ಪಣ್ಣ ಒಡೆಯ ಈ ಆಜಿ ಯನ್ನು ಪರಿಪಾಲಿಸಿ 


ಪ್ರಧಾನಿಗಳು, ಹಲವು ನಾಯಕರು ಮುತ್ತು” “ ಸಮಸ್ತಕಟ್ಟಳೆ "ಯವರ ಸಹಾಯದಿಂದ 


Spit ನಡೆಸಿದನು. ಉಡುಪಿ ತಾಲ್ಲೂಕಿನ d ಒಂದು ಶಾಸನದ ಪ್ರಕಾರ್‌ 
^ ಸಮಸ್ತಹಲರು ವಿನಲ್ಲಿ “ ಸಾವಿರಾಳು? (ಒಂದುಸಾವಿರ ಸ್ಥೆ ಸೈನಿ ನಿಕರು) ಗಳಿದ್ದ ರು. 
ಇದರಿಂದ. ಶ್ರೇಣಿಗಳು ತಮ ರಕ್ಷಣೆಗೆ ತಮ ದೇ ಆದ ಸಶಸ್ತ್ರದಳವನ್ನು ಹೊಂದಿದ್ದ ಮೆದು 
ವಾವು ಊಹಿಸಬಹುದು. ಸ) ಶೆ. avant $ MIS ಶಾಸನದ ಪ್ರಕಾರ “ "ನೆಖರ- 

ಹಂಜಮಾನ ವು ಪ್ರಾಂತಾ ಧಿಕಾರಿಯ ಅಧಿಕಾರವನ್ನು ಪ ಸ್ರ ತಿಭಟಿಸುವಷ್ಟು ಬಲವಾಗಿದ್ದಿ 
ತೆಂದು ಮತ್ತು ಇದರ ಹ ರಾಜನ ಸೈಫಿಕರಿಂದ "ed, ಮಣಕ್ಕೆ ದಾಡಿ 
ತೆಂದೂ ತಿಳಿಯಬಹುದು. ಕ್ರಿ.ಶ. ೧೫೩೨ರ AES ಒಂದು ಶಾಸನದಿಂದ 
ಬಿಮರೆಯ “Ind "3 Sak ಸೆಟ್ಟಿ Fao ಅಪ ಸಣೆಯಮೇರೆಗೆ ಬಿದುರೆಯ 
w, S) ಲಯದಲ್ಲಿ ಒಂದು ಕಟಿ ಸಿಡನಿರ್ಮಾಣ eee ಕ್ಕ ಕೊಳ್ಳ ಲಾಯಿತೆಂದು ತಿಳಿಯು 
ತ್ತದೆ. ವಿಜಯಸಗರಕಾಲದನಿ ಪ್ರ ಸಂಸ್ಥೆ ಗಳು ಬಲವಾಗಿದ್ದು, ಐಶ್ಚರ್ಯಯುತವಾಗಿ 
ಮತ್ತು ಪ ಸ್ರಭಾನಯುತವಾಗಿದ್ದುವು. 





1. Ibid., 1X (ii), No. 495. 

2. Ibid., VII, No. 182. 

3. ARISE, 1927-28, No. 396. 

4. Karnatak Inscriptions, I, No. 48. 
5. SII, VU, No. 205. 


CC-0. Jangamwadi Math Collection. Digitized by eGangotri 


ರಾರ ಕಾ ಕಾಲ t ಲ ಲ 


| ನಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


add : “ odd ೫ ಎಂಬುವುದು dd ದೇ ಆದ ಸಟ್ಟಡ ನಿರ್ಮಾಣನಿಯಮ 
ಗಳನ್ನೊಳಗೊಂಡ ಒಂದು ಶ್ರ ಶ್ರೇಣಿಯಾಗಿತ್ತೆಂದು ಕಾಣುತ್ತ ದೆ. ದಕ್ಷಿಣಕನ್ನಡದ ವಿಜಯ. 
ನಗರಕಾಲದ ಅನೇಕ ಶಾಸನಗಳು, ಆ ಶೆ ಶ್ರೇಣಿಯ ಸದಸ್ಯ YN ಸೂಚಿಸಲು “AFI”, 
«gone, “ ಎಳಮೆಗಳೊಳಗಾದ ^ dits ads ಓಲಗದವರು ” (ಎಂದರೆ | 
EHR ಸೇರಿದವರು) ಎಂಬ ಪದಗಳನ್ನು ಉಪಯೋಗಿಸುತ್ತ ದೆ. “ಎಳಮೆ”ಗೆ ಒಂದು 
ಸಂಖ್ಯೆ ಇದ್ದಿತು. ಉದಾಹರಣೆಗೆ, ವಂಶಪುರ ಅಥವಾ ಮೂಡಬಿದಿರೆಯಲ್ಲಿ ೪ ಮತ್ತು 
೬೬, Beads ೫೬೦ ಮತ್ತು ಬಾರಕೂರು ೧೦ ಕೇರಿಯಲ್ಲಿ ೭೭೦. ಶಾಸ ಸನಗಳು 
ಅದರ deg ಮತ್ತು' ' ಕರ್ತವ್ಯ ಗಳನ್ನು ತಿಳಿಸುವುದಿಲ್ಲ. ಶಾಸನಗಳಿಂದ ಅವುಗಳ | 
| cbe ವಿವರಿಸಬಹುದು. | 

3). Fj ೧೪೨೯ರಲ್ಲಿ ಮೂಡಬಿದರೆಯ (ವಂಶಪುರ) ವೇಣುಪುರದ ೮ `ಸೆಟ್ಟಿಕಾರರು 
ನಾಲು, ಎಳನ್ನುಗಳು ಮತ್ತು ಸಮಸ್ತ ಹೆಲರು ಚೈ ತ್ಯಾಲಯಕ್ಕೆ ದಾನಗಳನ್ನು ಕೊಟ್ಟ ರು 
ಮತ್ತು ಅದನ್ನು ಕಟ್ಟಲಾಯಿತು. 1 ಅಡೇ ವರ್ಷದ ಮೂಡಬಿದರೆಯ ಮತ್ತೊಂದು. 
ಶಾಸನವು? ನಕ್ಕು ನಿಳಮೆಗಳಲ್ಲಿ ಸೇರಿದ್ದ ಎಂಟು ಸೆಟ್ಟಿ ಕಾರರು ಮತ್ತು ಸಮಸ್ತ ಹಲರು 
ಆ ಚೈತ್ಯಾಲಯ ಎರಡನೆ ಮಹಡಿಯನ್ನು ಕಟ್ಟ ಸಿದರೆಂದು ತಿಳಿಸುತ್ತದೆ. ವಂಶಪುರ 
ಮತ್ತೊಂದು ಶಾಸ್ತ್ರನವು ಅದೇ ಮಹನೀಯರು ಆ DA, ಯ ಮೂರನೆ ಯ ಮಹಡಿಯನ್ನು 
ಕಟ್ಟ ಸದರೆಂದು ತಿಳಿಸುತ್ತದೆ.3 ಕ್ರಿ.ಶ. ೧೪೬೨ರಲ್ಲಿ, ಎಂಟು ಪ್ರಜೆ ಸೆಟ್ಟಿ ಕಾರರು ಮತ್ತು 
ನಾಲ್ಕು ಎಳಮೆಗಳ ಒಪ್ಪಿ ಗೆಯಿಂದ ಪಾರ್ಕ್ವನಾಥಜೀವರಿಗೆ ಭೂದಾನ ಮಾಡಲಾಯಿತು. 4 
ಕ್ರೈ ಶೆ. ೧೪೭೬ರ ಒಂದು ನರು ಅದೇ ಪ್ರ ಜೆ ಸೆಟ್ಟಿ ಕಾರರು ಮತ್ತು ಎಳಮೆಗಳಿಂದ 
d, 32,0000, ಒಂದು ದಾನವನ್ನು DISNEA. 5 ಕ್ರಿ.ಶ. ೧೪೮೯ರಲ್ಲಿ 
ಕಾಮದೇವಿ ೫೧೬ ಸೆಟ್ಟಿ ಕಾರರ ಮತ್ತು ೩೦೦ ಎಳಮೆಗಳ ಒಪ್ಪಿಗೆಯಿಂದ ಶಾಂತಿನಾಥ 
ಸ್ವಾಮಿ ಜಿ 2, 53,0008 ಒಂದು ದಾನಮಾಡಿದರು. ಈ ಸಭೆಯಲ್ಲಿ ಸಮಸ್ತ ಸದಸ್ಯರು 
ಹಾಜರಿದ್ದ ಹಾಗೆ ಕಾಣುತ್ತದೆ. ಕ್ರಿ.ಶ. ೧೫೧೫ರಲ್ಲಿ ೮ ಸರಬ ಮತ್ತು ಲ 
SES ಭತ್ತವನ್ನು ದಾನಮಾಡಿದ 38 ಕಾಣಬಹುದು. 6 ಕ್ರಿ.ಶ. ೧೫೩೬ರ | ಒಂದು. 

ಸನವು ಹದಿನಾರು ಸೆಟ್ಟಿ ಕಾರರ ಮತ್ತು ೬೬ ಎಳಮೆಗಳ. ಒಪ್ಪಿ ಗೆಯಿಂದ ಶಾಂಕೀಶ್ವರ 
4 ತ್ಯಾಲಯಕ್ಕೆ xu ದಾನ ಮತ್ತು ಬಸ್ತಿಯಲ್ಲಿ ೨೪ Atgiroded ಪಾಲನೆಗೆ 
ಅನ್ವಯಿಸುತ್ತೆ ಈ ಶಾಸನಗಳಿಂದ “ ಸಟ್ಟಿಕಾರ 3 ಶ್ರೇಣಿ ಮತ್ತು “ ಎಳಮೆ” ಶ್ರೇಣಿ 


೧೪೪. 


. SII, VII, No. 196. 
. Ibid., No. 202. 
. Ibid., No. 209. 
. Idid., No. 198. 
. Ibid., No. 909. 
. Ibid., No. 212. 
* Ibid., No. 256. 


end 


af OU ಜಾ ಲಾ 19 


CC-0. Jangamwadi Math Collection. Digitized by eGangotri 


ಪಟ್ಟ ಣಗಳು ROTO 3 ಶ್ರೇಣಿಗಳು ೧೪೫ 


ಬಸ್ಮಿಗಳ ನಿರ್ಮಾಣವನ್ನು ಕೈ ಗೊಂಡು ಅವಕ್ಕೆ ದಾನಮಾಡುತ್ತಿದ್ದಿ ತೆಂಬುದು ಸ್ಪಷ್ಟ 
ವಾಗುತ್ತ ದೆ. ಈ ಶಾಸನಗಳಲ್ಲಿ ಉಲ್ಲೆ ೇಖಿಸಿರುವ, ಹಲರು ಮತ್ತೊಂದು ಪ ಪ್ರತಿ 
ಸಂಸೆ ಯಾಗಿದ್ದಿ ತು. 
ಸಾ ಲಿಳೆಯ ಬಲ್ಲಾಳುಗಳು : ಸಾಲಿಕೆಯ DE ಗಳು " ಮಂದಿಯನ್ನೊ. - 
ಗೊಂಡು ವರ್ತಕರ ಶ್ರೇಣಿಯ ಸದಸ ರೆಂದು ಕಾಣುತ್ತ T ಕ್ರಿ.ಶ. ೧೫೨೮ ರ ಸುಜೇರು 
ಶಾಸನವು, ತುಳುವರಸೆ ಚೌತ ಮತ್ತು ನೀರ ನರಸಿಂಹ ಬಂಗರ ನಡುವೆ ಇ ಪರಸ್ಪರ 
ಬಲ್ಲಾಳು ೫ಗಳನ್ನು ಸೆರೆ ಹಿಡಿಯುವುದನ್ನು ನಿಷೇಧಿಸಿ ಒಪ್ಪಂದಕ್ಕೆ ಬಂದರೆಂದು ಸು 
ತ್ತ ài 1 ಈ ಶಾಸನದಲ್ಲಿ ತಿಳಿಸಿರುವ ಬಲ್ಲಾಳುಗಳು ಹೊರಗಿನವರಾಗಿದ್ದರು. ಆವರು 
ROOT "i ಸಂಬಂಧಹೊಂದಿದ್ದರು. ಆದರೆ ` ತುಳುವದ ಹೊರಗಿನಿಂದ ಬಂದವರು, 
4 ಸಾಲಿಕೆಯ ಬಲ್ಲಾಳುಗಳು” ಪ್ರಮುಖ ಪ್ರ ಪ್ರಜೆಗಳಾಗಿದ್ದಿ ರಬೇಕು. ಮತ್ತು ಅವರು 
“ ಬಲ್ಲಾಳು? ವರ್ತಕರಿಗೆ ರಾಜ್ಯದ ಹೊರಗಿನಿಂದ ದಾಸ್ತಾ 2್ರನುಗಳನ್ನು 
ಒದಗಿಸುತ್ತಿ ದ್ದ ರು. 

3302009, ಬಸರೂರು, ಮೂಡಬಿದಿರೆ ಮತ್ತು ವೇಣೂರು, ದಕ್ಷಿಣ ಕನ್ನಡದಲ್ಲಿ 
ವಾಣಿಜ್ಯ ಶೆ ಶ್ರೇಣಿಗಳನ್ನು ಹೊಂದಿದ್ದ ಮುಖ್ಯ ಪಟ್ಟಿ 'ಇಗಳಾಗಿದು ವು. ಆ .ಶ್ರೇಣಿಗಳ 
ಅಧಿಕಾರ ಮತ್ತು ಚಟುವಟಿಕೆಗಳು ಜನಜೀವನದ ಹಲವಾರು ಮುಖಗಳಿಗೆ ಸಂಬುಧಿಸಿತ್ತು.. 

A a ROD ವರ್ತಕರು ಹೊರಗಿನಿಂದ ದಾಸಾ 2ನುಗಳನ್ನು ಮಾರಲು ತರುತಿ ತ್ತಿದ್ದ 
ವರ್ತಕರೊಡನೆ ಒಪ್ಪಂದ ಮಾಡಿಕೊಳ್ಳುತ್ತಿದ್ದರು ಮತ್ತು "ಆವರಿಗೆ ರಕ್ಷಣೆ ನೀಡು 
à, ದ್ದ ರು. ಎರಡನೆ 'ಸೇವರಾಯಕೆ ಸಾ $ .ಶ. ೧೪೩೦ ರ ಬಾರಕೂರಿನ ಒಂದು 
made, ಬಾರಕೂರಿನ ಮೂರು ಕೇರಿ ಮತ್ತು ಜೌಳಿಕೇರಿ ವರ್ತಕ ಸಮುದಾಯಗಳ 
ನಡುವೆ ಆದ ಒಪ ಸೃಂದವನ್ನು ದಾಖಲೆ ಮಾಡಿದೆ. ಪರದೇಶಿ ವರ್ತಕರಿಗೆ (ಸರದೇಶಿ- -ಬೆವ- 
ಹಾರಿಗಳು) ಅವರು ಘಟ್ಟದ ಮೇಲಿನ ುಂದ ತರುತ್ತಿದ್ದ ಸಕ್ಕ ಕೆ ಮೂಟಿಗಳನ್ನು ದಾಸ್ತಾನು 
ಮಾಡಲು, ಒಂದು ನಿರ್ದಿಷ್ಟ ಸ ಸ್ಥಳವನ್ನು (ತಾನು) ಪ ಪ್ರತ್ಯೇಕವಾಗಿ ಇಟ್ಟಿದ್ದ ಒಂದು 
ಷರತ್ತು ಈ ಒಪ್ಪ ಂದದಲ್ಲಿದೆ. 

ಸೆಚ್ಟಿಕಾರ : ದಕ್ಷಿಣ ಕನ್ನಡದ “AG Ted” ಶ್ರೇಣಿಗಳು ಸಾಮಾನ್ಯವಾಗಿ : 
ಚೈನನು ತಕ್ಕ ಸೇರಿದ್ದ ವೆಂದು ಕಾಣುತ್ತದೆ. ಅವು ಮೂಡಬಿದಿರೆಯಲ್ಲಿ ಅನೇಕ ಜೈನ 
M ಗಳನ್ನು ಕಟಿ ಸಿದ ಅಥವಾ ದುರಸ್ತಿ ಮಾಡಿದ ಮತ್ತು ಅವುಗಳನ್ನು ಮುಂದುವ 
. ವುದಕ್ಕೆ ಮಾಡಿದೆ. ದಾನಗಳ ಚಟುವಟಿಕೆಗಳನ್ನು ಹಿಂದಿ ತಿಳಿಸಲಾಗಿದೆ. " ಸೆಟ್ಟಿಕಾರ ” 
3 ಶ್ರೇಣಿಯು ಮೂರು ಕೇರಿ, ಚೌಳಿಯ ಕೇರಿ ಮತ್ತು ಮಣಿಗಾರ ಕೇರಿಗಳಲ್ಲಿ ಮೂವರು 
ಸದಸ್ಯರು, ಕೋಟಿಕೇರಿಯಲ್ಲಿ ನಾಲ್ವರು ಸದಸ್ಯ ರು, ಹತ್ತು ಕೇರಿಯಲ್ಲಿ “ ಹದಿನಾರು 
ಮಂದಿ 'ಗಳನ್ನೊಳಗೊಂಡಿತ್ತೆಂದು och ಖಾಸನಗಳು ತಿಳಿಸುತ್ತವೆ. ಈ ಶ್ರೇಣಿಯ ಚಟುವಟಿಕೆ 


1. ARISE, 1930.31, No ae 
10 à 


CC-0. Jangamwadi Math Collection. Digitized by eGangotri 


೧೪೬ ವಿಜಯನಗರ ಸಾಮ್ರಾ ಜೃ ದಲ್ಲಿ ಸ್ತ ಳೀಯ ಸರ್ಕಾರ 


ಗಳನ್ನು ಬ ಬಸರೂರು ಪಡುವಕೇರಿ ಸೆಟ್ಟಿ ಗಳ ಚಟುವಟಿಕೆಗಳನ್ನು ಚರ್ಚಿಸುವಾಗ ತಿಳಿಸ 
ಲಾಗಿಡೆ. ಶಾಸನಗಳು ಈ ಸಂಸ್ಥೆ ಗಳಲ್ಲಿ aod ಪುರುಷರ ಉತ್ತಮ ಯೋಗ ತೆಯನ್ನು 
ತಿಳಿಸುತ್ತವೆ. ಮೂಡಬಿದಿರೆಯ cis ಶಾಸನವು ಅಲ್ಲಿನ “ಸ ಕಾರ” ಶ್ರೇಣಿ ಮತ್ತು 
€ ಸಮಸ್ತ ಹಲರು * ಎಲ್ಲ ಶಾಸ್ತ್ರಗಳಲ್ಲಿ ಪರಿಜಾ 2,8 ಇಡಿದವಶೆಂದು. ಹೊಸ ಮತ್ತು 
ಹೆಳೆಯ did, ಗಳನ್ನು ಕಟು ದರಲ್ಲಿ 'ಅಥವಾ ದುರಸ್ತಿ ಮಾಡುವುದರಲ್ಲಿ ಪರಿಣತಕೆಂದು 
ಮತ್ತು ಉನ್ನತ ಶೀಲ ಸ್ವಭಾನದನರೆದು ತಿಳಿಸುತ್ತದೆ. 

ದಕ್ಷಿಣ ಕನ್ನಡ ಜಿಲ್ಲೆಯ ಶೆ ಶ್ರೇಣಿಗಳ ಬಗ್ಗೆ ಈ ಚರ್ಚೆಯನ್ನು ಅಂತ ಗೊಳಿಸುವ 
ಮೊದಲು ದಕ್ಷಿಣ ಕನ್ನಡದಲ್ಲಿ + ನಾಡು ”, 335€ ಊರು » ಮತ್ತು aos » 
ಮೊದಲಾದ ಪ್ರಾತಿನಿಧ್ಯ ^ ಸಭೆಗಳು ಇದ್ದು ವೆಂದು ತಿಳಿಸುವುದು ಆವಶ್ಯಕ 
ಸಾಮಾನ್ಯ ಪ್ರಜೆಗಳ ಸಭೆಗಳಾಗಿದ್ದ “ ಒಳ ಕಲು”, “ ಜಗತ್ತು ” ಮತ್ತು “ ಜನನಿ” 
ಅಥವಾ “ ಜನ್ನಿ Y» ಇವುಗಳನ್ನು ಚರ್ಚಿಸಲಾಗಿದೆ. ಅವುಗಳ ಸದಸ್ಯರನ್ನು ಯೋಗ್ಯತಾನು 
ಸಾರವಾಗಿ "e ಸಲಾಗುಶ್ತಿತ್ತು. ಮೂಡಬಿದಿರೆಯ ಒಂದು ಶಾಸನವು E ಪಟ್ಟ ಣದ 
« ಮಹಾಜನ ? ರಿಗೆ “ 'ಸರಪುರುಷಾರ್ಥ-ಕಾರಿಗಲ್‌ ”, » ₹ ದಾನ ಕೀಲರ್‌ ೫», “ TO 
ಜನ ಭಕ್ತರ್‌, * “ ಕವಿಜನ 3305". ಲ ಸರಮುದಯಾಪರರ್‌ ? ಮುಂತಾದ ಗುಣ 
ವಾಚಕಗಳನ್ನು ಉಪಯೋಗಿಸಿದೆ. ಆಡಳಿತ ರಂಗದಲ್ಲಿ ಈ ವ್ಯಾಪಾರ ಮತ್ತು ಪ್ರಜೆಗಳ 
ಶೆ ಶ್ರೇಣಿಗಳು ಮತ್ತು ಅವುಗಳ ಅಧಿಕಾರಿಗಳನ್ನು ಸ ಸಾಮೂಹಿಕವಾಗಿ « ಕಟ್ಟರೆಯನರು ” 
os « ಸಮಸ್ತ ಕಟ್ಟಿ Godse”? ಎಂದು ಸಂಬೋಧಿಸಲಾಗಿದೆ. ಕ್ರಿ.ಶ. ೧೪೩೦ರಲ್ಲಿ 


-i 
ಬಾರಕೂರು ಹತ್ತು do “ ಸಮಸ್ತ ಕಟ್ಟಲೆಯನರು'' ಪ್ರಾಂತ್ಯಾಧಿಕಾರಿ ಅಣ್ಣಪ್ಪ 
ಒಡೆಯ ಮತ್ತು = ನಿವಾಸಿಗಳ dud Ee ಉಗ್ರ ನಿವಾದದಲ್ಲಿ ವ ಮಧೆ ಸಿ ಕೆದಾರ . 


15 @ 
: ರಾಗಿದ್ದ ರು. ಸ ಅವರು ಪಾ ್ರಾಂತ್ಯಾಧಿಕಾರಿಗೆ ಆಡಳಿತ ನಿಷಯಗಳಲ್ಲಿ ಸಹಾಯಕ 


ರಾಗಿದ್ದ ರೆಂದು ತಿಳಿಯಬಹುದು. ಸಾಮ್ರಾಜ್ಯದ ಅಧಿಕಾರಿಗಳು ಕ ಈಸಂಸ್ಥೆ rea ಪ್ರಾಮುಖ್ಯ 
ವನ್ನು ಮತ್ತು A ಸ್ಥಳೀಯ ಸಂಪ್ರದಾಯವು ಅವಕ್ಕೆ ಮನ್ನ ಣೆಕೊಟ್ಟ ದು ) BIA, ಅರ್ಥ 
ಮಾಡಿಕೊಂಡು, "ಅದನ್ನು ಗೌರವಿಸುತ್ತಿ d ರು. ಕ್ರಿ.ಶ 9. ೧೪೦೫ರ eae ರೆಕೂರಿನ ಒಂದು 
ಶಾಸನವು ಸಾಮ್ರಾಟ ಎರಡನೆ ಬುಕ್ಕ ಬಾರಕೂರಿನ ಹತ್ತು ಕೇರಿಯ “ ನಖರ- 
ಹೆಂಜಮಾನ” ಒಳಗೊಂಡ “ ಸಮಸ್ತ ಹಲರು "nn, ಪಾ ್ರಿಂತ್ಯಾಧಿಕಾರಿ ನುಹಾಬಲದೇವ 
ತೆಗೆದುಹಾಕಿದ್ದ ಸಮಸ್ತ ಹಕ್ಕು, ಗಳನ್ನು ನೀಡಿದನೆಂದು ತಿಳಿಸುತ್ತದೆ. 

ಇತರ CH ಶ್ರೇಣಿಗಳು : ಶ್ರೇಣಿಗಳ ಪಾ ್ರಾತಿಥಿಧ 3 ಲಕ್ಷಣ ಮತು 3, ಸಂಸ್ಥಾ 
ರೂಪವನ್ನು ies ಹಲವು ಇತರ ವ್ಯಾಪಾರ ಮತ್ತು E à ಶೆ ಕ್ರೀಡೆಗಳನ್ನು 
ಪರಿಶೀಲಿಸಬಹುದು. 

1. Ibid., No. 196. 


9. Ibid., No. 202. 
9. Ibid., No. 349. 


CC-0. Jangamwadi Math Collection. Digitized by eGangotri 


ಪಟ್ಟಿ ಣಗಳು ಮತ್ತು 3 ಶ್ರೇಣಿಗಳು ಕ ೧೪೭ 


ಐಯ್ಯಾವೊಳೆ : ದಕ್ಷಿಣ ಭಾರತದ ಜನೆ ಜೀವನದಲ್ಲಿ “ ಐಯ್ಯಾವೊಳೆ ಎಂಬ 
ವ್ಯಾಪಾರ ಶ್ರ ಶ್ರೇಣಿಯು ಪ್ರ ಮುಖ ಪಾತ್ರ ವಹಿಸಿದ್ದಿ ತು! ಕ್ರಿ.ಶ. ೮ 3 ಶತಮಾನದಿಂದ 
೧೭ನೆ ಶತಮಾನವನಕಗಿನ ದಖನ್‌ ಮತ್ತು “ದಕ್ಷಿಣ ಗ ಶಾಸನಗಳು ಈ 
ಶ್ರೇಣಿ ವಿವರಗಳನ್ನು ತಿಳಿಸುತ್ತವೆ. ಅವರು ತಮ್ಮ pee ಲ್ಲಿ ಜಿರೆಯುಳ್ಳ ಸರಕು 
ಗಳನ್ನು ಹೊಂದಿ ಎಲ್ಲ ರಾಷ್ಟ ಗಳು, ಗ್ರಾಮಗಳು, ನಗರಗಳು, ಕೆದಗಳು, ಪಟ್ಟ ಗಳನ್ನು 
ಸುತ್ತಾಡುತ್ತ ದ್ದ ವರ್ತಕರಾಗಿದ್ದ ರುತ ಆ ಶ್ರೇಣಿಗೆ ಒಂದು ನಿರ್ದಿಷ್ಟ ವ್ಯವಸ್ಥೆ 
ಮತ್ತು wos, ಇದ್ದಿತು. ಸಾಮಾನ್ಯವಾಗಿ. ರಾಜ ಅಥವಾ ಅವನ cud ಆನರಲ್ಲಿ 
ಮನಸ್ಕಾಪ E ಜಗಳಗಳಿಂದ ಸರ್ಕಾರದ ಪ ಪ್ರವೇಶ ಆವಶ್ಯಕವಾಗಿರದಿದ್ದ 3, ಅವುಗಳ 
ಕೆಲಸದಲ್ಲಿ ನ ಪ್ರವೇಶಿಸುತ್ತಿ ರಲಿಲ್ಲ. ಐಯಾ ded ತನ್ನ ದೇ ಆದ ನಿಯಮಗಳನ್ನು ಹೊಂದಿ 
a ತು. i « ನೀರ ಬಳಂಜ 2 ಮಹದ ರಕ್ಷಣಿನಾಡುವನಕಿದು ಹೆಳುತ್ತಿ ದ್ದ ರು 
ಆದರ ಸದಸ ರು ಭಗವತಿದೇವತೆಯ ಆರಾಧಕರಾಗಿದ್ದ ರು. ಆ ಶ್ರೇಣಿಯಲ್ಲಿ “ ಸಾವಿರ 
ಜಿಲ್ಲೆಗಳ ", Bees ರಡು ಉಚ್ಛಾ jo. À ತಿಯಲ್ಲಿದ್ದ ತೀರಪ್ರ ದೇಶದ ನಗರಗಳು, 
ಹದಿಕೆಂಟು ES ಣಗಳು ಮತ್ತು ೬೪ ವ್ಯಾಪಾರ ಸ ಸಭಿಗಳು, a ಮುಂತಾದ ವಿಭಾಗ 
ಗಳಿದು ವು. ಅದರ ಸದಸ್ಯರು ಅನೇಕ ರಾಷ್ಟ್ರಗಳನ್ನು ಸುತ್ತಿ, ಭೂಜಲಮಾರ್ಗಗಳಿಂದ 
೬ ರಾಷ್ಟ್ರಗಳಿಗೂ ಹೋಗಿದ್ದ ರೆಂದು ಹೆಳುತ್ತಿ d ರು. ಶಿಕಾರಿಪುರದ ಒಂದು ಶಾಸನವು 
ಈ ವರ್ತಕರ ಉದ ನಾವ ಪ್ರಶಂಸೆ ಯನ್ನು ಕೊಡುತ್ತ ಜೆ. ಅವರು ಬಿಜಾಪುರ ಜಿಲ್ಲೆಯ 
'ಬಾದಾಮಿ ತಾಲ್ಲೂಕಿನ ಐಹೊಳೆಯಲ್ಲಿ ಕೇಂದ್ರ ಕಡೇರಿ ಹೊಂದಿದ್ದ ರು. ಕೋಲಾರದ 
ಒಂದು ಶಾಸನವು, ಅವರು ತಮ ನ್ನು | « ಐಯ್ಯಾವೊಳಪುರ- ಪರಮೆಣ್ವರಿಯ, ಮಕ್ಕಲ್‌ 
ಮತ್ತು ಭಾಗವತಿಯ ಮಕ್ಕ ಲ್‌ ಎಂದು ಹೇಳಿಕೊಳ್ಳು ತ್ರಿ ದ್ದ ರೆಂದು ತಿಳಿಸುತ್ತ ಡೀ 


ಅವರು ಕೂಡ * ಪಟ J onm ೫ ಎಂಬ ನಾಯಕನನ್ನು ಹೊಂದಿದ್ದ ಕೆಂದು 
ಕಾಣುತ್ತದೆ? 'ಈ ಶೆ ಕ್ರೀಣಿಯ ಸಂವಿಧಾನವನ್ನು ತಿಳಿಯಲಾಗುವುದಿಲ್ಲ. - edd 
“ಸ್ವಾ IPRA ಜಾರ ೫೦೦. ಅದು ೫೦೦ ಸದಸ ರನ್ನೊಳಗೊಂಡ ಕಾರ್ಯ 
ನಿರ್ವಾಹಕ ಸಮಿತಿಯಾಗಿದ್ದಿತು. ಆ ಶೆ ಶ್ರೇಣಿಯು ತನ್ನಲ್ಲಿ ಗವರರು, ಗತ್ತಿಗರು, 
(A) 
AR 3 riva, ಶೆಟ್ಟ ಗುಟ್ಟ ರು ಅಂಕಕರರು, ಶೆಟ್ಟಿ ಪುತ್ರ dy, ಬೀರವಣಿಗರು, ru nth 
E dn ಮತ್ತು ಇತರರನ್ನೊ ಳಗೊಂದಿದ್ದಿ ತು8  ಚಂದ್ರಶೇಖರಶಾಸ್ತ್ರಿಯವರ 


_ Fleet: Sanskrit and old Canarese Inscriptions, Ind. Ant. VI, p. 193. 
- ARSIE, 1918, Copper plate, 18. 
. EC, Ak. 22-1188 A.D. 
EC, I, No. 4; EC, V, Ak. 13-1288 A.D. 
EC, VU, Sk. 119-1054 A.D. 
EC, X, Kl. 110. : 
EC, VII, Sk. 94-1004 A.D. ; Fleet, op.cil., V, p. 912. 
; 956 of 1912: 342 of 1912; _ ARSIE, 1913 (ii). para 25. 


Pac n a 


CC-0. Jangamwadi Math Collection. Digitized by eGangotri 


೧೪೮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥ ಳೀಯ ಸರ್ಕಾರ 


ಪ್ರಕಾರ ಐಯ್ಯಾವೊಳೆ ವರ್ತಕ ಶ್ರೇಣಿಗಳ ಒಂದು ಸಮಗ್ರ ಸಂಘವಾಗಿರಬಹುದು. 
ಸಜಯನಗರ ಕಾಲದ cuum 4 ಐಯಾ sane 3 oh ಅಸ್ತಿತ್ವವನ್ನು ಮತ್ತು 
ಚಟುವಓಕೆಗಳನ್ನು ದಾಖಲೆಮಾಡಿದೆ. ಮೈಸೂರು ಜಿಲ್ಲೆಯ ಚಾಮರಾಜನಗರದ: 
“ಕ್ರಿ.ಶ. ೧೪೦೩ ರ ಒಂದು ಶಾಸನವ್ರು ಆಲೂರು ಐಯ್ಯಾವೊಳೆಯೂರೆಂದು ಕರೆಯಲ್ಪ 
ಸುತ್ತಿ ದ್ದಿ ತೆಂದು ದಾಖಲೆಮಾಡಿದೆ. ಕ ಕ್ರಿ.ಶ. ೧೪೦೫ ರ ಗುಂಟೊರಿನ ಒಂದು ಶಾಸನ 
ವಲ್ಲಭಸೆಓ ತಿಯನ್ನು ಐಯಾ ಪೊಳಿಪುರದ ಸ್ವಾಮಿಯೆಂದು ದಾಖಲೆಮಾಡಿದೆ3 ಕಿ ಕ್ರಶ್‌ 
೧೪೫೧ A ಅನಂತಪುರದ “ uM ವೊಳೆ ಸೆ ನೀಡಿದ ಹಲವು ಹಕು ಗಳನ್ನು dea ಸು. 
ತ್ತದೆ ಕ್ರಿ.ಶ. ೧೫೦೨ರ REN ಒಂದು ಶಾಸನವು S ye " ಯನ್ನು ' 
ತಿಳಿಸುತ್ತ 3.5 ಕಡೆಯದಾಗಿ, ಕ್ರಿ.ಶ. ೧೫೩೮ ರ ಅನಂತಪುರದ ich ಶಾಸನವು 
« ಐಯಾ ವೊಳೆ * ಗೆ ಸುಂಕಗಳನ್ನು ದಾನಮಾಡಿದ ರನ್ನು ದಾಖಲೆಮಾಡಿದೆ.: ಅವರು 
E ಕೊಡುಗೆಗಳನ್ನು ಸೀಡುತ್ತಿ ದ್ದ ರ್ಗ. ಡಾ. ಅಪ್ಸಾದೊರೈ ಪ್ರಕಾರ 
ಶ್ರೇಣಿಗಳಲ್ಲೆಲ್ಲಾ “ ಐಯಾ ವೊಳೆ ೫ ಆ ಕಾಲದ 'ದಾಖಲೆಗಳಲ್ಲಿ ಪ್ರಮುಖಸ್ಥಾ ತನನ್ನು 
ತೊಂದಿದೆ. 


| ನೀರಬನಜಿಗೆ : ಕರ್ನಾಟಕ ಮತ್ತು ಸುತ್ತಮುತ್ತಲ ಪ ಪ್ರದೇಶಗಳಲ್ಲಿ ನಿಜಯನಗರ' 
ಕಾಲದಲ್ಲಿ ನೀರಬನಜಿಗರು ವಿಶೇಷ ಪ ಪ್ರಭಾವನ್ನು ಹೊಂದಿದ್ದ ರು. ಬಲ್ಲಿಗ್ರಾವ ಮ ಅವರ' 
ಬಲವಾದ ಒಂದು ನೆಲೆಯಾಗಿದ್ದಿ ತು. ತಮ್ಮ ಹೆಕು ಗಳನ್ನು ಮತ್ತು ಭದ 
ಅತ್ಯಭಿಮಾನವಾಗಿ ಅವರು ರಕ್ಷಿಸಿಕೊಳ್ಳು à à do. $ 2. CD Sd ಒಂದು ಶಾಸನ 
ದಲ್ಲಿ ಅವರು ತಮ್ಮ os 3 ಪ್ರಶಂಸನಾ ಪಡೆಗಳನ್ನು ಉಪಯೋಗಿಸಿದ್ದಾ ರೆ. 
ಅದೇ ಶಾಸನವು ೧೪ನೆ ಶತಮಾನದಲ್ಲಿ x ಕೇಂದ ದ್ರಗಳನ್ನು ತಿಳಿಸು ತ್ತವೆ. ಅವು ವಿಜಯ 
= ನಗರ, ಹಸ್ತಿನಾವತಿ, ದೋರಸಮುದ್ರ, ಗುತ್ತಿ, ಪೆನುಗೊಂಡ, ಅದನ ಉದಯಗಿರಿ, 
ಚಂದ್ರಗಿರಿ, ಮುಲವಾಯಿ, ಕಾಂಚಿ, ಪಡ್ಗೆನೀಡು ಚದ ಂಗಪಟ್ಟ ಣ, ಮಂಗಳೂರು, 
ಹೊನ್ನಾ ವೂರು, ಚಂದವೂರ್ಕು ಆರಗ, ಚಂದ್ರಗುತ್ತಿ , ಆಸ್ತಿಗೆ ಹುಲಿಗೆಕ್ಕೆ ನಿಡುಗಲ್ಲು, 
ಚಿನತನಸಲ್ಲು, ಕರಿಯಕಲ್ಲು, ಅನೆರಿದ್ದ, `ಸ v6 ರಯ, ತೆರಕಣಾಂಬಿ mS 
E ತ 


1. Chandrasokhara Sastri S., Economic Conditions under the Hoysclas, 
HJMU, 11, p. 223. 

. EC, IV, Ch. 45, 

. 202 of 1915. 

« 818 of 1917. 

. EC, XII, Mi. 35. 

- 70 of 1912, ARSIE, 1912 (ii), para 50. 

- Appadorai : op.cit., I, p. 89]. 

. EC, V, BL 75. 


m Cc r9 


N 232 ಲಾ C 


CC-0. Jangamwadi Math Collection. Digitized by eGangotri 


ಪಟ್ಟಿಣಗಳು ಮತ್ತು ಶ್ರೇಣಿಗಳು ೧೪೯ 


ಅವರ ಇತರ ಕೇಂದ್ರಗಳು ಗುತ್ತಿಯಲ್ಲಿ ಎಡೆನಾಡು, ನಗರಖಂಡದಲ್ಲಿ ಕೊಂಡರದ, 
ಹನುಗಲ್‌, ಚಿಕ್ಕಜಿಗಲಿಗೆ, ಹಿರಿಯಜಿಗಲಿಗೆ ನಾನೂರು, ಬಲಚಂಗಲೆನಾಡ್ಕು ಹೊಸ 
ನಾಡು, ಕಬುರಲಿಗೆ, ಐದವಲಿಗೆ, ಹಿರಿಯಮಹಲಿಗೆ, ಚಿಕ್ಕಮಹಲಿಗೆ woh, 
ಹಲಿನಾಡು, ಹೆದನಾಡ್ಕು ಕಾಂಚಿನಾಡು, ಹೊನ್ನತ್ತಿ ನಾಡು,” ಹಲಸಿಗೆ ಹೊನಲೆ, 
ಇಮ್‌ಗುಂಡಿ ಮತ್ತು ಇತರ ಸ್ಥಳಗಳು! ಅವರೆ ಶಾಸನಗಳು ೧೩ನೆ ಶತಮಾನದಿಂದ 
ವಿಜಯನಗರ ಸಾಮ್ರಾಜ್ಯದ ಸತನದನಕೆಗೆ ನಾಲ್ಕು ಶತಮಾನಗಳ ಕಾಲ ಹರಡಿನೆ. 

ಈ ವರ್ತಕರು ರಾಷ್ಟ್ರದ ವ್ಯಾಪಾರ ಮತ್ತು ವಾಣಿಜ್ಯ ಹತೊೋಟಿಹೊಂದಿದ್ದರೆಂದು 

ಸುಂದರಂ ಹೇಳಿರುವುದು ನಿಜ. 

ಜಿಟ್ಟಿಗಳು ಅಥವಾ ಿಟ್ಟಿಗಳು : ವ್ಯಾಪಾರ ಕೈಗೊಂಡಿದ್ದ ಮುಖ್ಯ ಕೋಮುಗಳು 
'ಮಹನ್ಮುದೀಯರಲ್ಲದೆ, ನಾಲ್ಕೆಂದು ಡಾ. Hated, ತಿಳಿಸಿದ್ದಾ ರೆ. ಅವು ಜಿಟ್ಟಿಗಳು 
'ಬಣಜಿಗಳು, ಕೋಮಟಿಗಳು ಮತ್ತು ಬ್ರಾಹ್ಮಣರು. Gne ಪೂರ್ವಿಕರು ಪ್ರಾಚೀನ 
.ಭಾರತಸಮಾಜದ ವೈಶ್ಯಕೋಮಿಗೆ ಸೇರಿದವರು. ` ವ್ಯಾಪಾರ ಮತ್ತು ಹಣಕಾಸು 
ವ್ಯವಹಾರ ಅವರ ಮುಖ್ಯ ಕರ್ತವ್ಯಗಳಾಗಿದ್ದುವು. ಮಧ್ಯೆಯುಗದಲ್ಲಿ, ರಾಷ್ಟ್ರದಲ್ಲೆ ಲ್ಲ 
ಚೆಟ್ಲಿಗಳು ಮುಖ್ಯ ವ್ಯಾಪಾರಿಗಳಾಗಿದ್ದರು. 'ಮಹುಅನ್‌ಪ್ರಕಾರ ಸಮಸ್ತ ವ್ಯವಹಾರ" 
ಗಳನ್ನು ಅವರು ನಡೆಸುತ್ತಿದ್ದರು. ರೈತರಿಂದ ಮೆಣಸನ್ನು ಕೊಂಡು ವಿದೇಶೀ ಹಡಗುಗಳು 
ಹಾದುಹೋಗುತ್ತಿದ್ದಾ ಗ ಮಾರುತ್ತಿದ್ದ ರು: ಅವರು ಬೆಲೆಬಾಳುವ ಅಮೂಲ್ಯರತ್ನಗಳನ್ನು 
ಮತ್ತು ಬೆಲೆಬಾಳುವ ಪದಾರ್ಥಗಳನ್ನು ಕೊಂಡು ಸಂಗ್ರಹಿಸುತ್ತಿದ್ದ ರು.4 

ಈ ಕೋಮಿನವರು ತಮ್ಮನ್ನು “ ನಗರತ್ತರ್‌, ನೀರಕೊದಿಯರ್‌, ಪೆರುನಗರತ್ತರ್‌* 
ವೈಶ್ಯ-ವಾನಿಯನಗರತ್ತ ರ್‌್‌ ಅಥನಾ ನಾಲು-ನಗರತ್ತರ್‌? : (wad, ವ್ಯಾಪಾರ 
ವರ್ಗದವರು) ಎಂದು ಕರೆದುಕೊಳ್ಳುತ್ತಿದ್ದರು. ಒಂದೇ ಸ್ಥಳಕ್ಕೆ ಸೇರಿದ ಸದಸ್ಯರನ್ನೊಳ 
ಗೊಂಡ ಶ್ರೇಣಿಗಳಿದ್ದುವು. ಉದಾಹರಣೆಗೆ, ಮುಲುವಾಗಿಲು ಪಟ್ಟಣದ ಬಣಜಿಗರು. 
ನಾವು ಒಂದು ಸಡಿಲವಾದ ಶ್ರೇಣಿಯನ್ನು ಕಾಣುತ್ತೇವೆ. ಕ್ರಿ.ಶ. ೧೩೯೦ರೆ ಶಿಕಾರಿಪುರದ 
ಒಂದು ಶಾಸನದ ಪ್ರಕಾರ ಒಂದು ಶ್ರೇಣಿ ನಾನಾಥೇಶಿಗಳ ಎರಡು ಕೋಮಿನವರು ಮತ್ತು 
೫೬ ರಾಷ್ಟ್ರದವರನ್ನೊಳಗೊಂಡಿತ್ತೆಂದು ತಿಳಿಸುತ್ತದೆ. 


1. EC, VIII, Sb. 428. | 
: 'Sundram K., The Balanja Merchant Community of Medieval-Andhra, JOR 
XXX, p. 15. m e) 

Appadorai: op.cil., I, p. ಲಳ 

JRAS, Mahuan’s NTT of Cochin, Calicut and Aden, by Geo. 
Phillips, 1896, p. 344. 

. 82 of o ; 11 of 1910 ; ARSIE, 1910, II, para 61 ; 222 of 1911. 

405 of 1912. 

180 of 1916. 

MAR, 1928, p. 89, A.D. 1466. 

EC, VII, Sk. 813. 


to 


P. ge 


Peres 


CC-0. Jangamwadi Math Collection. Digitized by eGangotri 


೧೫೦ ವಿಜಯನಗರ ಸಾಮಾಜ್ಯ ದಲ್ಲಿ 5 ಳೀಯಂ ಸರ್ಕಾರ 


ನಿಜಯನಗರಕಾಲದಲ್ಲಿ ಶೆಟ್ಟ ಗಳು ವಿಶೇಷ ಪ ಪ್ರಭಾವ ಬೀರುತ್ತಿ d ರು. ಅವರು 
ತಮ್ಮದೇ ಕೋಮಿನ ಮುಖಂಡನನ್ನು ಹೊಂದಿದ್ದ o. ಸಾಮಂತರು. ಅನೇಕವೇಶೆ' 
ಸ ಳೀಯ ದೇವಾಲಯಗಳಿಗೆ ತೆರಿಗೆಗಳನ್ನು ದಾನಮಾಡಲು, ಅಥವಾ ಇತರ ದಾನಗಳನ್ನು 
ಕೊಡಲು ಅವರಿಗೆ ಅ ರ್ಜಿಹಾಕಿಕೊಳ್ಳಬೇಕಾಗಿತ್ತು. ಉದಾಹರಣೆಗೆ, ಕಿ ಕ್ರಿ.ಶ. ೧೪೦೨ರಲ್ಲಿ 
ವೀರಶೈವ ನೀರಪ್ರ ತಾಪ end ಹೆಲವು ಶೆಟ್ಟಿಗಳ ಕೋಮಿನ ಮುಖ್ಯ yo 
ಅರಿಕೆಮಾಡಿಕೊಳೆ ಲು ಅವರು ಗೊತ್ತಾದ ಹಣವನ್ನು ರಕ್ಷಿಸಲು ಮತ್ತು ಕೆಲವು 
ನಿರ್ದಿಷ್ಟ ತೆರಿಗೆಗಳನ್ನು ಹಾಕಲು ಒಪ್ಪಿ ದರು. ಅವರು, ಪ್ರತಿ ಮನೆಗೆ ವರ್ಷ 3, ಒಂದು 
K = ? ಮತ್ತು ವಿವಾಹೆಕ್ಸೆ seth "ಹಣ? ತೊಡಲು" ಒಸ್ಪಿದರು. ಆವರ ಈ 
ನಿರ್ಧಾರ Lo ತಿಳಿಸಿರುವ ಸ jenen ಅನ್ವಯಿಸುತ್ತಿ o ತು. 
ಕೋಲಾಲ್ಕ ತ್ಯಾ ಕಲು, ಬಂದಿಗುಟ್ಟಿ, ಕಂಗೋದಿದುರ್ಗ, ವಂಕಟಗಿರಿಕೋ 83, 
ಕನಪಾಳ್ಯ, ಮಾಸ್ತಿ ಬಗಲೂರು, ಹೊಸೂರು, ಆನೆಕಲ್ಲು, ದೆಂಕನಿಕೋಟಿ, dene: 
ಕಾವೇರಿಸಟ 3 £9, ಅಂದೂರು, ನೆರಂದೂರು, ಪೆನ್ನ ಗರ್ವ, ಸಳ್ಯ, ಧರ್ಮಪುರಿ, ಅಜ್ಜಿಪುರ್ಕ 
ಕುರುಬರಹಳ್ಳಿ, ಶ್ರೀರಂಗಸಟ್ಟಣ ಮತ್ತು ಅದರ xoxo ನಲ್ಲಿದ್ದ ಎಲ್ಲಾ ಗ್ರಾಮಗಳು. 


ಕರ್ತವ್ಯಗಳು: ಅವರು ರಥೋತ್ಸವದ ತೇರುಗಳನ್ನು ಫಟ್ಟ 3 ,ಸಿಕೊಡುವುದು,* 
"ದೇವಾಲಯಗಳಿಗೆ ದೀಪಗಳನ್ನು ಒದಗಿಸುವುದು? ಮತ್ತು ವವ ನಡೆಸು. 
ವುದೇ ಮುಂತಾದ ದಾನಶೀಲಕೆಲಸಗಳನ್ನು ಕೈಗೊಳ್ಳುತ್ತಿದ್ದ ರು ಅಥವಾ ಅದಕ್ಕೆ i 
ನೆರವಾಗುತ್ತಿ ದ್ದ ರು. ಕ್ರಿ.ಶ. ೧೪೦೩ರಲ್ಲಿ ತಮ್ಮ ಕೋಮಿನ ವರಿಗೆ ಆಹಾರ ಒದಗಿಸಲು 
ಒಂದು ದಾನಮಾಡಿದರು.? 


ವಿಜಯನಗರ ಕಾಲದಲ್ಲಿ ಒಬ್ಬ ಪ್ರಜೆಗೆ ಜಿಲ್ಲೆ ಯ. ಸ್ಥ ಳೀಯ ಕಂದಾಯಗೆಳ 
ಮೇಲಿನ ಹಕ ನ್ನು ಕೊಡುವ ಪದ್ಧ sched, ಕಂದು ಕಾಣುತ್ತದೆ. ಕ್ರಿ.ಶ ೧೩೭೮ oo 
ಗೌಡರು ex ಸೆಬ್ಬ ಗಳು, ಪ್ರಾಂತಾ ಧಿಕಾರಿಗೆ ತಮ್ಮ ನಾಡಿನ ಕಂದಾಯಗಳನ್ನು 
ದಾನಮಾಡಿದರೆ. ES ಶಾಸನದ ಪ್ರಕಾರ ಸದಲಿನಾಡಿನ ಡರು. ಸೆಕೆಯ ನಾಲ್ವರು. 
AB, ಗಳು ಮತ್ತು 6 cim "Oli ಸಮಸ್ತ ಹಿರಿಯರು ಕೆಲವು ನಿಯಮಗಳನ್ನು 
ಮಾಡಿದರು. ಇದರ ಪ್ರಕಾರ ಸಂತೆಗೆ ಬರುತ್ತಿ ದ್ದ "ಸಗಟು ಧಾನ್ಯ ಒಂದು ವರ್ಷ ಸಮಸ್ತ 
ತೆರಿಗೆಗಳಿಂದ ,ಮಾಫಿ “ಹೊಂದಿತ್ತು. ನಂತರ "ಸಾದಾಳಿಯ ಸಂಪ್ರದಾಯದ ಪ್ರ ಕಾರ 
ಪಾ ್ರಾಂತ್ಯಾಧಿಕಾರಿ ದೇವಣ್ಣ ಒಡೆಯ ಶಾಶ್ವತವಾಗಿ ವಸೂಲು ಮಾಡಬಹುದಾಗಿತ್ತು 


ಅವು, pee 


1. EC, IX, Bn. 96. 

2. 61 of 1916. 

9. 52 of 1927. 

4. 82 of 1911. 

6. EC, IV, Ch. 45. 

6. ARSIE, 1923, p. 120: 679 of Ap. B. 1929. 


CC-0. Jangamwadi Math Collection: Digitized by eGangotri 


ಪಟ್ಟಿ ಣಗಳು ಮತ್ತು ಶ್ರೇಣಿಗಳು ೧೫೧ 


ಸಂಸ್ಥೆಗಳ ಅಸ್ತಿ S uus S ಅಧಿಕಾರವನ್ನು RUN ತು. ಅಜು yತರಾಯನ 
ಅಧಿಕಾರಿ ಕಂಪಡೇವರಸೆ ನಾನಾಜಿಕಿಗಳ ಸಮ್ಮತಿಯಿಂದ ತಿರುನುಲಜವಿಯನ್ನುನವರ 
ಪಟ್ಟ ಣದ ಗೌರೇಶ್ವರ ದೇವಸ್ಥಾ ನಕ್ಕೆ ಬೆಳೆಗಳ ಮೇಲಿನ ಹಲವು ಕಂದಾಯಗಳು ಮತ್ತು 
ವಿವಾಹೆ ತೆರಿಗೆಯನ್ನು ದಾನಮಾಡಿದನು. ಇದರಿಂದ ನಾವು ಮೊದಲನೆಯದಾನ್ನಿ 
ಕೇಂದ್ರ ಸರ್ಕಾರದ ಅಧಿಕಾರಿಗಳು _ಶ್ರೇಣಿಗಳ ಸಮ್ಮತಿಯಿಂದ ತೆರಿಗೆಗಳ ಸ್‌ ಮತ್ತು 
ದಾನಗಳನ್ನು ಮಾಡುತ್ತಿದ 3 dodo, ಮತ್ತು ಎರಡನೆಯದಾಗಿ. ಈ ಸುಘಗಳ್ಳು. 
ವ್ಯಕ್ತಿ ಗಳು ಮತ್ತು ರಾಜ್ಯ ದೆ ನಡುವೆ ಮಧ A, ಸಂಸ್ಥೆ ಗಳಾಗಿ ಪ್ರಜಾಸತ್ತಾ ತ್ಮಕ 
ಸತ್ವವನ್ನು ಕಾಪಾಡುವುದಕ್ಕೆ *ರವಾಗುತ್ತಿ ತ್ರೆಂದೂ ತಿಳಿಯಬಹುದು. 

3 ಶ್ರೇಣಿಗಳ ಮುಂದಾಳುಗಳು ರಾಜನ Cre. ನದಲ್ಲಿ ಸ ಸ್ವಲ್ಪ ಪ್ರಭಾನ ಹೊಂದಿದ್ದ 
ರೆಂದು Farag, ದೆ. ಉದಾಹರಣೆಗೆ ಕ್ರಿ ಶ. ೧೫ರಲ್ಲಿ » ಯ್‌ ನಾನಾದೇಶಿ "rid 
'ಮುಖಂಡ ವಯಿಜಣ್ಣ ಮಹಾಮಂಡಲೇಶ್ಷ d ಹರಿಹರ ಒಡೆಯರ ಗೃಹ ವರ್ತಕನಾಗಿದ್ದ ನು.” 
ಅವರು ಸರ್ಕಾರದಿಂದ ತೆರಿಗೆಗಳ ಮಾಫಿ ಹೊಂದಬಹುದಾಗಿತ್ತು. ಕ್ರಿ.ಶ. ೧೩೮೦ರಲ್ಲಿ 
ಎರಡನೆ ಹರಿಹರರಾಯನ ಆಳ್ವಿಕೆಯಲ್ಲಿ ವ ಮಾಂಬಳ್ಳಿ ಅಥವಾ ಹರಿಹರರಾಯಪಟ್ಟಣದ 
ನಾನಾದೇಶಿಗಳಿಗೆ ಹಲವು ತೆರಿಗೆಗಳನ್ನು ಮಾಫಿಮಾಡಿದರು.3 

ನಿವಾಹಸಮಾರಂಭಗಳಲ್ಲಿ ಗೌರವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಪ್ರಾಂತ್ಯ 
ಸರ್ಕಾರ ತೀರ್ಮಾನಿಸಿದ ಒಂದು ನಿದರ್ಶನವಿಜಿ. ಕ್ರಿ.ಶ. ೧೪೩೪ರಲ್ಲಿ ದೀಕ್ಷಿಕಸ್ವಾಮಿ 
ಅಂದರೆ, ಅಚ್ಯುತನಾಯಕ ಮತ್ತು ರಘುನಾಥನಾಯಕರ ಪ್ರಸಿದ್ಧ ಮಂತ್ರಿ ಗೋವಿಂದ 
ದೀಕ್ಷಿತ ಪಟ ಶ್ವ ರಂ ನೇಯ್ಗೆ ಯವರು ಮತ್ತು ಸಿಟ್ಟ ಗಳ abd Aves ವಿವಾದದ 
ಜ್‌ ಒಂದು ಅರ್ಜಿ ಸಲ್ಲಿಸಿದರು. ಈ ವಿವಾದವು ವಿವಾಹಗಳಲ್ಲಿ ವೀಳ್ಯ ಮತ್ತು 
ಅಡಿಕೆಯನ್ನು A $6802) ವಿಧಾನಕ್ಕೆ ಸೇರಿದ್ದಿ ತು. ಇದರಿಂದ ಗಲಭೆಯುಂಟಾದ 
ಸಂದರ್ಭಗಳಲ್ಲಿ A vq ae ದೇವತೆಗೆ ೩೦ ಅಡಿಕೆ ಮತ್ತು ೧೦೦ ಎಲೆ 
ಗಳೊಡನೆ ೫ ಪಣ ಮತ್ತು ಹೊಸ ವಸ್ತ್ರವನ್ನು ಸಲ್ಲಿಸಬೇಕೆಂದು ತೀರ್ಮಾನಿಸಲಾಯಿತುಸ 

ವಾಣಿಜ್ನಸಂಸೆ A Rg ಮುಖಂಡರು ತಮ್ಮದೇ ಆಲ್ಲದ-ಇತರ ಕ್ಷೇತ್ರಗಳಲ್ಲೂ ಕೆಲಸ 

à = 
ಮಾಡುತ್ತಿದ ರು, ಸರ್ಕಾರ ಮತ್ತು ಪ್ರಜೆಗಳು odd, nl 3 ಅವರಿಗೆ ಬಿರುದುಗಳನ್ನು 
ಕೊಟ್ಟು ER ದ್ದ ರು. ಕ್ರಿ d. 7೩೬೮ರಲ್ಲಿ aston ಜೆ ಸೈನ ಶಿ ಶ್ರೀವೈಷ್ಣ ವ ವಾದವು 
OE AEN ಫೊನೆಸೊಂಡಿತು. ಶಾಸನದ'ಪ್ರಕಾರ ಕಲ್ಲೆ ಲದ ಹಕ್ತಿಸೆಟ್ಟಿಯ ಮಗ 
ಸುಪುತ್ರ ಬಸವಿಶೆಟ್ಟ ಬುಕ್ಕರಾಯನಿಗೆ ಅರ್ಜಿಸಲ್ಲಿಸಲು, ಬುಕ್ಕ ರಾಯನು Scho 
ತಾತಯ್ಯನಿಗೆ ಹೇಳಿಕಳುಿಸಿ ಶಾಸನವನ್ನು ಬಸಿದು. ಎರಡು 
1. MAR, 1919, p. 33. 


2. Ibid., 1917, p. 48. 2 
9. 257 of 1927: ARSIE, 1927, p. 111. 


CC-0. Jangamwadi Math Collection. Digitized by eGangotri 


೧೫೨ ವಿಜಯನಗರ ಸಾಮ್ರಾಜ್ಯ ge eco ಸರ್ಕಾರ 


(ಕೋಮುಗಳು) ಒಂದಾಗಿ ಬಸನಿಶೆಟ್ಟ ಗೆ ಕ ಎಂಬ ಗೌರವವನ್ನು 
ದಯೆಪಾಲಿಸಿತು.1 

' ಶೆಟ್ಟಿಗಳು ಇತರರೊಡನೆ ಒಮ್ಮತದಿಂದ T ಸಳೀಯ ದೇವರುಗಳಿಗೆ ಭೂದಾನ 
ಕೊಟ್ಟು ತಮ್ಮ ಭಕ್ತಿಯನ್ನು ವ್ಯಕ್ತ ಪಡಿಸುತ್ತ d ರು. ಉದಾಹರಣೆಗೆ, ಕ ಕ್ರಿ.ಶ. ೧೩೯೮ರಲ್ಲಿ 
ad ನಾಡಿನ ಸ ಸಮಸ Dis um Ende, ರ "ಗೇವರಿಗೆ ಅನೇಕ ಗ್ರಾ ಮಗಳಲ್ಲಿ 9, ಪ್ರತಿ 
ಗ್ರಾಮದಿಂದ xu “ ಹಣ ”ವನ್ನು ದೇವರ ಸೇವೆಗೆ ಬಮಸಿದರು.3 ಮತೊ ಬಂದು 
ಶಾಸನದ ಪ್ರಕಾರ ಶೆಟ್ಟಿಗಳು ಅನೆಗನಕೆರೆಯ ಚೆನ್ನ ಕೇಶವ ವಡೇವರಿಗೆ ಶಾಶ್ವತವಾಗಿ ದೀಪ 
Se ದಾನಗಳನ್ನು ಮಾಡಿದರು. ಹಲವು ಶೆಟ್ಟ ಗಳು ನಿಷ್ಣುಸ ಸಮುದ್ರ ಅಗ್ರಹಾರ 
ದಲ್ಲಿದ್ದ ಬಾ ್ರ್ರಾಹ್ಮಣರೊಡಗೂಡಿ ಜನಾರ್ಧೆನದೇವರ TRER, ನದ ಮುಂಜಿ am 
ಮಂಚವನ್ನು, ನಿರ್ಮಿಸಲು ತರೀಜಮಿಸಾನನ್ನು ದಾನಮಾಡಿದರೆ. 4 ಕ್ರಿ.ಶ. ೧೫೨೨ರಲ್ಲಿ 
ಮಚಗೌಡ ಮತ್ತು ಇತರ ಗೌಡರು ಪ್ರಮಖ ನಾನಾದೇಶಿ ಶೆಟ್ಟ ಗಳೊಡನೆ pes. 
ದೇವರಿಗೆ ಹೊಳಕ್ಳೈಕೆ ವೃತ್ತಿಯಲ್ಲಿ ಜೂನ ಮತ್ತು ಸಂತೆಯ ಅನೇಕ ಸರಕುಗಳ ಮೇಲಿನ 
ತೆರಿಗೆಗಳನ್ನು ದಾನಮಾಡಿದರು.* 


ವರ್ತಕರು ರಥೋತ್ಸವಗಳನ್ನು ಪ್ರಾರಂಭಿಸುತ್ತಿ ದ ರು. ಕ್ರಿ.ಶ. ೧೫೯೭ ರಲ್ಲಿ 
ತಿನ್ನ ವೆಲ್ಲಿ ಜಿಲ್ಲೆಯ ಶ್ರೀವೈ ಕುಂಠಂ ತಾಲ್ಲೂಕಿನ ಕಕೊಳನಾಥ ದೇವಸ್ಥಾನದ ಪವಿತ್ರ. 
ರಥಕ್ಕೆ ಜಖಂ ಆಗಲು ಇಲ್ಫೆಯತ್ತಕೂದಿ ವರ್ತಕರು ಹೊಸ ರಥವನ್ನು ಮಾಡಿಸಿದರು 
ಮತ್ತು ಪ್ರತಿ ವರ್ಷ ರಥೋತ್ಸವದ ವೆಚ್ಚ ಕ್ಕೆ ಸೆರನಲ್ಲೂರ್‌ ಗ್ರಾಮದ ವರಮಾನವನ್ನು 
(ಐವತ್ತು po ಮತ್ತು ಐವತ್ತು “ ಕಲಂ? ಬತ ವನ್ನು ಕೊಡುವುದಕ್ಕೆ ಏರ್ಪಾಡು 
ಮಾಡಿದರು. 


ಆ ಕಾಲದ ಸ ಪ್ರಸಿದ್ಧ ಪ್ರೆ ಪೋರ್ಚುಗೀಸ್‌ ಬರಹಗಾರ ಬಾರ್ಬೊಸ ಕ್ರಿ.ಶ. ೧೫೦೪ 
ರಿಂದ ೧೫೧೪ ರ ವರೆಗೆ ವಿಜಯನಗರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ “ ಚಟ್ಟ”ಗಳ 
ವಿಚಾರವಾಗಿ 'ಬರೆದಿದಾ ನೆ. ನಜೊ ಪ್ರಕಾರ “ ಚಟ್ಟಿ ಸ ಗಳು ಮಲಬಾರ್‌ನಲ್ಲಿ 
ವಾಸಿಸುತ್ತಿ ದ್ದ ರು. ಅನರು ಕಂದುಬಣ 9 ದವರು, ಮತ್ತು ಬೊಜ್ಜು ಮೆ ಯುಳ್ಳ ವರು. 

dj 
ಅವರಲ್ಲಿ ಹೆಚ್ಚಿ ಸ ನನರು ದೊಡ j| ವ್ಯಾಪಾರಿಗಳಾಗಿದ್ದು, ಅಮೂಲ್ಯ ರತ್ನಗಳು, PEN 3, 93, 
ಹವಳಗಳು ಮತ್ತು ಇತರ ಬೆಲೆಬಾಳುವ ವಸು ಗಳನ್ನು ವ್ಯಾಪಾರೆ ಮಾಡುತ್ತಿದ್ದರು. ಚಿನ್ನ 
ಮತ್ತು ಬೆಳ್ಳಿ ವ್ಯಾಪಾರವನ್ನು . ಮಾಡುತ್ತಿ à ರು. ಅವರು ಐಶ ಶೈರ್ಯವೂಂತರೆ ಮತ್ತು 





1. EC, II, No. 344. 
2. EC, IV, Ch. 119. 
9. EC, V, Cn. 175. 
4. KC, VI, Kd. 91. 
5. EC, XI, Hk. 34. 

6. 45 of 1916. 


CC-0. Jangamwadi Math Collection. Digitized by eGangotri 


ಪಟ್ಟ ಣಗಳು ನತ್ತು ಶೆ ಶ್ರೇಣಿಗಳು. ma 


ಗಾರವಸ್ನರು. ಅವರು ಸ ಸ್ವಚ್ಛ ವಾದ ಜೀವನವನ್ನು ನಡೆಸುತ್ತಿದ್ದರು. ತಮ್ಮದೇ ಆದ 
' ಬೀದಿಗಳಲ್ಲಿ ನಿಶಾಲವಾದ ಮನಗಳನ್ನು ಹೊಂದಿದ್ದರು. ಅವರಿಗೆ ತನು ಡೇ ನ ಪೂಜಾ 
'ಮಂದಿರಗಳಿದ್ದವು ಮತ್ತು ಅವರು ಪೂಜಿಸುವ ಪ ಪ್ರತಿಮೆಗಳು ಬೇಕೆಯದಾಗಿದು ವು. 
' ಅವರು ಸೊಂಟದಿಂದ ಮೇಲಕ್ಕೆ: ನಗ್ಗರಾಗಿರುತ್ತಿದ್ದ ದ o ಅವರು ಹೆಚ್ಚಿನ ಬಡ್ಡಿ ದರವನ್ನು 
ತೆಗೆದುಕೊಳ್ಳುತ್ತಿ ತಿ ದ್ದ ರು. `ಅವರು ತಮ್ಮ ವ ವಹಾರಗಳನ್ನು ಹ ನೋಡಿಕೊಳ್ಳು 
+ ಕ್ರಿದ್ದು ದರಿಂದ ರಾಜರು ಅವರ ತಪು ಗಳನ್ನು ನಿಜಾರಿಸುತ್ತಿರಲಿಲ್ಲ. ರಾಜನು, E 
ತಮ್ಮ "ತಮಲ್ಲಿ ಲ್ಲೇ ನ್ಯಾಯನಿತರಣೆ ಮಾಡುತ್ತಿದ್ದುದರಿಂದ ತೃಪಿ ಹೊಂದಿದ್ದ ನನು. 

ನೀರಪಾಂಚಾಲರುಂ : ನೀರಪಾಂಚಾಲರಲ್ಲಿ ಅಕ್ಕಸಾಲಿಗರು, ಕಮ್ಮಾಟದತಚಾರಿ 
ಗಳು, $5339, ರರು, ಮರಗೆಲಸದವರು ಮತ್ತು ಕಲ್ಲುಕೆಲಸದವರು ಸೇರಿದ್ದ 033 ವೀರ 
ಪಾಂಚಾಲ ಶೆ ಶ್ರೇಣಿಯನ್ನು ಸ ಸೂಚಿಸಲು ಶಾಸನಗಳಲ್ಲಿ “ ಪಂಚಹಣಂವರು ”, E ಪಂಚನಾ 
ನಂದರು, “ ಸಂಚನುಲು”, “ಪಾಂಚಾಲರು” ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. 

ವೀರಪಾಂಚಾಲರು ಸರ್ಕಾರದಿಂದ ತೆರಿಗೆಗಳ ಮಾಫಿ ಪಡೆದಿದ್ದ ರು. ಕ್ರಿ.ಶ. ೧೪೧೮ರ 
ಒಂದು ಶಾಸನವು ಹರಿಹರೆ ಮಹಾರಾಯ್ಕ ಅನರಿಗೆ ಆಸ್ಥಾನದಲ್ಲಿ ien ಸನವನ್ನು 
ತಯಾರುಮಾಡಿದುದಕ್ಕೆ ಪ್ರತಿಫಲವಾಗಿ, ಎತ್ತುಗಳು, ಎಮ್ಮೆಗಳು, ಗಾಡಿಗಳು, . 
ಆಭರಣಗಳು RAO ಮೇಲೆ ` ಮಾಡಿದ್ದ ತಂಗೆಗಳ ಮಾಫಿಯನ್ನು 
ದೇವರಾಯನು ಸಿ ಬರಕಾಯಮಾಡಿದನೆಂದು ತಿಳಿಸುತ್ತ g3 3 

ವೇತನಕೆ Š, ” ಸಂಬಂಧಿಸಿದ ಒಂದು ವಿಷಯವನ್ನು ಸಾಮೂಹಿಕ ಒಪ್ಪಂದದಿಂದ 
ಸಾಗರಿ ಲಾಯಿತು 4 ವೀರಪಾಂಚಾಲರು ತಮ್ಮ He —3 ಹೆಮ್ಮೆ 
ಪಡುತ್ತಿದ್ದರು. ಕ್ರಿ.ಶ. ೧೩೭೨ರ ಒಂದು ಶಾಸ ANN), ಸಮಸ್ಸೆ Sdn ಪಾಂಚಾಲರು ES 
ನಂಶದ ಘಾ ಮತ್ತು ಹೋಲಿಸಲಸಾಥ್ಯ ವಾದಂತಹ ಗುಣವುಳ್ಳವರು, ಎಂದು 
ಮುಂತಾಗಿ ತೆರಕಣಾಂಬಿಯ ನೀರಪಾಂಚಾಲರೆ Ame ತಿಳಿಸುತ್ತ 3 - 


ಅಧಿಕಾರಿಗಳು ಕೋಮುಗಳ ನಡುವೆ ಉದ್ಭ SAO ಪ್ರಶ್ನ ಪ್ರಶ್ನೆಗಳನ್ನು ತೀರ್ಮಾನಿಸು 
ತ್ತಿದ್ದ ಹಾಗೆ ಕಾಣಿಸುತ್ತದೆ. ಸದಾಶಿವರಾಯನ “EQ, ಕೆಯಲ್ಲಿ ಆ ಕಾಲದ ಮುಖ್ಯ 
ಪಟ್ಟಿ ಣಗಳಲ್ಲೊಂದಾದ ಬೇಲೂರಿನಲ್ಲಿ ರೈತರು d ಪಾಂಚಾಲರೆ ನಡುವೆ ಒಂದು 
oo ಉಂಟಾಯಿತು. ಈ ಶಾಸ ಸನದ ಪ್ರಕಾರ, ಸರ್ವಾಧಿಕಾರಿ ವೇದಾಂತಿ- 
ಕಾಮರಾಜಯಸ, ೮೦ ಶ್ರೀವೈಷ್ಣ ವಜಾ ್ರಾಹ್ಮಣರು, ಸ ರಾಮರಾಜಯ್ಯ ತಿರುಮಲರಾಜಯ್ಯನ 
on of the Courts of East 
: ಪ E Res eheu dons d 
by Longworth Dames (2 015.) ; London, 1918, II, pp. 70-73. 
2. EC, IV, Ch. 119; "EC, IX, Bn. 12. 
3. SII, IX (ii), No. 437. 


4. EC, IX, Kn. 110. 
5. EC, IV, Gu. 84. 


CC-0. Jangamwadi Math Collection. Digitized by eGangotri 


೧೫೪ ' ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ನಿಯೋಗಿ ಬಾನದರಸಯ್ಯ ಮತ್ತು ರಾಮಪ್ಪ ಯ್ಯನ ನಿಯೋಗಿ ಸೇನಬೋವಸೆಟ್ಟ 
ಇವರೊಡಗೂಡಿ ಒಪ್ಪಂದವನ್ನು ಏರ್ಪಡಿಸಿದುದನ್ನು ದಾಖಲೆಮಾಡಿದೆ. ಈ ತೀರ್ಮಾನದ 
ಪ್ರಕಾರ, ಬೇಲೂರಿನ ದಕ್ಷಿಣದ ಬೀದಿಯಲ್ಲಿ ಪಾಂಚಾಲರು ಮನೆಗಳನ್ನು ಕಟ್ಟಲ್ಲು 
ಕೋಮಿನ ವಿಧಿಗಳನ್ನು ಆಚರಿಸಲು ಮತ್ತು ಆಭರಣಗಳನ್ನು ಮಾಡಲು, ವಿದ್ಯಾನಗರದ: 
'ರಥೋತ್ಸವಕಾಲದಲ್ಲಿ ಪಾಂಚಾಲರಿಗೆ ಕೊಟ್ಟಿದ್ದ ಹಕ್ಕುಗಳನ್ನು ಮತ್ತು ಸ್ಥಾನಗಳನ್ನು 
ಚನ್ನಿ ಗರಾಯದೇವಸ್ಥಾ ನದಲ್ಲೂ ಅನುಭವಿಸಬಹುದೆಂದು ತೀರ್ಮಾನಿಸಲಾಯಿತು. 

ಈ ಶ್ರೇಣಿಯು ಅವರ ಸಂಘದ ತೀರ್ಮಾನಗಳನ್ನು ಉಲ್ಲಂಘಿಸಿದರೆ. ದಂಡವನ್ನು 
ವಿಧಿಸುವ ಅಧಿಕಾರವನ್ನು ಹೊಂದಿದ್ದಿತು. ತೆರಕಣಾಂಬಿ ವೀರಪಾಂಚಾಲರು, ಅವರೆ 
ದಾನಗಳನ್ನು ನಾಶಮಾಡಿದನರನ್ನು ಪಾಂಚಾಲರ ಕೋಮಿನಿಂದ, ಅವರ ವ್ಯಾಪಾರದಿಂದ, 
ಅವರ ಸಭೆಯಿಂದ ಮತ್ತು “ ನಾಡು ವಿನಿಂದ ಹೊರಹಾಕುವುದಾಗಿ ನಿಯಮ. 
ಮಾಡಿದರು.* ಹೀಗೆ ಶ್ರೇಣಿಯ ಅಧಿಕಾರ ಅದರ ಸದಸ್ಯರ ಮೇಲೆ ಸಂಪೂರ್ಣವಾಗಿದ್ದಿತು. ' 

ವೀರ ಪಾಂಚಾಲರ ಶ್ರೇಣಿಯು ತನ್ನ ಸದಸ್ಯರ ಮೇಲೆ ಮತೀಯ ಉದ್ದೆ (ಶಕ್ಕೆ 
ತೆರಿಗೆ ವಿಧಿಸುವನ್ಟು ಬಲವಾಗಿದ್ದಿ ತು. ಉದಾಹರಣೆಗೆ, ಕ್ರಿ.ಶ. ೧೩೯೮ರಲ್ಲಿ, ಎಣ್ಣೆ 
ನಾಡಿನ ಸಮಸ್ತ ಪಾಂಜಾಲರು, ಅನಿಲೇಶ್ವರ ದೇವರಿಗೆ rog, ಕಸ್ತೂರಿ, ಕುಂಕುಮ 
ಕರ್ಪೂರ ಮತ್ತು ಮಳೆ ನೀರನ್ನು ಒದಗಿಸಲು ತಮ್ಮ ಹೆಲವು ಗ್ರಾಮಗಳಿಂದ, ತಲಾ 
ಒಂದು “ ಹಣ ದಂತೆ ಸಲ್ಲಿಸಿದರು. 

ಕಸಬು ವರ್ಗದವರು ದೇವಸ್ಥಾನಕ್ಕೆ ಸೇರಿದ ನಾಟ್ಯಗಾರ್ತಿಯರ ಅವಶ್ಯಗಳನ್ನು 
ಪೂರೈಸಲು ಸಾಮೂಹಿಕವಾಗಿ ವರ್ತಿಸುತ್ತಿದ್ದರು. ಕ್ರಿ.ಶ. ೧೩೭೨ರಲ್ಲಿ ತೆರಕಣಾಂಬಿ 
ಮತ್ತು: ಅನೇಕ ಇತರ ಸ್ಥಳಗಳ ಸಮಸ್ತ ಪಾಂಚಾಲರು, ಇತರ ನಾಲ್ಕು ಸ್ಥಳಗಳ 
ಕಮ್ಮಾರರೊಡಗೂಡಿ ದೇವಸಾ ನದ ನಾಟ್ಯಗಾರ್ತಿಯರಿಗೆ, ತಮ್ಮಲ್ಲಿ ಒಪ್ಪಿ ಒಂದು. 
ದಾನಮಾಡಿದರು. ರಾಮಣ್ಣ ನ ಮಗಳು ನಾಗವ್ವೆ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟ 
ಕೇತವ್ವೆ ಎಂಬ ನಾಟ್ಯಗಾರ್ತಿಗೆ ತಮ್ಮ ದಯೆಯನ್ನು ತೋರಿಸಿದರು. ಈ ದಾನವನ್ನು 
ನಾಶಮಾಡಿದವರಿಗೆ ಪಾಂಚಾಲರು ಒಂದು ದಂಡವನ್ನು ನಿಧಿಸಿದರು.4 

ವಿಜಯನಗರದ ಕೊನೆಗಾಲದಲ್ಲಿ ಪಾಂಚಾಲರ ಮೇಟಿ ಹಲವು ನಿರ್ಬಂಧಗಳನ್ನು 
ವಿಧಿಸಿದ ಹಾಗೆ ಕಾಣುತ್ತದೆ. ಉದಾಹರಣೆಗೆ ಕ್ರಿ.ಶ. ೧೬೩೨ರ ಒಂದು ಶಾಸನದ 
ಪ್ರಕಾರ ಪಾಂಚಾಲದೇವರ ಅನಲಂಬಿಗಳಿಗೆ ಅವರ ಗಡಿಯೊಳಗೆ ತಮ್ಮ ಉತ್ಸವಗಳನ್ನು 
ಮತ್ತು ವಿನಾಹ ಮೆರವಣಿಗೆಗಳನ್ನು ನಡೆಸಬಹುಜಿಂದು ನಿಯಮ ಮಾಡಲಾಯಿತು. 


1. EC, V, Bl. 5. 
2. EC, IV, Gu. 34. 
8. Ibid.. Ch. 119. 
4. EC, IV, Gu. 34. 
5. EC, IX, Hr. 46. 


CC-0. Jangamwadi Math Collection. Digitized by eGangotri 


ಪಟ್ಟಣಗಳು ಮತ್ತು ಶೆ ಶ್ರೇಣಿಗಳು ೧೫೫. 


ಫೈ ಕೋಳರು : ನೇಯ್ಲೆಯವರು ಸ ಸಾಮಾನ್ಯವಾಗಿ ಕೈ ಕೋಳರೆಂದು ಕಕೆಯಲ್ಪಟ್ಟು : 
ಅವರು ಬು ಪ್ರ ಮುಖವಾದ ಮತ್ತು ಪ ಪ್ರಭಾವವುಳ್ಳ ಬಜ ರು. ಅವರು videi. 
ಅವಶ್ಯಕವಾದ ಉಡಿಗೆಗಳನ್ನು ಒದಗಿಸುತ್ತ, à dd. ಅಮು diio ನದ ಆಡಳಿತದಲ್ಲಿ 
ಮತ್ತು ಸ್ಥಳೀಯ ತೆರಿಗೆಗಳನ್ನು ನಧಿಸುವುದರಲ್ಲಿ ಸ್ವಲ್ಪ ಹಕ್ಕನ್ನು ಹೊಂದಿದ್ದರು. 
ಅವರು ಸಮಸ್ತ ಶುಭ ಮತ್ತು ಅಶುಭ ಸಂದರ್ಭಗಳಲ್ಲಿ ಶಂಖ ಮತ್ತು ಪಲ್ಲಕ್ಕಿಯನ್ನು 
ಉಪಯೋಗಿಸುವ ಹಲವು ನಿರ್ದಿಷ್ಟ ಹಕ್ಕುಗಳನ್ನು ಹೊಂದಿದ್ದ ರು. ತುಳುವ ಸೇನಾನಿಯ 
ನಿಯೋಗಿಯೊಬ್ಬ ನೇಯ್ಗೆ ಯವರಿಗೆ ಫೆ d ನದಿಯ ದುಡಿಯ ಮೇಲೆ ವಾಸಿ ಸುತ್ತಿದ 
ಕೇಯ್ಗ ಯವರು ಹೊಂದಿದ್ದ ಹಕು ಗಳನ್ನು ಕೊಟ್ಟನು.: ಕಾಂಚಿಯ ಕೆ ಕೊಸರು 
ಹೊಂದಿದ್ದ “ ದಂಡು» (ಪ 9$) ಮತ್ತು “ ಸಂಗು ^ (ಕಂಖುಗಳನ್ನು ತಮ್ಮ _ 
ಲಾಂಛನವಾಗಿ ಉಸಯೋಗಿಸುತ್ತಿ, d ಹಕ್ತು? ಗಳನ್ನು ಬ್ರಹ್ಮೆದೀಶದ ಕೈಕೋಣರಿಗೆಲ್ಲ 
ಕೊಡಲಾಯಿತು. 


ಅವರು ಆರ್ಥಿಕನಿಷಯಗಳಲ್ಲಿ ಕೆಲವು ಹಕ್ಕುಗಳನ್ನು ಪಡೆದಿದ್ದರು. ಕ್ರಿ. ಶ. 
೧೩೭೦ರಲ್ಲಿ ಒಬ್ಬ ಮಹಾನುಂಡಲೇಕೆ, ಶೈರಥಿಂದ ಅವರು oy ೈತನ ಕಿರುಕುಳ ವ್ಯಭಿಜಾರ 
ನಗ ತೆರಬೇಕಾಗಿದ್ದ ದಂಡಗಳನ್ನು ಮುನ್ನ ಮಾಡಿದ ಒಂದು ಶಾಸನವನ್ನು 
ಪಡೆದರು. ಅಲ್ಲದೆ ದನಗಳನ್ನು ಹೊಂದಿದ್ದ ನರು ಮತ್ತು ಮುಫತ್ತಾಗಿ ಮೇಯಲು ಆರ್ಥ 
- pow y ಕೊಡಬೇಕೆಂದು ನಿಯಮಮಾಡಲಾಯಿತು.3 

ಶ. ೧೩೭೦ರಲ್ಲಿ ಬುಕ್ಕರಾಯನ ಮಗ ಪಾ ್ರಾಂತ್ಯಾಧಿಕಾರಿ ಚಿಕ್ಕಕಂಪಣ 
ಒಡೆಯರು ಹಾಕಿದ್ದ ತೆರಿಗೆಗಳಿಂದ ಹತ್ತಲಕೋಟಿಯ ಕೈಕೋಳರು ಮಾಫಿ ಪಡೆದರು. 
800%, ಲಿಕುಂಡ dodo ವಾಸಿಸುತ್ತಿ ದ್ದ ELS ZoRo ಒಡೆಯರಿಂದ ಕಲವು 
ತೆರಿಗೆಗಳ ರಿಯಾಯಿತಿ ಪಡೆದರು. ಈ ಕೈಕೋಳ ನೇಯ್ಗೆ ಯನರು ಆ ಕಾಲದ 
ಕಂದಾಯದೆ ಚರಿತ್ರೆ ಯಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳು $3, 2 ಕ್ರಿ.ಶ. ೧೩೯೭ರಲ್ಲಿ 
ಮಲ್ಲಣ್ಣ ಒಡೆಯರು "ಪಡಿತಿರುವಲ್ಲಿದಯಂ ಗ್ರಾಮದ ಹದಿನೆಂಟು ಜಗಳ ಸೇರಿದ್ದ 

28 ಗಳು, ಕೈಕೋಳರು ಮತ್ತು ವನಿಗರು ಹಲವು ಕೆರೆಗಳನ್ನು ಕೊಡಬೇಕೆಂದು 
ed B Ode ಹೊರಡಿಸಿದನು. ಈ ಶಾಸನದ ಪ್ರಕಾರ, ಇದನ್ನು ವಿರೋಧಿಸಿದವರು, 
ಆ ಅಪರಾಧಕ್ಕೆ ಸೆಲಿಯಂಗನಲ್ಲೂರಿನಲ್ಲಿ dated ಶಾಸನದ ಪ್ರ ಕಾರ ಶಿಕ್ಷೆ ಅನುಭವಿಸ 
ಬೇಕೆಂದು ತಿಳಿಸುತ್ತ ದ 


þad 


. 868 of 1917; ARSIE, 1918 (ii), para. 10 
. 162 of 1918 ARSIE 1918 (ii), para 08; 473 of 1921; 
of 1910. 
. EC, IV, Ch. 97. 
. Ibid , 
. 170 of 1988. 
- ARSIE, 1918, p. 166. 


41 of 1922; 186- 


to 


eo ಲ್‌ ಘಿ o 


CC-0. Jangamwadi Math Collection. Digitized by eGangotri 


-೧೫೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಕೈಕೋಳರು ದೇವಾಲಯಗಳನ್ನು ಕಟ್ಟಿ ಸುವಷ್ಟು. ಶ್ರೀಮಂತರಾಗಿದ್ದರು. ಕ್ರಿ.ಶ. 
; cme dD ಅಂಬಸಮುದ್ರಂನಲ್ಲಿ ಲಕ್ಷಿ ಕ (ನಾರಾಯಣನೆರುಮಾಳ್‌ ದೇವಸ್ಥಾನದ 
ಸುತ್ತ ವಾಸಿಸುತ್ತಿ ದ j ಕೈಕೊಣರು, ಲಕ್ಷಿ ಕ್ಷ[ನಾರಾಯಣಜೀವ ವರು ಮತ್ತು ಆತನ ಪುತ್ರ 
'ಭೂತಾಲವೀರರಾಮನಿಗೆ ಒಂದು ಡಪಾಲ್ಲಯವನ್ನು 383? 2^5 ಜೀವಾಲಯದ ear 
`ಮನೆಯ E353, ಕತೆಗಳಿಗೆ ನಿರ್ಪಾಡುಮಾಡಿ, ಕೆ ಕೊಳು | ದೇವಸ್ಥಾ ನದಲ್ಲಿ ಇತರ ಹಕ್ಕು 
ಗಳೊಡನೆ e ಹಾರವನ್ನು oiu ವಾಗಿ ಹೊಂದಿರಬೇಕೆಂದು Sent 
ಮಾಡಲಾಯಿತು. 
ಕೈ ಕೋಳರು ಹಲವು. ಹಕು ಗಳನ್ನು ಅನುಭವಿಸುತ್ತಿ ದ್ದು ದರಲ್ಲಿ ಯಾನ 

ತೂ ಇಲ್ಲ. ಕ್ರಿ.ಶ. ೧೫೪೬ರಲ್ಲಿ ಸದಾಕಿನರಾಯನ ಆಳ್ವಿಕೆ ಕೆಯಲ್ಲಿ ರಾಜನ 
ನಿಯೋಗಿ ಮತ್ತು >, ತರುವಢಿರಾಜ್ಯದ ಸಾ ಗ ಇರಿ ಸೂರಪ SEIS eS ಕೋಳಗರಿಗೆ 
ಸಂಬಂಧಿಸಿದ ಒಂದು ಶಾಸನದ ಪ ಪ್ರ ಕಾರ ಆ ಸ್ಥಳದಲ್ಲಿಕ್ಕೆ o ಕೋಳಿಗೆ ಹಲವು ಹಕ್ಕುಗಳನ್ನು 
`ಕೊಡಲಾಯಿತು.3 $ ಸ 

ಗಾಣಿಗರು: ಕಾಂಚಿ ಮತ್ತು ಅದರ ಉಪನಗರಗಳ ಮತ್ತು ಇತರ ನಗರಗಳ 
ಗಾಣಿಗರು ಒಂದು ದೇವಸಾ ನದಲ್ಲಿ ಸಭೆ ಸೇರಿ ತಮ್ಮ ವಿಚಾರವಿನಿಮಯಮಾಡಿಕೊಳ್ಳು 
3 ನ ರೆಂದು ಒಂದು ಶಾಸ ಸನದಿಂದ ತಿಳಿಯುತ್ತದೆ. ಕಾಂಚಿಪುರದಲ್ಲಿ ಮತ್ತು 
ಸುತೆ ತ್ರಮುತ್ತಲಲ್ಲಿ ಗಾಣಿಗರ ಶೆ ಶ್ರೇಣಿಯು ಇದ್ದಿ ತು ಅವರು ದೇವಸ್ಥಾನ ನಕ್ಕೆ ಮತ್ತು 
ಧಾರ್ಮಿಕ ಸಂಸ್ಥೆ ಗಳಿಗೆ 'ದಾನಮಾಡುವುದಕ್ಕೆ ಸಾಮೂಹಿಕವಾಗಿ ವರ್ಕಿಸುತ್ತಿ ದ ರು. 

— © 

ಕಾಂಚಿಯ ಗಾಣಿಗರು ಆ ಜೀನಸಾ ನದ ಸೇವೆಗೆ ಧನ ಸಹಾಯಮಾಡುತ್ತಿ ದ್ದರು. ಪ್ರತಿ 
ವ್ಯಕ್ತಿ ಕೊಡಬೇಕಾಗಿದ ಪಾಲನ್ನು ನಿರ್ಧರಿಸಬಹುದಾಗಿತ್ತು. 4 


ಉಸ್ಸೃ ಗಾರರು ; ಉಪ್ಪು ಗಾರರ ಶೆ ಶ್ರೇಣಿ ಅಸ್ತಿತ್ವದಲ್ಲಿದ್ದು ದನ್ನು, ಆವರು ಸರ್ಕಾರ: 
ದಿಂದ ಪಡೆದುಕೊಂಡ ದಾನಗಳಿಂದ ನರಿದುಕೊಳ್ಳು ಬಹುದು. ಕಿ.ಶ. ೧೫೫೧ರಲ್ಲಿ 
ಸದಾಶಿನರಾಯನ ಕಾಲದಲ್ಲಿ ಗೆನಬೂರು ಐರಿಯ ES ಮಹಾ ಆರಸು 
`ಮೊಳಕಾಲೂ ರು ತಾಲ್ಲೂಕು ಉಪ್ಪುಗಾರರಿಗೆ ಕಂದಾಯ ವ ಮಾಫಿ ಮಾಡಿದ ಭೂಮಿ 
ಯನ್ನು ರಾರಾ ಇದನ್ನು ಹನ್ಯ ಹೆ ಬ್ಬಾರ್‌. ಬೊಲವಪ, ಅದೇ ವರ್ಷ ಗೌಡ 
ಪ್ರಜೆಗಳೊಡನೆ ಸಿರಪಡಿಸಿದನು.: 3t 


^us ಕುಂಬಾರರು ತಮ ದೇ ಆದ ಶೆ ಶ್ರೇಣಿಗಳನ್ನು ಹೊಂದಿದ್ದ ರೆಂದು 
^ ಶಾಸನಗಳಿಂದ ತಿಳಿಯಬಹುದು. ಸದಾಶಿಮಾಯ ಸಾಮ್ರಾ ್ರಾಟಿನಾಗಿದ್ದೆ ಕಾಲದ ಒಂದು 


1. 819 of 1916. 

2. 41 of 1099. 

3. 261 of 1909. 

4. EC, IV, Ch. 119.1398 A.D. 
5. EC, XI, Mk. 8. 


a 





CC-0. Jangamwadi Math Collection. Digitized by eGangotri 


ಪಟ್ಟಿ ಣಗಳು ಮತ್ತು ಶ್ರೇಣಿಗಳು ೧೫೩. 


ಶಾಸನವು, ಧಾಮರಾಜನಾಯಕ “ ಕುಂಬಾರ ಸ್ವಾಮಿ "RON ಕೊಟ್ಟ ಶಾಸನವೊಂದನ್ನು 
ದಾಖಲೆಮಾಡಿದೆ.. ಕ್ರಿ.ಶ. ೧೫೮೦ರಲ್ಲಿ “ ಕುಂಬಾರಸ್ವಾಮಿ "riv ಸರ್ಕಾರದಿಂದ ಒಂದು. 
ಶಾಸನವನ್ನು ಸಡಿಡರು. 


ಈ ರೀತಿ ಶ್ರೇಣಿಗಳು, ಮುಖ್ಯ ವಿಷಯಗಳನ್ನು ತೀರ್ಮಾನಿಸುವುದರಲ್ಲಿ ವಿಶೇಷ 
ಪ್ರಭಾವ ಹೊಂದಿದು ವು ಮತ್ತು ಅವು ಸಾಮೂಹಿಕವಾಗಿ ವರ್ತಿಸುತ್ತಿದ್ದು ವ್ರ. 
"esso", ಶೆ ಶ್ರೇಣಿಗಳಿಗೆ ನ್ಯಾಯಬದ್ಧ ಸ ಸಾ ನವನ್ನು ಕೊಡುತ್ತದೆ. ಅವು ಮೊಕದ್ದ ಮೆ 
ಗಳನ್ನು ” ತರ್ಮಾನಿಸಲ್ಲು ನ್ಯಾಯಾಲಯಗಳಾಗಿ ` ವರ್ತಿಸಬಹುದಾಗಿತ್ತು. ಅವು 
«ಘುಲ?ಗಳಿಂದ ಮೊರೆಯಾಗಿ ಬಂದ ಮೊಕದ್ದ ಮೆಗಳನ್ನು ತೀರ್ಮಾರ್ಥಿಸಬಹುದಾಗಿತ್ತು.3' 
ಶ್ರೀಣಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಲಿಖಿತವಾಗಿಡಬೇಕಾಗಿದ್ದಿ ತು" ರಾಜನು. 
, ಶ್ರೇಣಿಗಳ ವಿಶೇಷ ಲಕ್ಷಣಗಳನ್ನು ಕಾಪಾಡಿ ಅವುಗಳ ಪ್ರಾಚೀನ ನಿಯಮಗಳನ್ನು 
ಪಾಲಿಸಬೇಕಾಗಿದ್ದಿ ತು.8 


ಡಾ. ಮಹಾಲಿಂಗಂರವರು, ಈಗಿನ ಕಾಲದಲ್ಲಿ ನಾವು ಸಾಮೂಹಿಕ fd 
ಕಾರ್ಮಿಕ ಸಂಘಗಳ, ವೃ à, ಸಂಘಗಳ, ಪ್ರಜೆಗಳ ಸಂಘಗಳ ಮುಂತಾದ ಅಧಿಕಾರ. 
ಪಾ ್ರಾಮುಖ್ಯತೆ ಮತ್ತು 9 ಸಭಾವನ್ನು ಕಾಣುತ್ತ ರುವೆವೆಂದು ತಿಳಿಸುತ್ತಾರೆ. ಈ ರೀತಿಯ 
ಸಂಸ್ಥೆಗಳ ಸು ಒಂದಲ್ಲ noc ವಿಧದಲ್ಲಿ ಪಾ d ಮತ್ತು ಮಧ್ಯೆ ಯುಗ ಭಾರತದಲ್ಲಿ 
ಸ್ಥಳೀಯ ನಿಷಯಗಳಲ್ಲಿ ಅಧಿಕಾರ ಹೊಂದಿದ ಸಂಸ್ಥೆ ಗಳಾಗಿದ್ದು ವೆಂದು ತಿಳಿಸುತ್ತಾರೆ. 
ಅವುಗಳಲ್ಲಿ “ ನಾನಾ ದೇಶಿ ಗಳು, “ ನಾಡು? “ ಐಯ್ಯಾವೊಳೆ », “ವ್ಳ 3 à 3 ecards,” 
« ಸಭಾ, "ಊರ್‌ * ಅಥವಾ “ಊರು” ಮುಂತಾದುವು A ಸೇರಿದ್ದ ವು" 6 ವಿಜಯನಗರ 
ಕಾಲದಲ್ಲಿ, ಆಡಳಿತದಲ್ಲಿ ಶ್ರೇಣಿಗಳು ಮುಖ್ಯ ಪ ಪಾತ್ರ ವಹಿಸಿದ್ದು ವು. ಆವು ಜನರ ಅನು 
ಕೂಲತೆಗಳನ್ನು ಹೆ ಹೆಚ್ಚಿಸಿ, ಸಕಾರಣ GOR ಸವನ್ನು- ಅನುಬಂಧಿಸುತಿ, ದ್ದಿತು. ಶೆ ಶ್ರೇಣಿಗಳು- 
ತಮ್ಮ ಕರ್ತವ್ಯ ಗಳನ್ನು ಸಂಸ್ಥಾರೂಪವಾಗಿ ನೆರನೇರಿಸುತ್ತಿದ್ದು ವು. ಫೆ ಶ್ರೇಣಿಗಳು. ಪ್ರಭಾವ. 
ಹೊಂದಿಲ್ಲದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಚಹುನಟಿಕೆಗಳಾವುವೂ 
ಇರಲಿಲ್ಲ. ಶ್ರೇಣಿಗಳ ಚಟುವಟಿಕೆಗಳು ವಿಜಯನಗರ ಸಾಮಾ ್ರಾಜ್ಯುದಲ್ಲಿ ವಿವಿಧೆ ವ್ಯವಸ್ಥಿತ: ' 
ಸಮೂಹಗಳಲ್ಲಿದ್ದ ಒಗ್ಗ ಟ್ಟು ಮತ್ತು ಸಹಕಾರ ಪ್ರ ಪ್ರ ವೃ 3 ಸಾಕ್ಷ ಸವಾಗಿವೆ. 





EC, 1V, Yl. 2. 

Ibid., 

: TAN op. cil., v. 90. 

. Ibid., V. ; 
. Ibid., Vv. 193. 

Mahalingam: SIP, p. 21. 


correr 


CC-0. Jangamwadi Math Collection. Digitized by eGangotri 


ಧ್ಯಾಯ ೬ 
ಸಸಂಹಾರ 


ನಾವು ವಿಜಯನಗರ ಸಾಮ್ರಾ ಜ್ಯ ದ ಸಳೀಯ ಸಂಸ್ಥೆಗಳ ವಿವರಣೆ, ಅವುಗಳ 
ವ್ಯವಸ್ಥೆ ಮತ್ತು ಅಧಿಕಾರಗಳನ್ನು Zoor ವೆ. ಈ ಕ ತಿಯನ್ನು ಮುಕ್ತಾಯ 
ಇಳಿಸುವ ಮುಂಜಿ ನಮ್ಮ ಅಧ್ಯಯನದ dox) ಫಲಿತಾಂಶಗಳನ್ನು ಸೂಚಿಸಬಹುದು. 


ವಿಜಯನಗರ ಕಾಲದ ಸ್ಲಳೀಯ ಸಂಸ್ಥೆಗಳ ಮೊದಲನೆಯ ಲಕ್ಷಣ ಅವುಗಳ 
e : ಛಿ 
ವೆ dB, ತೆ. “ ಗ್ರಾಮ mu, ^ ಮಹಾಜನ * ಸಭೆ, “ಮಹಾನಾಡು” ಮತ್ತು 
“ff PH 4 dires, ಫೌರಸಭೆ ಮತ್ತು ಆನೇಕ ಶ್ರೇಣಿ ವ್ಯವಸ್ಥೆ A na ಇದು ) sj. 


ಎರಡನೆಯದಾಗಿ, ನಮ್ಮ ಸೆಮಾಕ್ಷೆಯಿಂದ ವಿಜ ಯನಗರ ಕಾಲದಲ್ಲಿ p ಯ 
'ಸಂಸೆ ಗಳು ಅಳಿದು ಹೋಗಿರಲಿಲ್ಲವೆಂದೂ 'ಮತ್ತು ಸ್ಥಾ ಸ 53055. ಯನ್ನು ಹೊಂದಿಕೆ ಶ್ರಂಬುದು 
ಸ iz ವಾಗಿದೆ. ಇದು ಅವುಗಳು ಪ್ರಜೆಗಳ ಸಾಮಾನ್ಯ Se ಲತೆಗಳು ಹೆಚ್ಚಿಸುವ 
"ಅನೇಕ ಉಪಯುಕ್ತ ಚಟುವಟಿಕೆಗಳಿಂದ ಸ್ಪಷ್ಟವಾಗುತ್ತವೆ. ಈ ಸಂಸ್ಥೆಗಳು « ಆಧುನಿಕ 
'ಸರ್ಕಾರಗಳು ನೆರವೇರಿಸುವ ಕಾನೂನು, ಕಾರ್ಯನಿರ್ವಾಹಕ ಮತ್ತು ನ್ಯಾಯ ನಿತರಣೆ 
ಅಧಿಕಾರಗಳನ್ನು ಚಲಾಯಿಸುತಿ ಶ್ಲಿದ್ದು ವು. ಗ್ರಾಮಸಭೆಯು “ ಜ್‌ n E ಒಕ್ಕ ಲು”, 
"4 ಪ್ರಜೆ”, “Bo”, “ada”, “ ಜಗತ್ತು ", “ ಗಾಂಕಾರಿಯ ”, ena ಹಾರದಲ್ಲಿ 
E ZES ಸಭೆ : ಮತ್ತು ನಾಡಿನಲ್ಲಿ “ ak ಸಭೆ, ನಾವು ತಿಳಿದಿರುವ ಹಾಗೆ 
ದಾನದ ಉದಿ  ಶ್ಯದಿಂದ ಅಥವಾ ಸಾರ್ವಜನಿಕ ಉಸಯೋಗದ ಉದೆ 5 one ಭೂಮಿ 
ಯನ್ನು ವಿಕ್ರಯಿಸುತ್ತಿದು ವು ಅಥವಾ ಪಡೆಯುತ್ತಿದ್ದು ವು, ಅವು ತೆಂಗೆಗಳನ್ನು ವಸೂಲು 
`ಮಾಡುತ್ತಿ d ವು ಅಥವಾ ಮಾಫಿಮಾಹುತ್ತಿ, ದು ವು, ಹೊಸ ತೆರಿಗೆಗಳನ್ನು 
ಹೇರುತ್ತಿದ್ದು ವ್ರ ಹಲವು ಸಂದರ್ಭಗಳಲ್ಲಿ ನ್ಯಾ ಯ. nace ಮಾಡುತ್ತಿದ್ದು sj, ಅವುಗಳ 
ಎಲ್ಲೆ ಯೊಳಗಿನ ದೇವಸ್ಥಾನಗಳ ಹತೋಟಿ "ಹೊಂದಿದು ವು ಮತ್ತು M ಅನೇಕ 
ಸಾರ್ನಜನಿಕ ಕರ್ತವ್ಯ ಗಳನ್ನು ಮಾಡುತ್ತಿದ್ದುವು. ಅವ್ರ ಜನಜೀವನದ, ಆರ್ಥಿಕ 
'ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ E ಸಂಬಂಧಪಟ್ಟಿ ನಿಯಮಗಳನ್ನು 
ಮಾಡಿ ಮೇಲ್ವಿಚಾರಣೆ ನಡೆಸುತ್ತಿ, dj ಪೌರ ಕರ್ತವ್ಯಗಳ ನ್ನು ಮಾಡಿ, ಸಾಮಾನ್ಯ 
ಆಡಳಿತಕ್ಕೆ ನೆರವಾಗುತ್ತಿದ್ದ ವು. “ಮಹಾನಾಡು? ಮತ್ತು ಇತರ ದೊಡ್ಡ ಸಭೆಗಳು 
ಸಮಾಜದ ಏಳಿಗೆಗೆ ಕಂಕಣಬದ ವಾಗಿದ್ದವು: “ ನಗರ” ” ಅಥವಾ ಖೌರಸಭಿಗಳಲ್ಲಿ 
ಶ್ರೇಣಿ ಪ್ರಮುಖ ಪಾತ್ರ d ಪೌರ fe Uc ಮಾಡಿ, ಪೌರ ಜೀವನವನ್ನು 
ನಿಯಮಬದ್ಧ ಮಾಡಿದ್ದಿ ತು. ಈ ಸ್ಥಳೀಯ ಸಂಸ್ಥೆಗಳ ಬಹುಮುಖ ಚಟುವಟಕೆಗಳು, 
ಅವು ತಮ್ಮ "ಪ್ರ ದೇಶಿಕ ಆಡಳಿತ ನಿಭಾಗಗಳಲ್ಲಿ ಹೊಂದಿದ್ದ ಸ್ವಾಯತ್ತ: ಅಧಿಕಾರಕ್ಕೆ 
ಸಾಕ್ಷ್ಯವಾಗವೆ. 


CC-0. Jangamwadi Math Collection. Digitized by eGangotri 


ಪಟ್ಟ ಣಗಳು ಮತ್ತು ಶ್ರೇಣಿಗಳು ೧೫೯ 


ಮೂರನೆಯದಾಗಿ, ಈ ಸ್ಥಳೀಯ ಸಂಸ್ಥೆಗಳು ಪ್ರಾತಿನಿಧ್ಯ ಗುಣ ಹೊಂದಿದ್ದುದ 
ನಿಂದ, ಜನಪ್ರಿಯವಾಗಿದ್ದಿರಬೇಕು. ಗ್ರಾಮ ಸಚಿಯು “ ಗ್ರಾ ಮದ ಗೌಡಗಳು ” ಅಥವಾ 
«ಒಕ್ಕಲು? r ಸಮಸ FJ ಜೆಗಳು ” dom « Body” 'ಇವರುಗಳನ್ನೊಳಗೊಂಡಿತ್ತು. 
« ಗೌಡಿಕೆ “ ಅಥವಾ ಗಾ ್ರಾಮಮುಖ್ಯಸ್ಥ ನ ಹುದ್ದೆ ಯು ಬಯಸತಕ್ಕದ್ದಾ ಗಿತ್ತು. ಅವನು 
ಗ್ರಾ ಮಸಭಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ S cR » 
xidoho ಅಗ್ರಹಾರದ ಪಾಲುದಾರರು ಸದಸ್ಯ ರಾಗಿದ್ದರು ಮುತ್ತು ಅವು “ಬುದ್ದಿ 
ವಂತರು ", y ಗ್ರಾಮಹೆಬ್ಬಾರುವ”, “ ಪ್ರಭು”, $ d "ಒಡಿಯ ಸ ೫ * ಮೂಲಿಗರು E 
ಮುಂತಾದ Bon b ಯನಾಯಕರನ್ನು ಹೊಂದಿದು ವು, « ನಾಡು » ಸಭೆಯಲ್ಲಿ ಗ್ರಾ ಮ 
ಗಳನ್ನು ಪ್ರತಿನಿಧಿಸುವ ಗ್ರಾ ಶ್ರಾಮಮುಖ್ಯಸ್ಥ O3, ನಾಡಿನ ನಿವಾಸಿಗಳ ಪ್ರತಿನಿಧಿಗಳು ಮತ್ತು 
ಅನೇಕಸಲ ವ್ಯಾಪಾರಶ್ರೆ ಣಿಗಳು ಮತ್ತು ಅಗ್ರಹಾರಗಳ ಪ್ರ ಪ್ರತಿನಿಧಿಗಳು ಇದ್ದ ರು, 
ಸಾಮೂಹಿಕ ಹಿತಗಳು ಶೆ ಶ್ರೇಣಿಗಳ ವ್ಯವಸ್ಥೆ An ರ್‌ ಅವು ಒಂದೇ ಕಸ ಸಬನ್ನು 
ನಡೆಸುವ ತಮ್ಮ ಸದಸ ತ ಜತರಕ್ಷಣೆಮಾಡುತ್ತಿತ್ತು. ಶ್ರೇಣಿ ವ್ಯವಸ್ಥೆಯು ಷೆ ಸ 
ಗಳನ್ನು ನಿರ್ವಹಿಸುತ್ತ, d ವ್ರ. ಅದರ ಅಧ್ಯಕ್ಷ ^ ಪಟ್ಟ ಸ್ವಾಮಿ ೫ ಅನೇಕನೇಳೆ 

ಪೌರಾಧೆ $ಕನಾಗಿದ್ದನ ನು. ಪೌರಸಭೆಯು " ag ಪ್ರಜೆಗಾಪುಂಡರು ೫: *" Syrie", 

« ಮಠಗಳ ? ಮತ್ತು ಪೌರಾಡಳಿತ ಅಧಿಕಾರಿಗಳ 3 ಪ್ರತಿನಿಧಿಗಳನ್ನು ಒಳಗೊಂಡಿದ್ದಿ ತು. 
ಹೀಗೆ ಈ ಎಲ್ಲ ಸೈಳೀಯ ಸಂಸ್ಥೆ ಗಳು, ಪ್ರಜೆಗಳ ಪ ಸ್ರತಿನಿಧಿಗಳನ್ನೊಳಗೊಂಡಿತ್ತು ಮತ್ತು 
ಅವುಗಳ ಸಾ ್ರಾತಿನಿಧ್ಯಲಕ್ಷಣ ಮೆಚ್ಚ ತಕ್ಕ à. 

ನಾಲ್ವ ನೆಯದಾಗಿ, ಈ dec ಸಂಸ್ಥೆ AnD ಸ ಸಾಮೂಹಿಕವಾಗಿ ತೀರ್ಮಾನ 
ಗಳನ್ನು ತೆಗೆದುಕೊಳ್ಳುತ್ತಿದ್ದ ದ ds. ಆದರ ಸಂಸ್ಥಾಗುಣ ಮೆಚ್ಚ ತಕ್ಕ ದ್ದು. ಆವರು 
ಚರ್ಜಿಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳು à, ದ್ದು ದರಿಂದ “sh ean ಸ ಷ್ಟ 
ವಾಗಿದೆ. ತೀರ್ಮಾನವನ್ನು ಒಮ್ಮ; ತವಾಗಿ ತೆಗೆದುಕೊಂಡುದಕ್ಕೆ ಶಾಸನಗಳಲ್ಲಿ “ ಬ $5," 
« ಸಕ್ಫೈ ಕಮತ್ಯವಾಗಿ”; i ಐಕೆಸ್ವಾಮ್ಯ ವಾಗಿ, “ ಒಡಂಬಟು, >,” ಮುಂತಾದ ಪದಗಳನ್ನು 
CENT ಚರ್ಚೆಯಿಂದ ಒನ್ಮು ತದ ನಿರ್ಧಾರವಾಗಿರಬೇಕು. ಪಟ್ಟ ಣ 
ಗಳಲ್ಲಿದ್ದ ನಗರ ವ್ಯ ವಸ್ಥೆ ಮತ್ತು ಮುಖ್ಯವಾಗಿ ಇಮುಗೊಂಡೆ ಪೌರಾಡಳಿತ, ಫೌರಸಣಿ 
ಕೆಲಸಮಾಡುವುದರಲ್ಲಿ ಅನುಸರಿಸುತ್ತಿದ್ದ 3 ಪ್ರಜಾಸತ್ತಾತ ಗುಣವನ್ನು ತೋರಿಸುತ್ತದೆ. 
EM ಸಾರ್ವಜನಿಕ ಅಭಿಪ್ರಾಯ sane ಸಮಾಲೇೋಜನೆಗಳಲ್ಲಿ ಪ್ರಭಾವ ಬೀರಿ 

ಸೈಗಳು ಜನಸ್ರಿ ಯವಾಗದ್ದು ವು. 

um. ಸ್ಥಳೀಯ ಸಂಸ್ಥೆ ಸೆಗಳೆ oid ಯನ್ನು ತುಳಿದುಹಾಕಲು 
ವಿಜಯನಗರ ಸಾಮ್ರಾಟರು ಯಾವ 3 ಕ್ರಮವನ್ನೂ ಕೈ ಗೊಂಡಂತೆ ಕಾಣುವುದಿಲ್ಲ. 
ಆದರೆ, ರಾಜ್ಯದ ಉತ್ತ ಗಡಿಯಲ್ಲಿ GLER Wm ನಡೆಯುತ್ತಿ ದ್ದು ದರಿಂದ ಆ ಭಾಗ 
ದಲ್ಲಿ ಈ ಸಂಸ್ಥೆಗಳು ಬಲಹೀಕವಾಗಿದ್ದು ವು. ಕೃಷ್ಣ i ಜೀವರಾಯನ ಆಳ್ವಿಕೆಯನಂತರ 
ಸಾಮಂತರು ಬಲಗೊಂಡರು. ಇದು ರಕ್ಕ ಸತಂಗಡಿ (ತಾಳೀತೆ ಇಸ) ಕಡನಾನಂತರ 


CC-0. Jangamwadi Math Collection. Digitized by eGangotri 


೧೬೦ ವಿಜಯನೆಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಸ್ವಾಯತ್ತ ಸಂಸ್ಥೆಗಳ ಅವನತಿಗೆ ಕಾರಣವಾಯಿತು. UNS ವಿಜಯನಗರಪತನದನಂತರ' 
ವ್ಯಾಪಾರ ಕುಗ್ಗಿ ದುದರಿಂದ ಶ್ರೇಣಿಗಳ ಅವನತಿ ಉಂಟಾಯಿತು. ವಿಜಯನಗರ 
ಸಾಮ್ರಾಟರು ಸ್ಥಳೀಯ ಸಂಸ್ಥೆ ಗಳಿಗೆ ವಿರೋಧವಾಗಿರಲಿಲ್ಲ. ಸ್ಥಳೀಯ ಸಂಸ್ಥೆ ಗಳಲ್ಲಿ. 
ಸಹಾನುಭೂತಿಹೊಂದಿ, - ಅವು ಮುಂದುವರಿಯುವುದಕ್ಕೆ ಅವಕಾಶಕೊಟ್ಟರು. ಆದಕ್ಕೆ: 
ತಾಳೀಕೋಟಿ ಕದನಾನಂತರ, ಮೇಲೆ ತಿಳಿಸಿದ ಸಂದರ್ಭಗಳು ಸ್ಥ ಳೀಯ ಸಂಸ್ಥೆ ಗಳ 
' ಮುಂದುವರಿಕೆಗೆ ಅನುಕೂಲವಾಗಿರಲಿಲ್ಲ. | 


ಪುರವಣಿ 


| ದೇವಸ್ಥಾನಗಳು ಮತ್ತು ಮಠಗಳು 


ಪೀಠಿಕೆ 

ಮಧ್ಯೆಯುಗದ ದಕ್ಷಿಣ ಭಾರತದ ರಾಜ್ಯಾಡಳಿತ ಕ್ರಮದಲ್ಲಿ ದೇವಸ್ಥಾನದ 
ಆಡಳಿತ, ಸ್ಥಳೀಯ ಸರ್ಕಾರದ ಒಂದು ಮುಖ್ಯ ಅಂಗವಾಗಿತ್ತು. ದೇವಸ್ಥಾನವು ಸ್ಥಳೀಯ 
ಪ್ರದೇಶದಲ್ಲಿ ಮತೀಯ ಜೀವನದ ಒಂದು ಮುಖ್ಯ ಕೇಂದ್ರವಾಗಿದ್ದು Wow, ಆದು 
ಸಾಮಾಜಿಕ ಸಂಸ್ಥೆಯೂ eno ತು. ಅದು ಪಟ್ಟಣದ ರಾಜಕೀಯ, ಸಾಮಾಜಿಕ, 
ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನ ಚಟುವಟಿಕೆಗಳಲ್ಲಿ ಮುಖ್ಯಪಾತ್ರ ವಹಿಸುತ್ತಿ 


ರಾಜರ ಕೊಡುಗೆಗಳು: ತಿರುಪತಿ ದೇವಸ್ಥಾನವು ರಾಜರ ಕೊಡುಗೆ ಮತ್ತು 
ಸಾರ್ವಜನಿಕ ಪ್ರೋತ್ಸಾಹದಿಂದ ನಡೆಯುತ್ತಿದ್ದಿ ತು. ರಾಜರ ಕೊಡುಗೆ ವಿವಿಧೆರೂಪಗಳನ್ನು | 
ತೆಗೆದುಕೊಂಡಿದ್ದಿ ತು. ರಾಜರು ಗ್ರಾಮಗಳನ್ನು ಮತ್ತು ಜಮಿಸಾನುಗಳನ್ನು ದಾನಮಾಡು 
ತ್ತಿದ್ದ ರು. ಸರ್ಕಾರಕ್ಕೆ ಬರಬೇಕಾಗಿದ್ದ ತೆರಿಗೆಗಳನ್ನು ದೇವಸಾ ನಕ್ಕೆ ವರ್ಗಾಯಿಸು 
ತ್ತಿದ್ದರು ಮತ್ತು ನಗದು ಹಣವನ್ನು ಕೊಡುತ್ತಿದ್ದರು. ಇದನ್ನು ಜೀವಸ್ಥಾನದ ವಿವಿಧೆ 
ಸೇವೆಗಳಿಗೆ ಮತ್ತು ಉತ್ಸವಗಳಿಗೆ ಉಸಯೋಗಿಸಬೇಕಾಗಿತ್ತು. ಈ ಕೊಡುಗೆಗಳನ್ನು 
ದೇವಸ್ಥಾ ನದ “ ಸ್ಥಾನತ್ತಾರ್‌ ” ಅಂದರೆ ಧರ್ಮದರ್ಶಿಗಳು ಸ್ವೀಕರಿಸುತ್ತಿದ್ದರು. ದಾನಿ 
ಮತ್ತು “ಸ್ಥಾ ನತ್ತಾರ್‌ ನಡುವೆ ಒಂದು ಒಪ್ಪಂದವಾಗಿ ಆದರ ಪ್ರಕಾರ “ಸ್ಲಾನತ್ತಾರ್‌? 
ಆ ಧರ್ಮವನ್ನು ಕಾಪಾಡಲು ಭರವಸೆ ಕೊಡುತ್ತಿದ್ದರು. ಈ ಒಡಂಬಡಿಕೆಯನ್ನು ಆ 


1. Mahalingam: 510, p, 372. 


CC-0. Jangamwadi Math Collection. Digitized by eGangotri 


ದೇವಸ್ಥಾನಗಳಂ ಮತ್ತು ಮಠಗಳು ೧೬೧ 


ಸ್ಥಳದ ಶ್ರೀ ವೈಷ್ಣವರು ಅಥವಾ “ಸ್ಥಳ *ದನರು ಅಥವಾ * ಸ್ಥಾನತ್ತಾರ್‌ * ಅವರೆ 
ಆಜ್ಲಿಯ ಮೇಲೆ ಜೀವಸ್ಥಾನದ din ಬರೆಯುತ್ತಿದ್ದನು. * ಈ ದಾಖಲೆಗಳು ' 
ಸಾಮಾನ್ಯವಾಗಿ “ ಸ್ಥಾನತ್ತಾರ್‌ " ಮತ್ತು ದಾನಿಯ ನಡುವೆ ಆದ ಒಡಂಬಡಿಕೆ. ಆದರೆ 
ದಾನಿಯು ರಾಜನಾಗಿದ್ದ ರೈ ಆತನ ಹೆಸರು ಮೊದಲು ಬಂದು, ನಂತರ ದೇವಸ್ಥಾನದ 
«ma ನತ್ತಾರ್‌ *. ಹೆಸರುಗಳು ಬರುತ್ತವೆ. : ಜೀವಸ್ಥಾನಗಳು ಈ ದಾಖಲೆಗಳನ್ನು 
ಇಟ್ಟು ಕೊಳ್ಳುವ ಜವಾಬ್ದಾರಿ ಹೊಂದಿದ್ದ ವು. ಒಡಂಬಡಿಕೆಗಳನ್ನು ದೇವಸ್ಥಾನದ 


ಗೋಡೆಗಳು, ಕಂಬಗಳು ಮತ್ತು ದ್ವಾರಗಳ ಮೇಲೆ ಕೊರೆಯುತ್ತಿ ದ್ದು ದು ಇದೇ 
ಕಾರಣದಿಂದಿರಬೇಕು. 


ಮೇಲೆ ಹೇಳಿರುವುದನ್ನು ಸ್ಥಿರಪಡಿಸಲು ರಾಜರ ಕೊಡುಗೆಯ ಕೆಲವು ಉದಾಹರೆ 
ಣೆಗಳನ್ನು ಕೊಡಬಹುದು 
(೧) ಕ್ರಿ.ಶ. ೧೪೨೯ರಲ್ಲಿ ಎರಡನೆ ದೇವರಾಯ ರಾಜಭಂಡಾರದ ವರಮಾನದಿಂದ 
೧೨೦೦೦ * ಹೊನ್ನು?ಗಳನ್ನು ದೇವಸ್ಥಾನದ ಖಜಾನೆಗೆ ದಾನಮಾಡಿದನು. ಅಲ್ಲದೆ, 
ಆತನು ಒಂದು ಉತ್ಸವವನ್ನು ನಡೆಸಲು ವಿಕ್ರಮಾದಿತ್ಯ, ಮಂಗಳ ಇಲಮಂದಿಯ 
ಮತ್ತು ಕಲರುವಿದ ಲೆ ಗ್ರಾಮಗಳನ್ನು ತೆರಿಗೆ ಮಾಫಿ ಮಾಡಿ ದಾನಮಾಡಿದನು ಈ 
ನವನು “ಸಾ ಕತಾರ್‌” ಮೇಲೆ ಡೇನಸಾ ನದ SEN ಬರೆದನು 
ಶಾಸನವನ್ನು ಸ್ಥಾನತ್ತಾರ್‌ ಅಪ್ಪಣೆಯ ಮೇಲೆ ದೇವಸ್ಥಾ h 
(೨) ಕ್ರಿ.ಶ. ೧೪೫೦ ರ ಒಂದು ಶಾಸನದ ಪ್ರಕಾರ, ಸಾಳುವ ನರಸಿಂಗದೇವ 
ಮಹಾರಾಜ ಶ್ರೀವೆಂಕಟೇಶನನ್ನು ಪೂಜಿಸಲು, ಚಂದ್ರಗಿರಿ ರಾಜ್ಯದ ಅಲಿಪುರಂ ಗ್ರಾಮ 
ವನ್ನು “ ಸರ್ವಮಾನ್ಯ?ವಾಗಿ (ತೆರಿಗೆ ಮಾಫಿ) ದಾನಮಾಡಿದನು ಮತ್ತು ಇದಕ್ಕಾಗಿ 
« ಸ್ಥಾನತ್ತಾ ರ್‌ ಅವರೊಡನೆ ಮಾಡಿಕೊಂಡ ಒಪ್ಪಂದವನ್ನು ದೇವಸ್ಥಾನದ ಲೆಕ್ಕಿಗ 
ಬರೆದನು. | 
ದೇವಸಾ ನದ ಶಾಸನಗಳ ಪ್ರಕಾರ ಕೃಷ್ಣ ದೇವರಾಯ, ತಿರುಮಲೈ ಶ್ರೀವೆಂಕಟೇಶ 
i | ಕನ್ನಡ god 
ದೇವಸ್ಸಾ ನಕ್ಕೆ ಏಳು ಸಲ ಭೇಟಕೊಟ್ಟನು. ತೆಲಗು, ತಮಿಳು ಮತ್ತು ಕನ್ನಡ ಭಾ 
ಗಳಲ್ಲಿ, ಎಂಟು ಶಾಸನಗಳು ೧೫೧೩ರಲ್ಲಿ ಪ್ರಥಮ ಭೇಟಿಯ ಕಾಲದಲ್ಲಿ ಆತನು ದಾನ 
ಮಾಡಿದ * ರತ್ತ ioi "sd ಮತ್ತು ಆತನ ರಾಣಿಯರು ಚಿನ್ನಾಜಿರೇವಿ ಮತ್ತು 
ತಿರುಮಲದೇವಿ ಅವರು ಮಾಡಿದ ದಾನಗಳನ್ನು ದಾಖಲೆ ಮಾಡಿವೆ. ಅವನ ಇಬ್ಬರು 
ರಾಣಿಯರು ಶೀವೆಂಕಟೇಶನಿಗೆ ಚಿನ್ನದ ಲೋಟಗಳನ್ನು ದಾನಮಾಡಿದರು." ಅದೇ ವರ್ಷ 
ಪ ಜೊತೆಯಲ್ಲಿಲದೆ ನಡಿಯಿತು. ಆಗ 
ಕಷ ದೇವರಾಯನ ಎರಡನೆ ಭೇಟ ರಾಣಿಯರು ಜೊತಿಯಲ್ಲಲ್ಲ | 
e) t9 
1. T. T. D. S., 1, No. 192. 
ಇ. Ibid., 11, No. 4. 


3. Ibid., ILI, Nos. 32 to 89. 
4. Ibid., Nos. 40 and 50. 


11 9 


. CC-0. Jangamwadi Math Collection. Digitized by eGangotri 


೧೬೨ ನಿಜಯನಗರ ಸಾಮಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಆತನು ಅನೇಕ ಅಭರಣಗಳನ್ನು ದಾನಮಾಡಿದನು.: ಅದೇ ವರ್ಷ ಮೂರನೆ ಬಾರಿ 
ಭೇಟ ನೀಡಿದಾಗ ದೇವಸ್ಥಾನಕ್ಕೆ ಚಿತ್ರವಾದಿ, ತುರೂರು ಮತ್ತು ಕರಿಕಂಬುದು ಎಂಬ 
ಮೂರು ಗ್ರಾಮಗಳನ್ನು ಡಾನಮಾಡಿದನು ಕ್ರಿ.ಶ. ೧೫೧೪ ರಲ್ಲಿ ನಾಲ್ಕನೆ ಸಲ ಭೇಟ 
ನೀಡಿದಾಗ ಆಭರಣಗಳನ್ನೂ ಮತ್ತು ತಳಿಲ್‌ಪಾಕ್ಕಂ ಗ್ರಾಮವನ್ನು ದಾನಮಾಡಿದನು.3 
ಆತನ ಐದನೆ ಭೇಟಿಯು ೧೫೧೭ ರಲ್ಲಿ ನಡೆಯಿತು. ಆಗ ಹತ್ತು ಸಾವಿರ ವರಹಗಳನ್ನು 
'ಮತ್ತು ವಿಶೇಷ ಬೆಲೆಯುಳ್ಳ ಪದಕವನ್ನೂ ದಾನಮಾಡಿದನು.4 ಆತನ ಆರನೆಯ 
ಭೇಟಿಯನ್ನು ಶಾಸನಗಳು ನಿರ್ದಿಷ್ಟವಾಗಿ ತಿಳಿಸುವುದಿಲ್ಲವಾದರೂ, ಅಕ್ಟೋಬರ್‌ ೧೬, 
೧೫೧೮ ರಲ್ಲಿ ತನ್ನ ಪ್ರಧಾನ ರಾಣಿ ತಿರುಮಲದೇವಿಯೊಡನೆ ಆರನೆ ಭೇಟಿಯನ್ನು ನೀಡಿದ 
ನೆಂದು ನಂಬಲಾಗಿದೆ. ಕ್ರಿ.ಶ. ೧೫೨೧ರಲ್ಲಿ ಏಳನೆಸಾರಿ ಭೇಟಿ ನೀಡಿದಾಗ ಇತರ 
ವಸ್ತುಗಳೊಡನೆ ಒಂದುಸಾವಿರ ಚಿನ್ನದ ವರಹಗಳನ್ನು ದಾನಮಾಡಿದನು. ಹೀಗೆ 
ಶ್ರೀವೆಂಕಟೇಶದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರತಿ ಸಂದರ್ಭದಲ್ಲೂ ಐದು ಗ್ರಾಮಗಳೂ 
ಸೇರಿದಂತೆ ಅನೇಕ ಅಮೂಲ್ಯ ದಾನಗಳನ್ನು ಮಾಡಿದನು.? ಕೃಷ್ಣ ದೇವರಾಯ ತಾನು | 
ಬರೆದ ತೆಲುಗು ಪ್ರಬಂಧ ^ ಆಮುಕ್ತಮಾಲ್ಯದ ಸವನ್ನು ಶ್ರೀನೆಂಕಟೇಶನಿಗೆ ಥಿವೇದಿಸಿದನು. 
ಶ್ರೀವೆಂಕಟೇಶ ಆತನ ಪೋಷಕದೇವರಾಗಿರಬೇಕು. 

ಕ್ರಿ.ಶ. ೧೫೫ ರಲ್ಲಿ ತಿರುಪತಿಯಲ್ಲಿರುವ ಪವಿತ್ರ ಚಕ್ರತೀರ್ಥಕ್ಕೆ ಅಚ್ಯುತರಾಯ 
ಬೆಣಚುಕಲ್ಲಿನ ಹಂತಗಳನ್ನು ಮಾಡಿಸಿದನು. ಕ್ರಿ.ಶ. ೧೫೨೫ ರಲ್ಲಿ ಕೊಂಡವೀಡು 
ಜಿಲ್ಲೆ ಯಲ್ಲಿದ್ದ ಗ್ರಾಮಗಳಿಂದ ೩೦೦ * ರೇಖೈ ಪೊನ್‌ » (ಚಿನ್ನದ ನಾಣ್ಯ) ಗಳನ್ನು 
‘ಒಂದು ಉತ್ಸವಕ್ಕೆ ದಾನಮಾಡಿದನು.? ಅದೇ ವರ್ಷ ಕೊಂಡನೀಡು ಪ್ರಾಂತ್ಯದ 
ಗ್ರಾಮಸ್ಸರಿಂದ ಪ್ರತಿ ಕಿಂಗಳೂ ಒಂದು ಉತ್ಸವ ನಡೆಸಲು ೬೦ “ ರೇಖ್ಛ ಪೊನ್‌ ೫ಗ್ಗಳ 
ದತ್ತಿಯನ್ನು ಕೊಟ್ಟನು.” 

ಕ್ರಿ.ಶ. ೧೫೫೪ರ ಒಂದು ಶಾಸನವು ಸದಾಶಿವರಾಯ ತಿರುಪತಿಯಲ್ಲಿ ಹಲವು 
ದಾನಗಳನ್ನು ನೆರವೇರಿಸಲು ೧೬ ಪ್ರಾಂತ್ಯಗಳಲ್ಲಿ ಕೆಲವು ತೆರಿಗೆಗಳನ್ನು ದಾನಮಾಡಿದ 
ನೆಂದು ದಾಖಲೆಮಾಡಿದೆ.2 — - 


1. Ibid., Nos. 60 to 63. 
9. 1bid.,'No. 60. 
9. Ibid.; Nos. 66 to 68. 
4. Ibid., No. 80. 
5. 697 of 1922. 
6. TTDI, III, No. 83. 
7. Ibid., p. 124. 
8. Ibid., IV, No. 8. 
9. Ibid., No. 54. 
0. /bid., No. 58. 
1. Ibid., No. 164. 


b pt 


1 


CC-0. Jangamwadi Math Collection. Digitized by eGangotri 


ದೇವಸ್ಥಾನಗಳು Rodd ಮಠಗಳು ೧೬ಪ್ಲಿ 


ರಾಣಿಯರು, ರಾಜ ಪ್ರತಿನಿಧಿಗಳು (ಪ್ರಾಂತ್ಯಾಧಿಕಾರ), ಮಂತ್ರಿಗಳು, ಸೇನಾ 
ನಾಯಕರು, ಅರಮನೆ ಅಧಿಕಾರಿಗಳು, ರಾಜನ ಅಧಿಕಾರಿಗಳು, ರಾಜ ಪುರೋಹಿತ, ಕೆಳ 
ದರ್ಜೆಯ ಅಧಿಕಾರಿಗಳು ಮತ್ತು ಸಾಮಂತರು ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಡು 
ತ್ತಿದ್ದರು. ಇವೆಲ್ಲವನ್ನೂ “ ಸ್ನಾನಾತ್ತಾರ್‌” ರವರಿಗೆ ಮಾಡುತ್ತಿದ್ದರು. ಮಂತ್ರಿಗಳು 
ಮಾಡಿದ ಹಲವು ಕೊಡುಗೆಗಳನ್ನು ತಿಳಿಸಬಹುದು 

(೧) ಕ್ರಿ.ಶ. ೧೪೦೮ ರಲ್ಲಿ ತಿರುಮಲೈ “ ಸ್ಥಾನಾತ್ತಾರ್‌” ಕಲ್ಲಿನಮೇಲೆ ಶ್ರೀ 
'ಮಾಢೆನದಾಸರ್‌ ಅಥವಾ ಮಲ್ಲಣಗಳ್‌ರವರ ಪರವಾಗಿ ಒಂದು ದಾಖಲೆಯನ್ನು 
ಮಾಡಿಸಿದರು. ಶ್ರೀ ಮಾಧವದಾಸರು ಅವರ ಸ್ವಂತ ವೆಚ್ಚದಲ್ಲಿ ಮುದರಿ ನದಿಯಿಂದ 
ಅವಿಲಾಲ ಕೆರೆಯವರೆಗೆ ಇದ್ದ ಹಳೆಯ ಕಾಲುವೆಯನ್ನು ಊರ್ಜಿತಗೊಳಿಸಿದರು. 
ಇದರ ಫಲವಾಗಿ ೫ ಸಾವಿರ “ಕುಳಿ” ಭೂಮಿ ಸಾಗುವಳಿಗೆ ಯೋಗ್ಯವಾಯಿತು. 
« 72,832, of” ಅವರ ಹೆಸರಿನಲ್ಲಿ ಪ್ರತಿನಿತ್ಯವೂ ನ್ಸೈವೇದ್ಯಕ್ಟೋಸ್ಟರ 9 ನಾಳ? 
eG, ಮತ್ತು ಅದಕ್ಕೆ ಬೇಕಾದ ಉಪ್ಪು, ಬೇಳೆ, ಮೆಣಸು ಮತ್ತು ಮೊಸರನ್ನು ಸರಬ 
ರಾಜು 'ಮಾಡಲು ಒಪ್ಪಿದರು: (೨) ಅಮಾತ್ಯ ಶೇಖರ ಮಲ್ಲಣ ಶ್ರೀ ನೆಂಕಟೀಶನಿಗೆ 
ನೈವೇದ್ಯವನ್ನು ಮತ್ತು SE, ದೀಪವನ್ನು ಏರ್ಪಾಡು ಮಾಡಿದನು. (೩) ಕ್ರಿ.ಶ. 
೧೫೧೧ ರಲ್ಲಿ “ x» ds3 05," ಸಾಳುವ ತಿಮ್ಮರಸೆಯರ” ದೇವಸ್ಥಾನಕ್ಕೆ ಪರೆಂತಲೂರ್‌ 

a Np | 

ಗ್ರಾಮವನ್ನು ದಾನಮಾಡಿದುದಕ್ಕೆ ಶಲ್ಲಿನಮೇಲೆ ಒಂದು ಶಾಸನವನ್ನು ಬರೆಸಿದರು.3 
(೪) ಕ್ರಿ.ಶ. ೧೫೪೫ರಲ್ಲಿ ರಾಮರಾಜಯ ಶ್ರೀ ವೆಂಕಟೇಶ ಮತ್ತು ಶ್ರೀ ಗೋವಿಂದರಾಜ 
ನಿಗೆ ಒಂದು ಉತ್ಸವವನ್ನು ನಡೆಸಲು ನಿತ್ಯ ಪೂಜೆಗೆ ಮತ್ತು ಇತರ ಸೇವೆಗಳಿಗೆ ವರ್ಷಕ್ಕೆ 
900 * ರೇಖ್ಳೈ ಪೊನ್‌ » ವರಮಾನವು ಬರುತ್ತಿದ್ದ | ಪದುಪಟ್ಟು ಗ್ರಾಮವನ್ನು ದಾನ 
ಮಾಡಿದರು. “ ಸ್ಲಾನತ್ತಾರ್‌* ಶಾಸನವನ್ನು ಬರೆಸಿದರು. (೫) ಕ್ರಿ.ಶ. ೧೫೪೭ರ 
. ಒಂದು ಶಾಸನದ ಪ್ರಕಾರ, ರಾಮಾನುಜ. ಪ್ರೊದತ್ತೂರ್‌ ಗ್ರಾಮದಲ್ಲಿ ೧೦ ಸಾವಿರ 
“Be” ಭೂಮಿಯನ್ನು ದಾನಮಾಡಿದನುನ (ಲ) ಕ್ರಿ.ಶ. ೧೫೫೪ರಲ್ಲಿ ತನು 
ಶ್ರೀ ನೆಂಕಟೀಶನಿಗೆ ಪ್ರತಿನಿತ್ಯವೂ ೨೦೦ © ತಿರುಪ್ಪೋನಕಂ ” (ನೈವೇದ್ಯ) Ce 
ವರ್ಷಕ್ಕೆ ನಾಲ್ಕು ಸಾವಿರ "Oed ಪೊನ್‌ " ವರಮಾನ ಬರುವ ೪ ಗ್ರಾಮಗಳನ್ನು 
ದಾನ ಮಾಡಿದನು. ic 

ಮುಂಜಿ ತಿಳಿಸಿರುವ ಹಲವು ಶಾಸನಗಳು * ಸ್ಥಾನತ್ತಾರ್‌ ಮತ್ತು ಪ್ರಾಂತ್ಯಾಧಿ 
ಕಾರಿಗಳ ಮತ್ತು ಸಾಮಂತರ ನಡುವೆ ಆದ ಒಪ್ಪಂದಗಳನ್ನು ತಿಳಿಸುತ್ತವೆ. 


. Ibid., J, 194. 

1816 , 195. 

Ibid., 111, Nos. 21 and 22. 
Ibid., ` 

Ibid., V. No. 99. 

. Ibid., No. 156. 


ಲಾ 


CC-0. Jangamwadi Math Collection. Digitized by eGangotri 





೧೬೪ ವಿಜಯೆನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪ್ರಾಂತ್ಯಾಧಿಕಾರಿಗಳು : 

(A) ಕ್ರಿ.ಶ. ೧೫೩೩ರಲ್ಲಿ ಚಂದ್ರಗಿರಿಯ ರಾಮಭಟ್ಟ ರಘುನಾಥದೇವರ ಪ್ರತಿಮೆ. 
ಯನ್ನು ತಯಾರಿಸಿ ಪ್ರತಿಷೆ ಮಾಡಿದನು. ಇದನ್ನು ತನ್ನ ಸ್ವಂತ ವೆಚ್ಚ dp ತನ್ನ 
ಅಗ್ರ E ತಿರುವೆಂಕಟಿಪುರದಲ್ಲಿ (ತಿರುಪತಿಗೆ ಪಶ್ಚಿ ಮದಲ್ಲಿಕುವ ಒಂದು ಉಪನಗರ. 
od, ಸೆ ಸೇವೆಗೆ ಹಾಳನ್ನು ಮಾಡಿದವು. 

ಕ್ರಿ.ಶ. ೧೫೪೧ರಲ್ಲಿ ಆತನು ದೇವಸ್ಥಾ ನದ ಖಜಾನೆಗೆ ಹಲವು ಸೇನೆಗಳಿಗೆ 
೩೬೦೦ “ s » (ಹಣ) ಅನ್ನು ಕೊಟ್ಟ 3 a. ಅಲ್ಲದೆ ಶ್ರೀ ವೆಂಕಟೇಶನ ಹಲವು 
ಸೇವೆಗಳಿಗೆ ವರ್ಷಕ್ಕೆ ೧೫೦ “ dd ಸ ಸಸ ತರುವ ಅಲಂಬಕ್ಕಂ: 
ಗಾ ್ರ್ರಾಮವನ್ನು ಕೊಡುಗೆಯಾಗಿ ಕೊಟ ನು. 
ಸಾಮಂತರು: 

೧) ಕ್ರಿ.ಶ. ೧೫೧೮ರಲ್ಲಿ ಬಹೊರ್‌ ಮಲ್ಲರಸಯ್ಯರ್‌ ದೇವಸ್ಥಾನದ : ಗ್ರಾಮಗಳಲ್ಲಿ 
ನೀರಾವರಿ ಕಾಲುನೆಗಳನ್ನು ತೋಡಲು ೩೬೦ “ ಸಣಂ "ಗಳನ್ನು ಕೊಟ್ಟರು. ಸ್ಯ 
ಬರುವ ವರಮಾನದಿಂದ, “ಸ್ಥಾನತ್ತಾರ್‌” ಶ್ರೀ ವೆಂಕಟೇಶನಿಗೆ ಹಲವು "ನೈನೇದ್ಯಗಳನ್ನು 
ತಯಾರಿಸಲು ಸಾಮಗ್ರಿಗಳನ್ನು ಒದಗಿಸಬೇಕಾಯಿತು.* (9) ಕ್ರಿ.ಶ. ೧೫೨೯ರಲ್ಲಿ 
ಲಕ್ಕನಾಯಕ್ಕರ್‌' ದೇವಸ್ಥಾನದ ಖಜಾನೆಗೆ :೧೫೦೦ “ ಸಣಂ ”ಗಳನ್ನು ಕೊಟ್ಟರು." 
(೩) ಕ್ರಿ.ಶ. ೧೫೨೧ರಲ್ಲಿ ಸುಬುದ್ದಿರಾಮದಾಸರ್‌ ತಂದಲಂ ಮತ್ತು ಅಂಬಿಕ ಮುಡುಸಿಲ 
ತದಸಲಂ ಗ್ರಾಮಗಳನ್ನು ದಾನಮಾಡಿದರು.₹ (೪) ಕ್ರಿ.ಶ. ೧೫೩೩ರ ಒಂದು ಶಾಸನವು, 
ಮಹಾಮಂಡಲೇಶ್ವರ dad ರಾಜ-ಸಲಕರಾಜ ತಿರುಮಲೈ ಬೆಟ್ಟ ಕೆ ಹೋಗುವ 
ದಾರಿಯಲ್ಲಿ ಕಟ್ಟ ಸಿದ್ದ ಮಂಟಪದಲ್ಲಿ ನೀರನ್ನು ಒದಗಿಸಲು ದಾನಮಾಡಿದ ೬೦೦೦: 
“ ಪಣಂ ಸಿಗ್ಗು ( ಸ್ಲಾನತ್ತಾರ್‌ » ದಾಖಲೆ ಮಾಡಿದರು.* (೫) ಕ್ರಿ.ಶ. ೧೫೪೬ರಲ್ಲಿ 
ಶ್ರೀಪತಿ ಓಬಲೇಶ್ವರರಾಜ ಶ್ರೀ ವೆಂಕಜೀಶನ ಸೇವೆಗೆ ವರ್ಷಕ್ಕೆ ೩೦೦ “ ಗಟ್ಟಿ ವರಹ * 
(ಚಿನ್ನದ ನಾಣ್ಯ) eee ತರುತ್ತಿದ್ದ ಸೆರೂರ್‌ಗಾ ಶ್ರಮವನ್ನು ದಾನಮಾಡಿದನು? 
| ಸಾರ್ವಜನಿಕ ಪ್ರೋತ್ಸಾಹ : ಅನೇಕ ಶಾಸನಗಳು ಖಾಸಗಿ ವ್ಯಕ್ತಿ ಗಳು ಮಾಡಿದ 

ದಾನಗಳನ್ನು ದಾಖಲೆ ಮಾಡಿದೆ. ರಾಜರ ಕೊಡುಗೆಗಳ ಹಾಗೆ ಈ ' ಕೊಡುಗೆಗಳನ್ನೂ 
"ಸಾ ನತ್ತಾ of” ದಾಖಲೆ ಮಾಡುತ್ತಿ ದ್ದ ರು. ಖಾಸಗಿ ಗಿ ದಾನಗಳ ಹಲವು ಉದಾಹರಣೆ: 
ಗಳನ್ನು ಕೊಡಬಹುದು 
. lbid., IV, No. 61. 
. Ibid., No. 154. 
. Ibid., LII, No. 197. 
* Ibid., No. 187. 
* Ibid., No. 147. 


* Jbid., IV, No. 95. 
» Ibid., V, No. 25. 


AO C m ಲ n 


CC-0. Jangamwadi Math Collection. Digitized by eGangotri 


ದೇವಸ್ಥಾನಗಳು ಮತ್ತು ಮಠಗಳು ೧೬೫ 


(೧) ಕ್ರಿ.ಶ. ೧೪೭೫ರಲ್ಲಿ ತಿರುಪತಿಯ ಶ್ರೀ ವೈಷ್ಣ ವರಲ್ಲೊಬ್ಬನಾದ ಶಠಕೋಪ 
ದಾಸರ್‌ ಸರೆಸಿಂಹೆರಾಯ ಮೊದಲಿಯಾರ್‌ ಶ್ರೀ t dosed dx ಸೇವೆಗಳಿಗೆ ಮತ್ತು 
ದೇವಸ್ಥಾನದ ಖಜಾನೆಗೆ 200 “ ae. ಗಳನ್ನು ಬಂಡವಾಳವಾಗಿ ಕೊಟ್ಟನು. u 
(೨) ಕ ಕಿ.ಶ. ೧೪೯೪ರಲ್ಲಿ ತಿರುಪತಿಯ ವ್ಯಾಪಾರಿಯೊಬ್ಬ ನಾಗಿದ್ದ — ಳಾರ್‌ 
ಪುದೊಲಿಯಲ್‌ವರ್‌ E ನಾರಾಯನ್‌ ಒಂದು MOS E! ಸ 
ಶ್ರೀ ವೆಂಕಟೇಶನ ಹಲವು ಸೇವೆಗಳಿಗೆ ನಿರ್ಪಾಡುಮಾಡಿದನು.32 (೩) ಕ್ರಿ.ಶ ಕು 
'ಸುವೆಂಕಟ ಮುದ್ಧೆ ಯಾರ್‌ ಮಾಡಿದ ಒಂದು ದಾನವನ್ನು ತಿರುಪತಿಯ “xo ನತ್ತಾ ರ್‌, 
ದಾಖಲೆ ಮಾಡಿದರು. ಆತನು ಹಲವು ಸೇವೆಗಳಿಗೆ ೧೫೦ " ನರ್‌ಪಣಂ "ಗಳನ್ನು 

ಕೊಟ್ಟಿನು3 (೪) ಕ್ರಿ.ಶ. ೧೫೨೮ರಲ್ಲಿ dijo ಮನ್ನ d oho" ಜೀವಸ್ಥಾನದ ಖಜಾನೆಗೆ 
ಸಲ್ಲಿಸಿದ ೩೦೦೦ “ `ಸಣಂ "éd ದಾಖಲೆ ಮಾಡಿಕೊಂಡರು. ಈ ಹಣವನ್ನು 
ದೇವಸ್ಥಾ ನದ ಗ್ರಾಮಗಳಲ್ಲಿ ನೀರಾವರಿ ಕೆರೆಗಳನ್ನು ಮತ್ತು ಕಾಲುವೆಗಳನ್ನು ತೋಡಲು 
ಉಪಯೋಗಿಸಬೇಕಾಗಿತ್ತು. ಇದರಿಂದ ಬಂದ ಫಸಲನ್ನು ಶ್ರೀ ವೆಂಕಟೇಶನ ಹಲವು ಸೇವೆ 
ಗಳಿಗೆ ಉಪಯೋಗಿಸಬೇಕೆಂದು ಏರ್ಪಾಡು ಮಾಡಲಾಯಿತು. (೫) ಕ್ರಿ.ಶ. ೧೫೩೦ರಲ್ಲಿ 
ತಿರುಮಲೈ ಮತ್ತು ತಿರುಪತಿಯಲ್ಲಿ “ ರಾಮಾನುಜಕೂಟಿಗಳ ” ಮೇಲ್ವಿಚಾರಕ ಮತ್ತು 
; ತಿರುಮಲೈ ದೇವಸ್ಥಾನದ ಚಿನ್ನದ ಖಜಾನೆಯ ಪಾಲಕ, ಕುಮಾರ ರಾಮಾನುಜ 

ಅಯ್ಯಂಗಾರ್‌ ತಿರುಪತಿ ಶ್ರೀರಾಮನಿಗೆ ಒಂದು ಮರದ ರಥವನ್ನು ಕಟ್ಟಸಿದನು. 
(೬) ಕ್ರಿ.ಶ. ೧೫೪೭ರಲ್ಲಿ ಉದಯಗಿರಿ ದೇನರಾಜಭಟ್ಟರ್‌ ಪ್ರತಿವರ್ಷವೂ ತಿರುಪತಿಯ 
ವರ್ತಕರಿಂದ ಜೀವಸ್ಥಾನದ ಹಲವು ವೆಚ್ಚ ಗಳಿಗೆ ೫೨ EF ಪೊನ್‌ ಗಳನ್ನು ವಸೂಲು 
ಮಾಡಲು uL ont s 


ದೇವಸ್ಥಾನದ ಆಡಳಿತ : ಶಾಸನಗಳಿಂದ ಜೀವಸ್ಥಾ ನದ ಮೇಲ್ವೀಜಾರಣೆಯು 

ಸ್ಥಾನತ್ತಾ ರ್‌ “ರವರ ಹತೋಟಿಯಲ್ಲಿದ್ದಿ ತೆಂದು ಸ್ಪ 8, ವಾಗಿದೆ. ಅವರು ದಾನಿಗಳು - 
ಟಿಕೆ ದಾನಗಳನ್ನು ದಾಖಲೆಮಾಡಿ ಅವನ್ನು dees ವಾಗಾ _ನಮಾಡುತ್ತಿ ದ್ದ ರು. 
* ಸ್ಲಾನತ್ತಾರ್‌* ಸ ೈಳದವರಾಗಿದ್ದ ರು. ಶಾಸನಗಳು | ede ioa ನದ ಅಧಿಕಾರಿ 
ಗಳನ್ನು ಸೂಚಿಸುತ್ತವೆ. ಈಗಾಗಲೇ ಜೀವಸ್ಥಾನದ ದಾಖಲೆಗಳನ್ನು ಬರೆಯುತ್ತಿದ್ದ 
ಮತ್ತು ಲೆಕ ಗಳನ್ನು ಇಡುತ್ತಿ d ದೇವಸ್ಥಾನದ ಲೆಕ SI ತಿಳಿಸಲಾಗಿದೆ. 
ಸ್ಸ ಷ i ಡೀವರಾಯನಕಾಲ್ಲಿ ಮುಂಜಿ ಸೂಚಿಸಿರುವವರು, á ಹುದ್ದೆ ಹೊಂದಿದ್ದ ರು 


. Ibid., 11, No. 68. 
. Ibid., No. 112. 

. Ibid., Til, No. 31. 
. lbid., 1*6. 

. Ibid., 1V, No. 1. 

. Ibid., V, No. 100. 


ಲಾ Of P» C) MN n 


CC-0. Jangamwadi Math Collection. Digitized by eGangotri 


೧೬೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


(೧) ಕಿರುನಿನ್ರಾರು dive 1 (೨) ಕುಪ್ಪವೆಂಕಟಿಟ್ಟಿರಸು.: (a) ಅಪ್ಪ 
ಕೊಂಡಾರ್‌.3 (೪) ಶ್ರಿ (ನಿವಾಸನ್‌. (೫) ಕುಪ್ಪ 0230.5 YƏ ಎಲಿಯರ್‌. 0 

ಕ್ರಿ.ಶ. tes ಒಂದು ಶಾಸನವು? ಕೆಳಗೆ ತಿಳಿಸಿರುವ ದೇವಸ್ಥಾ ನದ ಅಧಿಕಾರಿ 
ಗಳನ್ನು ತಿಳಿಸುತ ಶ್ರದ 

(೧) ಸಾ ಸ್ಥಾನತ್ತಾ ರ್‌. e» ನಂಬಿಮಾರರು (ದೇವಸ್ಥಾ ನದ ಅರ್ಚಕರು). (a) ಅನು 
ಸಂಧಾನಂ (ವೇದಗಳು ಮತ್ತು ಪ್ರಬಂಥೆಗಳನ್ನು ಹೇಳುವನರು). (೪) ತೇವೈ (ದೇವಸ್ಥಾ 
ನದ ಪರಿಚಾರಕರು). (೫) ಕಂಗಾಣಿಪ್ಸಾ ನ್‌ (ಮೇಲ್ವಿಚಾರಕ). (೬) ತಿರುಪ್ಪಣಿಸಿಳ್ಳ್ಳೈ 
(ದೇವಸ್ಥಾ ನದಲ್ಲಿ. ರಿಪೇರಿ ಮಾಡುವವನು). (2) ಅಧಿಕಾರಿ. (೮) ಕ್ಕ ಕೈಕೊಳರು. 
(ಸೆ ಸೇವಕರು), (೯) ತಿಪ್ಪಿ ಯಾರ್‌ (ಕಲ್ಲುಕಟ್ಟ ಡ ಕಟು ವವನು). (೧೦) ಮಂಟಪ 2.08} 0° 
(ಮಂಟಪವನ್ನು octo enm) (೧೧) ತಿರುವಿಧಿಶಾನಿ (ದೇವಸ್ಥಾನದ. 
ನಾಟ್ಯಗಾರ್ತಿಯರು). 

". ಶಾಸನಗಳು ತಿರುವಲೈ ಮತ್ತು ತಿರುಪತಿಯಲ್ಲಿ ರಾಮಾನುಜಕೂಟಗಳ (ಉಚಿತ 
ವಾಗಿ ಆಹಾರಕೊಡುವ ಮನೆ) ಮೇಲ್ವಿಚಾರಕ, 8 ಚಿನ್ನ ದ ಖಜಾನೆಯ ಪಾಲಕ್‌ ಮತ್ತು 
ಹೂತೋಟದ ಮೇಲ್ವಿಚಾರಕ! ಇವರನ್ನು ತಿಳಿಸುತ್ತ 3. ದೇವಸ್ಥಾನವು ಜರ ಮತ್ತು 
ಸ್ಥಿರ ಆಸಿ ಸಿಹೊಂದಿದ್ದ ಐಶ್ವರ್ಯಯುತ ಸಂಸ್ಥೆ ಸ್ಲಿಯಾಗಿದ್ದಿ ತು. ಅದು ದೇವಸ್ಥಾ dd 
ನಿಧಿಯಿಂದ ಜೀವಸ್ಥಾ ನದ ಸದು "ನೇಮಿಸುವ ಮತ್ತು ಸಲಹುವ ಡೊಡ್ಡ 
ಧಣಿಯಾಗಿದ್ದಿ ತು. 


ದೇವಸ್ಥಾ ನ ಮಾಡುತ್ತಿ ದ್ದ ಕರ್ತವ್ಯ ಗಳು 


ವ್ಯವಸಾಯಕ್ಕೆ ಪ್ರೋತ್ಸಾಹ; 'ಜೀನಸಾ ನದ ಅಧಿಕಾರ ವರ್ಗವು ಒಂದು ದೊಡ್ಡ 
ಜಮಿಾನ್ಹಾ ರಿಕ ಹೊಂದಿದ್ದು ವ್ಯವಸಾಯದ ಹಿತವನ್ನು ಸಂರಕ್ಷಿಸುತ್ತಿತ್ತು. ಅದು 
ಭೂಮಿಯನ್ನು ಸ ಸಾಗುವಳಿ ಮಾಡುತಿ 3,85. ದಲ್ಲದೆ, ಸಾಗುವಳಿ €— "ಭೂಮಿಯನ್ನು 
ವ್ಯವಸಾಯಕ್ಕೆ ಯೋಗ್ಯವನ್ನಾಗಿ ಮಾಡುತ್ತಿ, ದ್ದಿತು. ಅನೇಕ ಶಾಸನಗಳು ಹೊಸ: 


1. Ibid., IlI, Nos. 121 and 184. 
2. Ibid., Nos. 138, 141 and 149. 
9. Ibid., No. 161. 

4. Ibid.. Nos. 160 and 161. 

5. Ibid., No. 179. 

6. Ibid., No. 181. 

7. Ibid., No. 106. 

8. Ibid., 71, No. 88. ` 

9. Ibid., IV, No. 1. 

0 


10. Ibid., I, No. 187. 


CC-0. Jangamwadi Math Collection. Digitized by eGangotri 


ದೇವಸ್ಥಾ ನಗಳು ಮತ್ತು ಮಠಗಳು ೧೬೭ 


ಕಾಲುವೆಗಳನ್ನು ಕೋಡುವರಕ್ಕೆ ಮಾಡುತ್ತಿ ದ್ರ ವೆಚ್ಚ, ಭೂಮಿಯನ್ನು ಸನುಮಾಡಿ 
. ಸಾಗುವಳಿಮಾಡಿ, ಫಸಲನ್ನು “ಜಟ B xd, d “ವರಗಳನ್ನು ಕೊಡುತ್ತದೆ. ಇದಕ್ಕೆ 
ಹಲವು ಉದಾಹರಣೆಗಳನ್ನು ತ ಜಡ 


(೧) ಕ್ರಿ.ಶೆ. ೧೪೪೪ರಲ್ಲಿ ಮಲ್ಲಣ್ಣೊಡೆಯಾರ್‌ ಭೂಮಿಗೆ ನೀರಾವರಿ ಸೌಕರ್ಯ 
ವನ್ನು ಒದಗಿಸಲು ನರಿಯಾರು ನದಿಗೆ ಬಂದು s ಕಾಲುವೆಯನ್ನು ನಿರ್ನಿಸಿದನು. ಅವನ 
ಹೆಸರಿನಲ್ಲಿ ಶ್ರೀ ವೆಂಕಬೇಶಸಿಗೆ ಪೂಜೆ ಸಲ್ಲಿಸಲು ^ ಸ್ಥಾನತ್ತಾ ರ್‌” ಒಂದು ಶಾಸನವನ್ನು 
ದಾಖಲೆಮಾಡಿದರು. 1 (3) 3, 9. ೧೪೫೬ರಲ್ಲಿ ಕೋಯಿಲ್‌ “GY, ಎಂಸೆರುಮಾನಾರ್‌- 

ಜೀಯರ್‌ ಕೊಟ್ಟಿ ೫ d « ನಾರ್‌ಪಣಂ "AES, ಅನಿಲಾಲಿ ಗ್ರಾಮದಲ್ಲಿ ಒಂದು 
ಕೆರೆಯನ್ನು ನಿರ್ಮಿಸಲು " ಸ್ಥಾನತ್ತಾರ್‌” ಒಂದು ಶಾಸನವನ್ನು ಬರೆಸಿದರು.3 
(2) ಸ್ರ E. ೧೪೬೭ರಲ್ಲಿ ಸಾಳುವ. ನರಸಿಂಹನ ರಾಣಿ ಶಿ ಶ್ರೀರಂಗಾಂಬಾದೇವಿ-ಅಮ್ಮನ್‌ 
ಜೀವಸ್ಥ್ಯಾ ನದ ಒಂದು ಗ್ರಾ ಮವಲ್ಲಿ ಒಂದು ನೀರಾವರಿ ಕಾಲುವೆಯನ್ನು ತೋಡಿಸಿದಳು.3 
( 9) ಕ್ರಿ ಕ್ರಿಶ. ೧೫೦೭ರಲ್ಲಿ "ಸಾ ನತ್ತಾ oT” ಒಂದು ಶಿಲಾಶಾಸನವನ್ನು ಕೊಟ್ಟಿ ರು: 
adis ಪ್ರಕಾರ ತಿರುಪತಿಯ ಉಪ ಸನಗರದಲ್ಲೂ ೦ದಾದ ನರಸಿಂಗರಾಯಪುರದಲ್ಲಿ ae 
à à j ವ್ಯಾಪಾರಿಗಳಲ್ಲೊಬ್ಬ ಬ.ನಾದ ತಿಪ್ಪು ಶೆಟ್ಟ Beste, ನಕ್ಕೆ ಕೊಟ್ಟ ೮೩೦೫ NC ಪಣ” 
ಗಳನ್ನು ದೇವಸ್ಥಾ ನಗಳ ಗ್ರಾ ಮಗಳ ಳು ಮತ್ತು ಕಾಲುಸೆಗಳೆನ್ನು ಉತ್ತಮ 
ಪಡಿಸಲು ಮತ್ತು ಸ ಉದೆ ೇಶಗಳಿಗೆ ಉಪ ಸಯೋಗಿಸಬೇಕೆಂದು ಸಾರ 
ಮಾಡಿದರು. ಹೀಗೆ dio d ಗ್ರಾಮಗಳ ಪುನರ್ವಸತಿಗೆ GOR ಮಾಡು 
ತ್ತಿದ್ದಿ ತು. (೫) ಕ್ರಿ.ಶ. ೧೫೧೭ರಲ್ಲಿ “ ಸ್ಥಾ ಸತ್ತಾರ್‌” X ಶಿಲಾಶಾಸನದ ಪ್ರಕಾರ 
ಧರ್ಮಪುಕದ d, ಮುಸೆಟ್ಟಿ ತನ್ನ ಸ್ವಂತ ವೆಚ್ಚ ದಲ್ಲಿ ಒಂದು ನೀರಾವರಿ ಕಿಕಿಯನ್ನು 

ನಿರ್ಮಿಸಿದನು. 
ಡೇನಸ್ಸಾನದ ಖಜಾನೆ: ದೇವಸ್ಥಾ ನವು ಒಂದು “ ಶ್ರೀ ಭಂಡಾರವನ್ನು 
Qo 

(ಜೀವಸ್ಥ್ಯಾ ನದ. ಖಜಾನೆ) ಹೊಂದಿದ್ದು, ಅದು ಬ್ಯಾಂಕಾಗಿ ಕೆಲಸ ಮಾಡುತ್ತಿತ್ತು. 
ಶಾಸನಗಳು ದೇವಸ್ಥಾ ನಕ್ಕೆ ಕೊಟಿ. T ಹಣವನ್ನು ದಾಖಲೆಮಾಡಿ ಅದರಿಂದ Fe 
ಬಡ್ಡಿ ಯಿಂದ ದೇವಸ್ಥಾ ನವನ್ನು ಸಂರಕ್ಷಿಸಬೇಕೆಂದು ತಿಳಿಸುತ್ತ ವೆ. ಉದಾಹರಣೆಗೆ, 
ಕ್ರಿ ತೆ. ೧೫೨೭ do ಕೆರುಪತಿಯ ಒಬ್ಬ ವ್ಯಾಪಾರಿ, ಶರಣುಸೆ ಸೆಟ್ಟ್ರಿಯರ್‌ ೩೭೦೦ 
Y DOT aeo ” ಗಳನ್ನು ಅಸಲಾಗಿ ದೇವಸ್ಥಾನಕ್ಕೆ ಕೊಟಿ ನು. ಇದರ ಉದ್ದಿ Es ಅದರ 
ಬಡ್ಡಿ ಯಿಂದ ಹಲವು. ಸೇನೆಗಳನ್ನು ನಡೆಸುವುದು ಕ್ರಿ.ಶ. ೧೫೭ರಲ್ಲಿ "har 


* Ibid., No. 197. 
Ibid., No. 223. 

* Ibid., I], No. 95. 
* Ibid , III, No. 127, 
* Ihid., No. 118. 

* Ibid., No. 171, 


oo m ಧಿಂ ಜಡಿ n 


. CC-0. Jangamwadi Math Collection. Digitized by eGangotri 


೧೬೮ ವಿಜಯನಗರ ಸೂ ದಲ್ಲಿ 8 ಳೀಯ ಸರ್ಕಾರ 


೧೫೦೦ * ನರ್‌ಪಣಂ ” ಕೀವಣಿಯನ್ನು ಹೆಲವು ಸೇವೆಗಳಿಗೆ ಕೊಟ್ಟನು: ಕ್ರಿ.ಶ. 
೧೫೬೧ರಲ್ಲಿ ಮಹಾಮಂಡಲೇಶ್ವರ ಅರವೀಡು ಬುಕ್ಕರಾಜ ರಾಮರಾಜ ಶ್ರೀರಂಗರಾಜ 
೧೬,೫೦೦ “ ನರ್‌ಪಣಂ "nega ಹಲವು ಸೇವೆಗಳಿಗೆ ಕೊಟ ನು. 2 "ಸ್ಟಾ ಸ್ಥಾನತ್ತಾ ರ್‌” 
ಆ ಹಣವನ್ನು ದೇವಸ್ಥಾ ನದ ಅಭಿವೃ o ಗೆ ಮತ್ತು ಇತರ "Aerei ಉಪಯೋಗಿಸ 
ಬಹುದಾಗಿದ್ದಿ ತು.3 

ಬೆ ಳ್ಳ ಪ್ರೋತ್ಸಾಹ : ದೇವಸ್ಥಾ ನವು ಪಾಂಡಿತ್ಯಕ್ಕೆ ಪ್ರೊ ತ್ಸಾಹ ಕೊಡು 
3 3). ದೇವಾರಾಂ ಮತ್ತು ಇತರ ಮತೀಯ ಸಾಹಿತ್ಯವನ್ನು es, ವೇದಗಳನ್ನು 
ಹೇಳಲು ಮತ್ತು ಸ್‌ ಶ್ರವಣಕ್ಕೆ ಏರ್ಪಾಡು ನಡೆಯುತ್ತಿ, ದ್ದಿ ತು. ಕ್ರಿ.ಶ. ೧೪೩೩ರ 
ಒಂದು ಶಾಸ ಸನದ ಪ್ರ ಕಾರ, ತಿರುಪತಿಯ ಶ್ರೀ 2 & ವರಲ್ಲೊಬ್ಬ ನಾದ Juoda 
3038, O59, ದಾಸನ್‌ ಶಿ ಶ್ರೀನಿವಾಸಪುರ ಅಗ್ರ ಡ್‌ ೨೪ ಪರವಾಗಿ 
ಮಾಡಿದ ದಾನವನ್ನು ದಾಖಲೆಮಾಡಿದರು. edd ಪ್ರಕಾರ ವೇದ ಪ ಪಾರಾಯಣವನ್ನು 
ನಿಲ್ಲಿಸಿದ್ದು ದರಿಂದ ತಿರುಕ್ಕ DTA, ದಾಸನ್‌, ಅಳಗಪ್ಪಿ = ನಾರ್‌ ದೇವಣ್ಣ ಒಡೆಯರಿಗೆ 
ವೇದ ಪಾರಾಯಣವನ್ನು. ಪುನಃ ಸ್ಥಾ VAD En ಕೊಟ್ಟರು. ಇದರ ಪರಿಣಾಮ 
ವಾಗಿ, Ad 939 m ರಾಜಭಂಡಾರದಿಂದ ಅರ್ಧೆ ಭಾಗವನ್ನು ಪಡೆದು, ೨೪ ವ್ಯಕ್ತಿಗಳಿಗೆ 
ಕೊಟ ನು. Tu ಅವರ ಪೋಷಣೆಗೆ ಸಾಕಾಗಿರಲಿಲ್ಲವಾದ್ದ ರಿಂದ ಅವರು “ ಶ್ರೀ 
ಜಾ "d ಉಳಿದ ಅರ್ಥೆ ಭಾಗವನ್ನು ಕೊಡಬೇಕೆಂದು e ಸ್ಥಾನತ್ತಾ ರ್‌ ರವರನ್ನು 
ಬೇಡಿಕೊಂಡರು. “ ಸಾ ನತ್ತಾ ರ್‌” ಇದಕ್ಕೆ ಒಪ್ಪಿ ೨೪ ಮಹಾಜನಗಳು ಆ ಭಾಗದ 
ಹತೋಟಿ ತೆಗೆದುಕೊಳ್ಳ ಬೇಕೆಂದು ಅಧಿಕಾರವಿತ್ತು ಸ ಸ್ರತಿನಿತ್ಯವೂ ಅವರಲ್ಲಿ ಇಬ್ಬರು 
ವೇದಪಾರಾಯಣವನ್ನು “ಮಾಡಬೇಕೆಂದು ತಿಳಿಸಿದರು. 


ದೇವಸ್ಥಾ ನವು ವ್ಯಾಸಂಗದ ಕೇಂದ್ರ ಗಳಾಗಿದ್ದ ಮಠಗಳಿಗೆ ಬೆಂಬಲ ಕೊಟ್ಟು 
ವಿದ್ಯೆಗೆ ಪ್ಲೆ ಪ್ರೊ ತ್ಸ ಹ ಕೊಡುತ್ತಿತ್ತು. $4. ೧೫೨೪ರಲ್ಲಿ “ಸಾ ನತ್ತಾ ರ್‌” ಶ್ರೀಮತ್‌- 
ವ್ಯಾಸತೀರ್ಥ ಶ್ರಿ ಶ್ರಿ d ಒಡೆಯರಿಗೆ, = ಮಠನನ್ನು. ಕಟ್ಟ ಲು (ವ್ಯಾ ಸಾ ಮಠ), 
ಒಂದು ಮನೆ ನಿವೇಶನವನ್ನು ಕೊಟ್ಟ 03,5 


ತಿರುಪತಿ ದೇವಸ್ಥಾನದ ಅಧ್ಯೆಯನದಿಕೆದ ಆ ದೇವಸ್ಥಾನದ ಮೇಲ್ವಿಚಾರಣೆಯು 
ಸ ಸ್ಥಳೀಯ ಶ್ರೀ ವೈಷ್ಣ ವರ ಅಧೀನದಲ್ಲಿದ್ದಿ ತೆಂಬುದು ಸ ಸ್ಪಷ್ಟವಾಗಿದೆ. ಈ ಸಂದರ್ಭದಲ್ಲಿ 
ಎಸ್‌. ಫೆ, ಐಯ್ಯಂಗಾರ್‌, ತಿರುಪತಿ ದೇವಸ್ಥಾ ನದ ಮೇಲ್ವಿಚಾರಣೆಯಲ್ಲಿ ಸ್ವಾಯತ್ತ ತೆ 


1. Ibid., IV, No. 88. 

9. Ibid., V, No. 168. 

3. [bid., III, No. 127. 

4. lbid., 1, Nos, 199-203. 
5. lbid., 111, Nc. 157. 


` CC-0. Jangamwadi Math Collection. Digitized by eGangotri 


ದೇವಸಾ ನಗಳು ಮತ್ತು ವಾಠಗಳು ೧೬೯ 


ಇದ್ದಿ ತೆಂದೂ ಮತ್ತು ಸ್ಥಳೀಯ ಶ್ರಿ 3e ವೈ a ವರ ಅಧೀನದಲ್ಲಿದ್ದಿ ತೆಂದೂ ಹೆಳುತ್ತಾ 3.1 
ಶಾಸನಗಳು ದೇವಸ್ಥಾನದ ಆಡಳಿತದ ಸ mache. 3 ಲಕ್ಷಣವನ್ನು ಸ್ಪ ಸ್ಪಷ್ಟಪಡಿಸುತ್ತವೆ. 
ಸರ್ಕಾರವು ದೇವಸ್ಥಾ ನಡ ಪ್ರತಿದಿನದ ಆಡಳಿತದಲ್ಲಿ ಪ್ರವೇಶಿಸುತ್ತಿ. DS " ed? Bes 
ಸ್ಥಾನದ ಅಧಿಕಾರಿಗಳು ಜವಸ್ಥಾನದ ಹಣವನ್ನು `ಮುರುಸಯೋಗಸಡಿಸಿಕೊಂಡಾಗ 
ಮತ್ತು ಉಸ್ಕುವಾರಿ ಸರಿಯಿಲ್ಲದಿದ್ದಾ ಗೃ ಸರ್ಕಾರವು ಪ ಸ್ರವೇಶಿಸುತ್ತಿ o ತು. ಸಾಳುವ 
ನರಸಿಂಹನ ಕಾಲದಲ್ಲಿ ಈ ರೀತಿಯ ಒಂದು ನಿದಶ ೯ನವಿದೆ. ಜೀವಸ್ಥಾ ನದ ಅರ್ಚಕ 
ರಲ್ಲೊಬ್ಬನಾಗಿದ್ದ ನಂಬಿ ಶಿರಪ್ಪಯ್ಯನ್‌ ದೇವಸ್ಥಾ ನದ ಆಭರಣಗಳನ್ನು ಕದ್ದಾಗ ಅವನ 
ಮನೆ” ಮತ್ತು ಮನೆ ನಿವೇಶನಗಳನ್ನು ವಶಪಡಿಸಿಕೊಳ್ಳ ಲು ಆಜ್ಞೆ ಮಾಡಲಾಯಿತು. 
ತಿರುಪತಿ ದೇವಸ್ಥಾನದ zi ಅಧ್ಯಯನದಿಂದ, eR UE ಸ್ಥಫೀಯ ಆಡಳಿತದಲ್ಲಿ ' 
ಭೂಮಾಲೀಕ ಮತ್ತು Gls, ಬ್ಯಾಂಕು, ವಿದ್ಯೆಗೆ ಪ್ರೋತ್ಸಾಹಿ ಮತ್ತು ಮತೀಯ 
ಜೀವನದ ಕೇಂದ್ರ ವಾಗಿ-ಹೀಗೆ ನಾನಾ ರೀತಿಯಲ್ಲಿ ಪ್ರಮುಖ ಪ ಪಾತ್ರ ವಹಿಸಿದ್ದ. ತೆಂದು 
ತಿಳಿಯಬಹುದು. 


ಮಠಗಳು : ಸ್ಲಳೀಯ ಆಡಳಿತದಲ್ಲಿ ತಿರುಪತಿ ದೇವಸ್ಥಾನದ ಆಡಳಿತವು ಒಂದು 
ನಿದರ್ಶನವಾಗಿದ್ದ ಹಾಗೆ 3 ೈಂಗೇರಿ ಮಠದ ಅಧ್ಯಯನವು A ಸ್ಥಳೀಯ ಆಡಳಿತದಲ್ಲಿ 
ಮಠಗಳ ಪಾತ ತ್ರವನ್ನು ಅರಿಯಲು ಸಹಾಯವಾಗುತ್ತದೆ. 


ಶೃಂಗೇರಿ, ತುಂಗಭದ್ರ. ನದಿಯ ಎಡಗಡೆ ದಂಡೆಯ ಮೇಲೆ ಪಶ್ಚಿಮ ಘಟ್ಟಗಳ 
ಒಂದು ಫಲವತ್ತಾದ ಪ ಪ್ರದೇಶದಲ್ಲಿ. ಈ ಮಠೆದ ಮುಖ್ಯಸ್ಥರನ್ನು ಜಗದ್ಗು ಕುಗಳೊದು 
ಕಕೆಯುತ್ತಾ ಕೆ. ಕಾಶಿ of ಇಶಾಸ್ರಿ ಬರೆದ ಗುರುವಂಶ ಮಹಾಕಾವ್ಯ ಶೈ ಶ್ರ or ಮಠದ 
ಚರಿತ್ರೆಗೆ ch ಮುಖ್ಯ T X ಗ್ರಂಥವಾಗಿದೆ. ಗ್ರಂಥಕರ್ತರು ಶ್ರ ಗರ ಮಠವನ್ನು 
ಸ್ಥಾ ಸಿದ ಶಂಕರಾಜಾರ್ನರಿಂದ n ಗ್ರಂಥವನ್ನು ಪಾ ್ರಾರೊಭಿಸಿದ್ದಾ ರೆ. ನೀ ಭಾರತೀ ಕೃ a 
: ಶ್ರ ಮಗಳ ಇ Y 
ತೀರ್ಥ ಮತ್ತು ಶ್ರೀ ವಿದ್ಯಾರಣ್ಯ €9,0 BEST ಶ್ಲ ಗರಿಯು ಆ A, 
ವಾಗಿದ್ದಿ ತು ಮತು ಅದರ ಗುರುಗಳು ವ್ಯಾಸಂಗ ಮತ್ತು ತಪಸಿ T" ಕಾಲಕಳೆಯು 
ತ್ತಿದ್ದ ರೆ. ಅದು ಮತೀಯ ಮತ್ತು ತತ್ವಶಾಸ್ತ್ರದ ed, odd ಕೇಂದ್ರ ವಾಗಿತ್ತು. 
ಗುರುಗಳು ಜಹಗೀರುಗಳನ್ನು ಮತ್ತು “ಭೂ ದತ್ತಿಗಳನ್ನು ನೊ seontog 
ನಿದ್ಧಾರಣ್ನರು ಬಂದಮೇಲೆ ಒಂದು ಮುಖ್ಯ ಬದಲಾವಣೆಯಾಯಿತು. ಅ 
pane ಪಾತ್ರ ವಹಿಸಿ, ವಿಜಯನಗರ 
ನಗರ ಸಾಮ್ರಾಜ್ಯದ ಪ್ರಾರಂಭದ ಚರಿತ್ರೆಯಲ್ಲಿ ಪ್ರಮುಖ 
: dy edet * ಬಿರುಡ *ಗಳನ್ನೂ 
ಸಾಮ್ರಾ ಟರಂದ ಭೂ dà ಶ್ರಿಗಳನ್ನೂ; ಜೂನನ್ನೂ ಹಾನರ್‌ 
ಪಡೆದರು, ಮಠವು ಅರ್ಥ ಪರನಾಧಿಕಾರವಳ್ಳ ರಾಜ್ಯನಾಯಿ 


, 1940 
1. Ibid., Aiyangar, 8. K.: 4 History of Tirupati, 2 Vols. (Madras » 


I, p. 449. | 
2. See MAR. 1928, Sringeri Math and its Gurus, PP- 15-21 


CC-0. Jangamwadi Math Collection. Digitized by eGangotri 


೧೭೦ ' ವಿಜಯನಗರ ಸಾಮ್ರಾಜ್ಯ ದಲ್ಲಿ 5 ಳೀಯ ಸರ್ಕಾರ 


ಹೇಳಿರುವ ಹಾಗೆ ಶಿ ಶ್ರೀ ಭಾರತಿ ಕೃಷ್ಣತೀರ್ಥ ಮತ್ತು ಶ್ರೀ ವಿದ್ಯಾರಣ್ಯರ ಕಾಲದಲ್ಲಿ 
ಆಶ್ರಮಗಳ ಬೀಡಾಗಿದ್ದ ಶ್ರ ೈಂಗೇರಿ vet Liars ಈ ಬದಲಾವಣೆ ಪ್ಪ ರೊರ್ವ 
ನಿಯೋಜಿತವಲ್ಲದೆ, era, Soran ಉಂಟಾಗಿತ್ತು.. ಹೀಗೆ ಶೃಂಗೇರಿಯು: ಸಂಸ್ಥಾ XS 
ವಾದುದರಿಂದ ಸ ಳೀಯ ಆಡಳಿತದಲ್ಲಿ ಮಠಕ್ಕೆ: ಒಂದು ಸಾ TH 


ರಾಜರ ಕೊಡುಗೆಗಳು : ಶೈಂಗೇರಿ ಸಂಸ್ಥಾ ನವು ಬೆಳೆಯೆಲು ಮೊದಲನೆ ಹರಿಹ 
£s aan ಬುಕ್ಕ ಮತ್ತು ಎರಡನೆ ಹರಿಹರ, ಅನೇಕ ಭೂ ದಾನಗಳನ್ನು EAE 
ಸಂಸ್ಥಾ ನದ ದರ್ಜೆಯನ್ನು ನಿಜಯನಗರ ಸಾಮ್ರಾಜ್ಯದ ಇತರ ಸಾಮ್ರಾಟರು 
d DERD ಮುಂದುವರಿಸಿದರು. 


ಕಿ.ಶ. ೧೩೪೬ ರಲ್ಲಿ ಮೊದಲನೆಯ ಹರಿಹರ ಶ್ಲ ೈಂಗೇರಿ ಮಠಕ್ಕೆ ಪ್ರಥಮ 
ಭೂ LN ಮಾಡಿದನು. ಶೃಂಗೇರಿಯ ಒಂದು sod ಸಂಗಮನೆ ಮಕ್ಕಳು 
, ಹರಿಹೆರ ಮತ್ತು ಇತರರು, ಮತ್ತು ಗು ಸಂಬಂಧಿಕರು ಭಾರತೀ ತೀರ್ಥಶಿ ud 
ಮಠಕ್ಟೋಸ್ಕ d ಕೊಟ್ಟ ದತಿ ಗಳನ್ನು ದಾಖಲೆಮಾಡಿದೆ. ಈ ಶ ಶಾಸನವನ್ನು ಹರಿಹೆ 
ವಿಜಯೋತ್ಸವದ ಸಂದರ್ಭದಲ್ಲಿ ನೀಡಲಾಯಿತೆಂದು ತಿಳಿದುಬರುತ್ತದೆ. ಇದರ ಪ್ರ ಹು 
ವೀರ ಹರಿಯವೊಡೆಯರ್‌, 'ಮುಡ 3 ಪೊಡೆಯರ್‌, ಅಳಿಯ ಬಲ್ಲಪ್ಪ ದಣ್ಣಾ 'ಯಕ್ಕ, | 
ಕುಮಾರ ಸೋಮಣ್ಣೊ ಡೆಯರ್‌ ಮತ್ತು ಇತರರು 9 ೈಂಗೇರಿಯಲ್ಲಿ ವಾಸಿಸುತ್ತಿ, ದ್ದ ಭಾರತೀ 
ತೀರ್ಥ ಶ್ರೀ ಪಾದ, ಅವರ ಶಿಷ್ಯರು, ೪೦ ಬ್ರಾಹೆ n ಮತ್ತು ಇತರರಿಗೆ ಕೆಲನಾಡಿಗೆ 
ಸೇರಿದ ಒಂಬತ್ತು ಗ್ರಾಮಗಳನ್ನು ಕೊಟ್ಟ &och « ತಿಳಿಸುತ್ತದೆ. ಈ ಒಂಬತ್ತು ಗ್ರಾಮಗಳು 
ಹೆದಸೆ ಸೈ ಹೊನ್ನ ಹೊಳೆ, ಬಬ್ಬಿ , esto, ಜಿಲ್ಲೂರು, ಅಂಬಲೂರು, ಬೆಳಂದೂರು, 
ಹಲಕ ಮತ್ತು eh 


ಕ್ರಿ. ಶ. ೧೩೫೬ ರ ಒಂದು ಶಾಸನವನ್ನು ೩೦೦ “ ಗದ್ಯಾಣ "nie ವರಮಾನವಿದ್ದ 
ಭೂ ದಾನವನ್ನು ದಾಖಲೆಮಾಡುತ್ತದೆ.. ಈ ದಾನವನ್ನು ಮೊದಲನೆಯ woz, ವಿದ್ಯಾ 
ಶಂಕರ ದೇವಸಾ ನಕ್ಕೆ ಭೇಟಿನೀಡಿದ ಸಂದರ್ಭದಲ್ಲಿ ಮಾಡಿದನು. ಸಂತರ ಬುಕ್ಕ 
A ಕುಂದ ನಾಡಿನಲ್ಲಿ Pe ೧/೨ ಆ ಪಗೋಡ "rig ಬೆಲೆಯುಳ್ಳ ಭೂಮಿಯನ್ನು ದಾನ 
| ಸು. 1 ಎರಡನೆ ಹರಿಹರನು ಕೈ ಕುಂದನಾಡು ಮತ್ತು ತೊಡನಾಡಿನಲಿ ಭೂದಾನ 
ಮಾಡಿದನು. ಈ ದಾನಗಳನ್ನು ತಪಸ್ವಿಗಳ ತಿಷ Sd ಮತ್ತು ಸೇವಕರ ಪೋಷಣೆಗೆ 
ಉಪಯೋಗಿಸಬೇಕೆಂದು ಶ್ರೀ ವಿದ್ಯಾತೀರ್ಥರಿಗೆ EHE de 





1. Venkataraman: The Throne of Transcendental Wisdom (Tiruchirapalli* 
1959), p. 47- 


2. EC, VI, Sg. 1. . 
9. MAR, 1916, p. 56- 
4. Ibid., p. 57. 


CC-0. Jangamwadi Math Collection. Digitized by eGangotri 


ದೇವಸ್ಥಾನಗಳ ಮತ್ತು, ವಂಶಗಳು 02.9: 


ಕ್ರಿ. ಶ. ೧೩೮೦ ರಲ್ಲಿ ಎರಡನೆ ಹರಿಹರ ಹಿಂಜಿ ಕೊಟ್ಟಿ ಸಮಸ್ತ ದಾನಗಳನ್ನು 
^, ರಪಡಿಸಿದುದಲ್ಲದೆ ವಿದ್ಯಾರಣ್ಯರಿಗೆ ಮತ್ತೊಂದು ದಾನ ಮಾಡಿದನು. ಕ್ರಿ.ಶ. ೧೩೮೭೫ 
ರಲ್ಲಿ ಹೆರಿಹರನು ಮಾಡಿದ ಇನ್ನೊಂದು ದಾನವನ್ನು ೧೦೦ ವೃತ್ತಿಗಳನ್ನಾಗಿ ವಿಂಗಡಿಸಿ, 
ಅದರಲ್ಲಿ ಐದನೆ ನಾಲ್ಕು ಭಾಗವನ್ನು ದೇವಸ್ಥಾನಗಳಿಗೂ, ಉಳಿದುದನ್ನು ಅರ್ಹ 
ಪಂಡಿತರಿಗೂ ಕೊಡಲಾಯಿತು. 


C 


ಕ್ರಿ.ಶ. ೧೩೮೯-೯೦ರಲ್ಲಿ ಮೂವತ್ತು ವೃತ್ತಿ ಗಳ ಇನ್ನೊಂದು ದಾನವನ್ನು ಮಾಡ 
ಲಾಯಿತು. ಈ ಎಲ್ಲಾ ಜನಿಖಾನುಗಳ ಬೆಲೆ, ೩೦೦೩ “ಪಗೋಡ 'ಗಳಾಗಿದ್ದ ರಿಂದ 
ಶೃಂಗೇರಿಗೆ “9000 ಸೀಮೆ” ಎಂದು ಹೆಸರುಬಂದಿತು. ಕ್ರಿ.ಶ. ೧೩೯೨ರಲ್ಲಿ ಶೃಂಗೇರಿಗೆ 
ಸುಮಾರು ೧೨ ಮೈಲಿಗಳ ದೂರದಲ್ಲಿ ಎರಡನೆ ಹರಿಹರ, ಹರಿಹರಪುರವೆಂಬ ಅಗ್ರಹಾರ 
ವನ್ನು ಸ್ಲಾಪಿಸಿದನು.3 ಅಲ್ಲಿ ಸ್ಥಾಪಿಸಿದ ಮಠಕ್ಕೆ « ಶ್ರೀರಾಮಚಂದ್ರ ಸರಸ್ವತಿ ” ಪ್ರಥಮ 
- ಆಚಾರ್ಯ''ರಾದರು. 


ಕ್ರಿ.ಶ. ೧೬೫೨ರ ಒಂದು ಶಾಸನವು? ಶೃಂಗಪುರ ಮತ್ತು ನಿದ್ಯಾರಣ್ಯಪುರವೆಂಬ 
ಎರಡು ಅಗ್ರಹಾರಗಳನ್ನು ಸ್ಥಾಪಿಸಿ ವಿದ್ವಾಂಸ ಬ್ರಾಹ ಇರಿಗೆ ಕೊಟ್ಟು, ವಿದ್ಯಾರಣ್ಯರ 
ಸೇವೆಗೆ ಕೃತಜ್ಞ ತೆಯಿಂದ ಹರಿಹರ ಶೃಂಗೇರಿಯಲ್ಲಿ ಮಠವನ್ನು ಸ್ಥಾಪಿಸಿದನೆಂದು 
ದಾಖಲೆಮಾಡಿದೆ. | 

ಈ ಶಾಸನದ ಪ್ರಕಾರ, ಹರಿಹೆರಮಹಾರಾಯ ಶೈಂಗಾಪುರದಲ್ಲಿ ಮಲ್ಲಿಕಾರ್ಜುನ, 
ವಿದ್ಯಾಶಂಕರಸ್ವಾಮಿ ಮತ್ತು ಶಾರದನ್ಮುನವರ ಪೂಜೆಗೆ ಒಂದು ಮಠ ಮತ್ತು ಅಗ್ರಹಾರ 
ಇರಬೇಕೆಂದು ವಿದ್ಯಾರಣ್ಯರ ಪಾದಗಳಲ್ಲಿ ಅರಿಕೆಮಾಡಿಕೊಂಡು ಶೃಂಗಪುರ ಮತ್ತು 
ವಿದ್ಯಾರಣ್ಯಪುರ ಎಂಬ ಅಗ್ರಹಾರಗಳನ್ನು ಸ್ಥಾಪಿಸಿ, ೨೫೦ ಪಾಲುಗಳನ್ನಾಗಿ ವಿಂಗಡಿಸಿ 
ನಿದ್ಯಾರಣ್ಯಭಾರತೀಸ್ಟಾಮಿಗಳಿಗೆ ಕೊಟ್ಟನು. | 

ಎರಡನೆ ಜೀನರಾಯ ಹೊನ್ನಾವರ ರಾಜ್ಯದಲ್ಲಿ ಮಂಜುಗಣಿಗ್ರಾಮನನ್ನು" ಮತ್ತು 
ಗೋವಾರಾಜ್ಯದಲ್ಲಿ ಕೆಳಗುಂಡನಿ ಮತ್ತು ಕೈಗೈಗ್ರಾಮಗಳನ್ನು ದಾನಮಾಡಿದನು. 

zx ದೇವರಾಯನ ಕಾಂಜೀವರಂ ಶಾಸನಗಳು ಎರಡು ಗ್ರಾಮಗಳ ದಾನವನ್ನು” 
| ದಾಖಲಿಶಿನಡಿವೆ.* ಕ್ರಿ.ಶ. ೧೫೨೨ರಲ್ಲಿ ಮಹಣೇವಸಕಸ್ವತಿಯನರ as ಚಂದ್ರಚೂಡ 
ಸರಸ್ವತಿಗಳಿಗೆ ಪೊಡವೂರ್‌ ಮತ್ತು ಕಟ್ಟು ಪಟ್ಟ T ಗ್ರಾಮಗಳನ್ನು ದಾನಮಾಡಿ, ದಾನ 
ಮಾಡುವ ಸಮಯದಲ್ಲಿ, ಪೊಡವೂರ್‌ ಗ್ರಾಮದ ಹೆಸರನ್ನು ಕೃಷ್ಣ ರಾಯಪುರಂ ಎಂದು. 





. Ibid., p. 56. 

. EC, VI, Kp. 49. 

Ibid., Sg. 11. 

. MAR, 1916, pp. 60-61. 
. Ibid., p. 61. 

. El, XIII, pp. 122-182. 


aa ಚಾ ಛು > ್‌ 


CC-0. Jangamwadi Math Collection. Digitized by eGangotri 





೧೭೨ ವಿಜಯನಗರ ಸಾಮ್ರಾ ಜ್ಯ ದಲ್ಲಿ ಸ್ಥ ಳೀಯ ಸರ್ಕಾರ 


ಬದಲಾಯಿಸಲಾಯಿತು. ಅಲ್ಲದೆ ಕ್ರಿ.ಶ. ೧೫೨೭ರಲ್ಲಿ ಆತನು ಉದಯಂಜಾಕ್ತಂ 
ಗ್ರಾಮವನ್ನು ಸ ಸದಾಶಿವಸರಸ್ವ ಗಳಿಗೆ ದಾನಮಾಡಿ. ದಾನಮಾಡುವ ಸಮಯದಲ್ಲಿ 
ಆ ಗ್ರಾಮದಹೆ ಹೆಸರನ್ನು ಕೃ ಕ್ರ S ರಾಯಪುರವೆಂದು ಬದಲಾಯಿಸಿದನು. 

ಹೀಗೆ ಶ ೈಂಗೇರಿ ಮತವು ವಿಜಯನಗರದ ರಾಜಮುನೆತನದೊಡನೆ ನಿಕಟಿಸಂಬಂಥ, 
ಹೊಂದಿದ್ದಿ a ರಾಜರು ಮಠದ ಗುರುಗಳನ್ನು ಗೌರವಿಸಿ ಮಠದ ಪೋಷಣೆಗೆ 
ದಾನಗಳನ್ನು ' ಮಾಡಿದರು. ಪ್ರಾ ರಂಭದಿಂದ ಗುರುಗಳು ಭೂಮಿಯನ್ನು ತಮ್ಮ ಸ್ವಂತ 
ಆಸ್ತಿಯಾಗಿ ಪರಿಗಣಿಸದೆ tsi ಮುಂದುವರಿಸಲು ಮತ್ತು ಅದರ ಉದ್ದೇಶ ಶಗಳನ್ನು 
ಹರಡಲು ನ್ಯಾಸವಾಗಿ ಇಟ್ಟ ಆಸ್ಲಿ ಎಂದು ಪರಿಗಣಿಸುತ್ತಿ à ರು. ತ 
ಸಾಮಾ ್ರಜೃವು' ಉಚ್ಛಾ KE ತಿಯಲ್ಲಿರುವ ತನಕ ಶ ort ಸಂಸ್ಥೆ ಗೆ ರಾಜ 
ಪ್ರೋತ್ಸಾಹವಿದ್ದಿ ತು. 

ಸ್ಥಳೀಯಸಂಸ್ಥೆ ಗಳಿಂದ ಮತ್ತು ಖಾಸಗಿ ವ್ಯಕ್ತಿಗಳಿಂದ ದಾನಗಳು: ಶೃಂಗೇರಿ 
ಮಠವು 3 ಳೀಯ nod ಗೆಳಿಂದ ಮತ್ತು ವ ವ್ಯಕ್ತಿ ಗಳಿಂದ ದಾನಗಳನ್ನು ಸ್ವೀಕರಿಸುತ್ತಿದ್ದಿ ತು. 
ಅದು ಕೊಂಡುಕೊಳ್ಳು ಪ್ರದರಿಂದಲೂ ಆಸ್ತಿಯನ್ನು ಹೊಂದುತ್ತಿ c zB ಇದಕ್ಕೆ ಕೆಲವು 
ಉದಾಹರಣೆಗಳನ್ನು ns 


(೧) ಕ್ರಿ.ಶ. ೧೩೯೨ ರಲ್ಲಿ ನರಸಿಂಹ ಭಾರತೀ ಗರುವಾಿದ್ದಾ ಗ ಬೇಲೂರಿನ 
ಬೊಮ್ಮಣ್ಣ ಹೆಗ್ಗಡೆ ಮತ್ತು "ತಮ್ಮ! ರಸನ ಮಗ ಬೊಮ ಣ್ಣ ಒಪ್ಪಿ, ವಿದ್ಯಾಶಂಕರ 
ದೇವರ $: Jae A ಬೇಲೂರಿನಲ್ಲಿ 'ಭೂಮಿಯನ್ನು ದಾನಮಾಡಿದರೆ ಒಂದು 
ಹೊವಿನ MEN ದೇವಸಾ ನಕ್ಕೆ ಮಾರಿದರು: (೨) ಕ್ರಿ.ಶ. ೧೪೦೧ ರಲ್ಲಿ ಶಾಸಕ 
ಗಳಲ್ಲಿ ತಿಳಿಸಿರುವ ಹಲವು ಹೆಬಾ ರತು ಶ್ರೀಮಠದ ಸೋನಿನಾಥ ಭಟ್ಟ or ಕೆಲವು 
ಜಮಾನುಗಳನ್ನು SERES 3 (a) 3 B.D. ೧೪೦೬ರ dd ಶಾಸನವು, 
ಶ್ರೀಮಠದ ಅಧಿಕಾರಿ ಕೃ ಷ ದೇವನಿಗೆ ya, “ ಹೊನ್ನು "rid odd ಕೆಲವು ಜಮಾನು 
ಗಳನ್ನು ಮಾರಿದುದನ್ನು. ದಾಖರೆಮಾಡಿದೆ. 4 (9) ಕ್ರಿ ಕ್ರಿ.ಶ. ೧೪೦೮ ರಲ್ಲಿ ಚಂದ ದ್ರಶೇಖರ 
ಭಾರತೀ ಶ್ರೀಪಾದ ಒಡೆಯರು ಗುರುವಾಗಿದ್ದಾ ಗ್ಯ Besar dd ಸಿಯ ಚಿಕ್ಕ 
BANI ಒಣ ಹೆಗ್ಗಡೆ ಮತ್ತು ಇತರರು ವಿಷ್ಣು ಭಟ್ಟ ರಿಗೆ aa “ soos. me, ಕೆಲವು 
ಜಮಾನುಗಳನ್ನು' ಮಾರಿದರು. ಅವ, ಇ ಮತಕ್ಕೆ, ಸಾಗುವಳಿಗಾಗಿ ಜಕ್ಕಣ್ಣ 
ಹೆಗ್ಗಡೆ ೩ “ ಹೊನ್ನು ”, ೫೩? ಹಣ ೫ ಬಾಡಿಗೆಯನ್ನು ಕೊಡಬೇಕೆಂದು ಏರ್ಪಾಡು 


1. Copper Plates, Nos. 4 and 5— Copper Plate Inscriptions belonging to 
the Sri Sankaracharya of the Kamakoti Pithe, Ed. by Gopinatha 
Rao, T. A., (Madras, 1916), pp. 40-79. 

2. EC, VI, Sg. 22., 

9. Ibid., 98. 

4. Ibid., 26. 


CC-0. Jangamwadi Math Collection. Digitized by eGangotri 


ದೇವಸ್ಥಾನಗಳು ಮತ್ತು ಮಠಗಳು ೧೭೩ 


ಮಾಡಲಾಯಿತು. ಈ ನಿದರ್ಶನದಲ್ಲಿ “ನಾಡು” ಜನರು ಜಮಾನುಗಳನ್ನು 
ಕೊಟ್ಟರು (ನಾಡವರು ಧಾರೆಯಂ add») (೫) ಕ್ರಿ.ಶ. ೧೪೧೯ರಲ್ಲಿ ಪುರುಷೋತ್ತಮ. 
ಭಾರತೀ ಒಡೆಯರು ಗುರುವಾಗಿದ್ದಾ ಗೆ ಕೆಳನಾಡಿನ cn ಡೆಗಳು ಶ್ರೀ ಮಠಕ್ಕೆ ೩೨ 
ಹೊನ್ನುಗಳಿಗೆ ಭೂಮಿಯನ್ನು DT, ಯಿಸಿದರು. (ನಾಡವರು ಪೊಡವಟ್ಟು).ಃ 
(೬) ಕ್ರಿ.ಶ. ೧೪೫೮ ರ ಒಂದು ಶಾಸನದ ಪ್ರಕಾರ, ಮಲಿಕದ ಕರಿಯ ಬೊಮ್ಮಣ 
ಹೆಗ್ಗಡೆ ಮತ್ತು “ ನಾಡು” ಜನರು ಮಲ್ಲಿಕಾರ್ಜುನ ದೇವರಿಗೆ ದಾನಗಳನ್ನು ಮಾಡಿ 
ವೆಚ್ಚಮಾಡಬಹುದಾದ ದರಗಳನ್ನು ಗೊತ್ತುಮಾಡಿದರು (ನಾಡನು ಕೂಡಿಕೊಂಡು. 
ಬರೆಸಿದ ಧರ್ಮದ ಶಿಲಾಶಾಸನ . . . . ... ನಾಡ ವಪ್ಪ)ನ (2) ಕ್ರಿ.ಶ. ೧೫೪೭ರಲ್ಲಿ 
ಪುರೋಹಿತ ನರಸಿಂಹಭಟ T ವಿಫ್ಲೇಶ್ವರ ದೇವರನ್ನು ಪ್ರತಿಷ್ಠಿಸಿ ಆ ದೇವರ ನೈವೇದ್ಯ 
ಮತ್ತು ನಿತ್ಯ ದೀಪ ಮತ್ತು ಛತ್ರಕ್ಕೆ ೫೦೦ ಆಡಕೆನುರಗಳನ್ನು ದಾನಮಾಡಿದನು.* . 

ಹೀಗೆ ಮಠವು ಐಶ್ವರ್ಯಯುತ ಭೂಮಾಲೀಕತ್ವ ಹೊಂದಿತ್ತು. ಭೂಮಿಯನ್ನು 
ದಾನರೂಪವಾಗಿ ಅಥವಾ ಕೊಂಡುಕೊಳ್ಳವುದರಿಂದ ಪಡೆಯುತ್ತಿತ್ತು. ಆದು ರಾಜ್ಯ 
ಮತ್ತು ಖಾಸಗಿ ದಾನಗಳಿಂದ ಹಣಕಾಸಿನ ಸಹಾಯ ಪಡೆಯುತ್ತಿತ್ತು. 

ಮಠದ ಕರ್ತವ್ಯಗಳು: ಮಠವು ಶಂಕರಾಚಾರ್ಯರ WU, 32 ತತ್ವವನ್ನು 
ಬೋಧಿಸುವ ಮತ್ತು ವಿದ್ಯಾಭ್ಯಾಸವನ್ನು ಜನಪ್ರಿಯಗೊಳಿಸುವ ಎರಡು ಮುಖ್ಯ 
ಕರ್ತವ್ಯಗಳನ್ನು ಮಾಡುತ್ತಿತ್ತು. ಆದು ಅದರ ಐಶ್ವರ್ಯದ ಮಾಲಿಕತ್ವ ಹೊಂದಿದ್ದು 
ಹೊರಗಿನ ಯಾವುದೇ ea spi ತನಗೆ ತೋಚಿದ ಹಾಗೆ ವೆಚ್ಚಮಾಡುತ್ತಿದ್ದಿ ತು. 
ಉದಾಹರಣೆಗೆ, ಕ್ರಿ.ಶ. ೧೪೧೮ರ ಒಂದು ಶಾಸನವು ಮಳ್ಳ ನಯವು * ತ್ರೋತ್ರ 
ಗುತ್ತಿಗೆ "ಯಾಗಿ, (ಒಬ್ಬ ಬ್ರಾಹ್ಮಣನಿಗೆ ಮತೀಯ ಅಥವಾ ಲೌಕಿಕ ವಿದ್ಯೆಯನ್ನು 
ಬೋಧಿಸಲು ಕೊಡುತ್ತಿದ್ದ ದಾನ) ಕೊಡಲಾಯಿತು. ಕ್ರಿ.ಶ. ೧೫೨೪ರಲ್ಲಿ ರಾಮಚಂದ್ರ 
ಭಾರತೀ ಒಡೆಯರು ಕೆಡ ಬೆಲ್ಲೂರು ಗ್ರಾಮದ ಒಂದು ಪಾಲನ್ನು ಕಂದಾಯ ಮಾಫಿ. 
ಮಾಡಿ ಕೊಟ್ಟರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಶೃಂಗೇರಿ ಮಠವು ಮತಪ್ರಚಾರ: 
ಮತ್ತು ವಿದ್ಯಾಭ್ಯಾಸ ಸಂಸ್ಥೆ ಯಾಗಿ ಮುಖ್ಯ ಪಾತ್ರ ಹೊಂದಿದ್ದಿ ತು. 

-9 ಬ 
೧೭ನೆ ಶತಮಾನದಲ್ಲಿ ರಾಜಕೀಯ ಅಸ್ಥಿರತೆಯಿಂದ 5 ಸಂಸ್ಥಾನವು " ತನ್ನ ಕೆಲವು 
ಜೈಯುಳ್ಳ ಆಸಿಯನು ಕಳೆದುಕೊಳ್ಳಲು ಕಾರಣವಾಯಿತು... ಕ್ರಿ.ಶ. ೧೬೩೦ರ- 
ಚಾ ಸಜ ಬಟ ದುರಿಸಬೇಕಾದಾಗ ಮತ್ತು 
ನಂತರ, ಮುಮ್ಮಡಿ ಶ್ರೀರಂಗನು ದಕ್ಷಿಣದಲ್ಲಿ ದಂಗೆಯನ್ನು ಎದುರಿಸಬೇಕಾದಾಗ ಮತ್ತು 
ಬಿಜಾಪುರ ಮತ್ತು ಗೋಲ್ಕೊಂಡ ಕಿರುಕುಳ ಕೊಡುತ್ತಿದ್ದಾಗ ಕೆಳದಿ ನಾಯಕನು. 
-D ke] S 





p 


. Ibid., 29. 
. Ibid., 36. 
. Ibid., 30. 
. [bid , 10. 
. Ibid., 32. 


Ci C ot 


CC-0. Jangamwadi Math Collection. Digitized by eGangotri 


೧೭೪ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಆತನಿಗೆ ಆ ಕ್ರಯ ಕೊಟ್ಟಿನು. ಮುಮ್ಮಡಿ ಶ್ರಿ ಶ್ರೀರಂಗ ಬೇಲೂರಿನಲ್ಲಿ ವಾಸಿಸುತ್ತಿದ್ದನು. 
ಆದ್ದರಿಂದ Sed, ಸ್ಪರ್ಕಾರದೆ ಬೆಂಬಲವಿಲ್ಲದೆ E ೈಂಗೇರಿ ಸಂಸ್ಥಾನದ ಗಡಿ ಗ್ರಾಮಗಳು, 
ಸಾಹಸಗಾರರಿಗೆ ಮತ್ತು ಅದರಲ್ಲಿ ಸಿಸೆ raed ಷ ಪಾಲಾದವು. ಶೃಂಗೇರಿಗೆ ಸಹಾಯ 
' ಮಾಡಿದವರಲ್ಲಿ ಕೆಳದಿ ಮನೆತನದ ವೆಂ ವೆಂಕಟಿಸ್ಟನಾಯಕ (ಕ್ರಿ 2. ೧೫೮೬-೧೬೨೯) 
ಮೊದಲಿಗ. ಅವನು ಗುರುಗಳನ್ನು acq ಆಹ್ವಾನಿಸಿ ಅವರಿಗೆ ಹಸಿರು ಧ ಟ್ರಜವನ್ನು 
'ಬಹುಮಾನವಾಗಿ ಕೊಟ್ಟ do. ಅನನು ಮಠದ bj TES ವಿಸ್ತರಿಸಿದನು. 
ಅಗ ಗ್ರಹಾರಗಳನ್ನು ಸ ಸ್ಥಾ ask. ಮತ್ತು ಮುಕ್ಕ ರ್‌ನಾಡಿಕಲ್ಲಿ ೫೦ “ಪಗೋಡ” 
ಗಳಿಗಿಂತ ಹೆಚ್ಚು ವರಮಾನ ಬರುವ cao ದಾನಮಾಡಿದನು.3 ವೀರಭದ್ರ 
ಸಾಯಕ ಇಕ್ಕೆ ರ ಸಿಂಹಾಸನಕ್ಕೆ ಬಂದಮೇಲೆ (ಕ್ರ. ೧೬೨೯-೪೫) ಕಳಸದ ನಾಯಕ 
19, 023 doa, ಬಂದು ag, ಸರಿಯೂ ಸೇರಿದಂತೆ a ಭಾಗವನ್ನು ಆಕ ಕ್ರಮಿಸಿದನು. 
ಭೈರವ ಮೂರಾವರ್ಶಿ ಶ್ಸಂಗೇರಿಗೆ ಹೋಗಿ ಅದರ ಐಶ್ವರ್ಯವನ್ನು ಸೋಟಿದನು. 
“ಇಕ್ಕೇರಿ 332 SET ಕಾಲದಲ್ಲಿ (ಕ್ರಿ.ಶ . ೧೪೪೫-೬೦) ಮಠದ ಭೂಮಿ ಮತ್ತು 
“ಇತರ ಸ್ವತ್ತುಗಳನ್ನು 1 ಗುರುಗಳಿಗೆ ಹಿಂದಿರುಗಿಸಲಾಯಿತು. ಆತನು ಮಠಕ್ಕೆ, ಹೊಳೆ 
ಹೊನ್ನೂರ್‌ ಮತ್ತು ಇತರ ಜಿಲ್ಲೆಗಳಲ್ಲಿ (೧೨೨ " ಪಗೋಡ * ಗಳಿಗಿಂತ ಹೆಚ್ಚು 
'ಬೆಲೆಯುಳ್ಳ) ಭೂಮಿಯನ್ನು ದಾಃ ನಮಾಡಿವನು.! 2 


ಈ ಅಧ್ಯೆ ಯನದಿಂದ 9 ೈಂಗೇರಿ ಮಠವು ಕಂದಾಯನ ವನ್ನು ವಸೂಲು ಮಾಡಲು 
ಮತ್ತು ವೆಚ್ಚ ಡಿ ಅಧಿಕಾರಿಗಳನ್ನು ನೇಮಿಸುತ್ತಿ ದ್ದ ಮತ್ತು ಪ್ರತಿನಿತ್ಯದ ಮತ್ತು 
ವಿಶೇಷ ಪೂಜಿಗೆ ಅರ್ಚಕರನ್ನು ನೇಮಿಸುತ್ತಿ d ವಿಜಯನಗರ ಸಾ AN, ಜೃದೊಳಗಿನ 
'ಒಂದು ಸಣ 9 ರಾಜ್ಯವಾಗಿತ್ತೆ ತಿಳಿಯಬಹುದು. ಮಠವು ಶೆಂಗೇರಿಯಿಂದ ಹೊರಗೂ 
ಆಸ್ತಿ ಹೊಂದಿದು ಅದಕ್ಕೆ ಸೇರಿದ ಭೂಮಿಯ ಮೇಲೆ ಸಂಪೂರ್ಣ oe ಹೊಂದಿತ್ತು. 

. ಮಠಕ್ಕೆ ಸರ್ಕಾರದ ಸುಂಕಗಳು ಮತ್ತು ತೆರಿಗೆಗಳಿಂದ ಮಾಫಿ ಇದ್ದಿತು. 2 oo 

ಸಂಸಾ ನವು e ಗಡಿಯೊಳಗೆ LIRE ಮತ್ತು ಶಾಂತಿ ಪಾಲನೆ ಮಾಡುವ 

ಅಧಿಕಾರ ಹೊಂದಿದ್ದಿ ತು. ಅದು ಜನರ ಮತೀಯ ಮತ್ತು ಆಧಾ ತ್ತಿ $ ಜೀವನವನ್ನು 

ಉತ್ತ ಮಪಡಿಸಲು ಮತ್ತು ವಿದ್ಯೆಯನ್ನು ಹರಡಲು' ಉದೆ 3 AG di `ಸ್ವಾಯತ್ತತಾ 
zb ಯಾಗಿದ್ದಿ ತು.. 


1. 11/0, V, MAR, 1928, p: 1d, 
2. MAR, 1928, p. 17, 


CC-0. Jangamwadi Math Collection. Digitized by eGangotri 


Admn. 


ARSIE 


ASI 

EC 

XI 

, Ec. Life 


IA 
Further 
Sources 
HJMU 
IHQ 
JAHRS 
JRAS 


'Nel. Ins. 
PIHC 
IPS 


QJMS . 
Soc. & 


Pol. Life. 


Hose, ಸೂಚಿ 


Administration and. Social Life Under Vijayanagar 
by T. V. Mahalingam: 
Annual Reports of South Indian Epigraphy: 

The Inscriptions copied in particular years and 
published in the reports are refered to as 1 of 1887, 
65 of 1922 etc. 

Archaeological Survey of India. 

Epigraphia Carnatica. 

Epigraphia Indica, 

Economic Life in the Vijayanagara Empire by 
T. V. Mahalingam. 

Indian Antiquary. 


Further Sources of Vijayanagar History. 
Half-Yearly Journal of the Mysore University. 
Indian Historical Quarterly. 

Journal of ihe Andhra Historical Society. 

Journal of the Royal Asiatic Society of Great Britain 
and Ireland. 

Journal of Indian History: 

Journal of the Asiatic Society of Bengal. 

Journal of Oriental Research, Madras. 

Karnataka Inscriptions. 

Keladinripavijaya by Linganna. 

Annual Reports of the Mysore ee 
Depariment. 

Nellore District Inscriptions. 

Proceedings of the Indian History Congress. 
Chronological List of Inscriptions of the Pudukkottai . 
State. 

Quarterly Journal of the M: ythic Society. 


Social and Political Life in the Vijayanagara 
Empire—B. A. Saletore. 


CC-0. Jangamwadi Math Collection. Digitized by eGangotri 


೧೭೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರೆ 


Studies Studies in the History of the Third Dynasty of 
Vijayanagara by N. Venkataramanayya. 

Sources Sources of Vijayanagara History by S. Krishna 
swamy Aiyangar- ROSE 

SII: South Indian Inscriptions. | 

SIP -. South Indian Polity by T. V. Mahalingam. 

TTDI . Tirumalai Tirupathi Devasthanam Inscriptions. 


ಗ್ರಂಥಯಣ 


Primary Sources 

(A) Inscriptions | 

Annual Reports of the Archaeological Survey of India, 1887 
onwards, Calcutta. | 

Annual Reports of the Mysore Archaeological Department, 
1908 onwards. 

Annual Reports of South Indian Epigraphy, Madras, 1857-1901. 

Archaeological Survey of Southern India— Lists of Antiquarian. 

` Remains in the Presidency of Madras, by Sewell, Robert, 

2 Vols., Madras, 1882-84. 

Archaeological Survey of Southern India-Vol. IV, Tamil and 
Sanskrit Inscriptions by Burgess, James with Transla- 
tions by Pandit M. Natesa Sastri, Madras, 1886. 

The Descriptive Lists of Stone and Copper-plate Inscriptions, 
examined by the Kannada Research Institute during the 
years 1941-42 to 1942-45 (Dharwar, 1961). 

Summaries of the Inscriptions, 1943-44 to 1949-50 by Desai 
P. B., Dharwar, 1966. 

A Corpus of Inscriptions in the Kannada Districts of Hydera- 

‘bad State, by Desai, P. B., Hyderabad, 1958. — — 

Epigraphia Carnatiea, Vola. 1-16, Baugalore. 

Epigraphia Indiea, Caleutta, 1892 onwards. 

Hyderabad Archaeological Series. | 

Annual Report on the Kannada Research in Bombay Province 
for 1939-40, Ed. by Panchamukhi; R. S. (Dharwar, 1941.) 


CC-0. Jangamwadi Math Collection. Digitized by eGangotri 


ಗ್ರಂಥಯಣ ೧೩೩ 


Karnatak Inscriptions, Vols. 1-5 (Dharwar). 

Inscriptions of the Deccan by Naik, A. V., Poona, 1947. 

Nellore District Inscriptions by Butterworth, A. and Venugopal 
Chetty, V., 3 Vols., Madras, 1905. 


Chronological List of Inscriptions of the Pudukkottai State, 
1929. ; 


Pudukkottai State Inscriptions, Puddukkottai, 1929. 

A Topographical List of the Inscriptions of the Madras 
Presidency by Rangacharya, V., Vols.1-2, Madras, 1919. 

Historical Inscriptions of Southern India by Sewell, Robert 

. and Krishnaswamy Aiyangar, S., Madres, 1932. 

Report on the Inscriptions of Tirumalai Tirupati Devasthanam 
by Subramanya Sastri, S., Madras, 1930. 

South Indian Inscriptions, 1890 onwards, Vols- 1 to 15, 11 & 20. 

Tirumalai Tirupati Dévasthanam Inscriptions, 6 Vols., Madras; 
1931-1951. 

Travancore Archaeological Series. 


(9) ಸಾಹಿತ್ಯ 


Aiyangar, Krishnaswamy, S. The Sources of Vijyanagara 
History (Madras, 1919). 

Basavaraja» Śiyatattvaratñakara, Edited by B. Rama Rao and 
Sundara Sastri (Mangalore, 1927). 

. Bhaskaracharya, Vaisyapuranamu (Madras, 1929). 

Kautilya’s Arthasastra, Translated by R. Shama Sastri 
(Bangalore, 1923). 

Madhava, Parasara-Madhaviyam or Vidyaraya Smriti, A 
portion of this work on Law and Government was 
Translated by A. C. Burnel under the title Dayabhaga 
(Madras, 1868). 

The Institutes of Parasara, Translated into English, Krishna- 
kamal Bhattacharya (Calcutta, 1887). 

Manu: The Laws of, Translated by George Buhler, Sacred 

Books of the East, XXV (Oxford, 1886). 


12 ಪಿ 


CC-0. Jangamwadi Math Collection. Digitized by eGangotri 


"^ ೧೭೮ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


Venkanna, Chincholi (Editor), Parasara Samhita or Pardgara 
Madhaviya Dharma Sastra (Bangalore, 1890). 

Rayavachakamu, published in the Journal of the Telugu 
Academy, Vol. III (Madras). 

Someévara III, Manasollasa, Vol. II, Edited by Shrigondekar, 
G. K., Gaekwad’s Oriental Series, LXXXIV (Baroda, 
1939). 

Sukracharya, Sukraniti, Translated by Sarkar, B. K. (Allahabad 
1913). : 

Venkataramanayya, N. & K. A. Nilakanta Sastri, Further 
Sources of Vijayanagara History, 3 Vols. (Madras, 1946). 

11] 85561878, Mitakshara (Second Edition, Edited by Ghar- 
pure, J. R- (Bombay, 1939). 

Wilson, H. H: The Mackenzie Collection, A Descriptive 
Catalogue of the Oriental Manuscripts, and other articles 
illustrative of History, Statistics and Antiquities of the 
South of India, collected by the late H. H. Wilson (2nd 
edition), 2 Vols. (Calcutta, 1828; Madras, 1882). 


ಲಿಂಗಣ್ಣ: ಕೆಳದಿ ನೃಪವಿಜಯ, ಸಂಪಾದಕ ಆರ್‌, ಶಾಮಶಾಸ್ತ್ರಿ, ಮೈಸೂರಂ-1921. 


(ಇ) ಕಥನಗಳು ಮತ್ತು ಪ್ರವಾಸಿ ಬರಹಗಳು 


Abdur Razaak in Elliot and Dowson, History of India as Told 
by Its Own Historians, Vol. IV (London, 1872). 

Barbosa, Duratte: The Book of Duratte, Barbosa, translated 
with notes etc., by Longworth Dames, 2 Vols. (London, 
1918). 

Caesar Frederick-Samual Purchas, His Pilgrims, Vol. X 
(Glosglow, 1905). 

Chronicle of Domingo Paes, Taanslated by Robert Sewell in 
‘A Forgotten Empire’, pp. 229-278. | 

Chronicle of Fernao Nuniz, Translated by Robert Sewell in ‘A 
Forgotten Empire’, pp. 279-380. 

The Story of Barradas (1614)—Translated by Robert Sewell in 
“A Forgotten Empire’, pp. 213-297. 


CC-0. Jangamwadi Math Collection. Digitized by eGangotri 


ಗ್ರಂಥೆಯೇಣ ೧೭೯ 


Firishtah, Mohamed Kassim: History of the Rise of the 
Mahomedan Power in India, till the Year 1612— 
Translated by John Briggs, 4 Vols. (Caleutta, 1908-10). 


Ibn Batuta—Edited by Denison Ross and Eileen Power 
(London, 1929). 


ಆಧುನಿಕ ಕೃತಿಗಳು 


Aliekar, À- S., : A History of Village Communities in Western 
India (Madras, 1927). 


Altekar, A. S.,: State and Government in Ancient India 
(Benares, 1949). 


Aiyangar, Krishnaswamy, 5: 
1. Ancient India (Madras, 1911). 


2. A Little Known Chapter of Vijayanagar History 
(Madras, 1916). 
3. The Yet-Remembered Ruler of Teng FO eden 


Empire, Krishnadévaraya of Vijayanagara, A. D. 
1509-1530 (Madras, 1917). 


4. South India and Her Mohammadan Invaders (Oxford, 
| 1921). 


5. Some Contributions of South India to Indian Culture 
(Calcutta, 1923). 

6. Evolution of the Hindu Administrative Institutions in 
Southern India (Madras, 1931). 

1. A History of Tirupati, (Madras; 1940). 


8. Ancient India and South Indian History and Culture, 
2 Vols. (Poona, 1941). 


Aiyar, Subramanya, K. V.,: Historical Sketches of Ancient 
Dakhan, 2 Vols. (Madras, 1957). 


Appodorai, À.,: Economic Conditions in Southern India, 1000- 
1500 A. D., Vols. 1 and 2 (Madras, 1936). 


Baden Powell, B. P.,: The Indian Village Community (London; 
1896). 


Deni Eu The State in Ancient India (Allahabad, 1928). 


CC-0. Jangamwadi Math Collection. Digitized by eGangotri 


೧೮೦ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


Bhandarkar, R. G. Early History of the Deccan Down to the 
Muslim Conquest (Calcutta, 1928). 

Burnell, A. C.: Elements of South Indian Palaeography from. 
Ath to the 7th Century A.D., (London, 1878). 

Dikshit, G. S., Local Self-Government in Mediaeval Karnataka 
(Dharwar, 1964). 


Dikshitar, V. R. R.: 
1. Hindu Administrative Institutions (Madras, 1929). 
9. Studies in Tamil Literature and History (Madras, 
1936). PT 
Elphinstone. Mount Stuart,: The History of India, the Hindu 
and the Mohomedan Periods (Allahabad, 1966). 


Francis, W. | 
1. Anantpur, Madras District Gazetteers (Madras, 1906). 
2. Bellary, Madras District Gazetteers (Madras, 1904). 
3. Madras, 2 Vols., Madras District Gazetteers (Madras, 
1906). 
4. South Arcot, Madras District Gazetteers (Madras: 
1906). 
Gribble, A History of the Deccan, 2 Vols. (London, 1895-1924). 
Hayavadana Rao, C., Mysore Gazetteer, Vol. IL, Part III 
‘+ (Bangalore, 1930). | 
Hemingway, C. R., Tanjore, Madras Gazetteers (1906). 
Heras, Henry, The Aravidu Dynasty of Vijayanagara (Madras, 
1991). 
Karnataka here the Ages (Published by the Government of 
Mysore, Bangalore, 1968). 
1. Dikshit, G. S., Social and Economic Life, Ch. XII. 
2. Rajagopal Rao, N., The Rulers of Keladi, Ch. XIII. 
Kittle, A Kanarese-English Dictionary (Mangalore 1894). 
Krishnaswamy, À., The Tamil Country Under Vijayanagar 
(Annamalainagar, 1964). . 
Lash Donald, F., India in the Eyes of Europe, The Sixteenth 
Century (Chicago, 1968). 


CC-0. Jangamwadi Math Collection. Digitized by eGangotri 


ಗ್ರಂಥಯಣ ; ೧೮೧ 
Longhurst, H. À.: Hampi Ruins Described and Illustrated 
(Madras, 1917). 
Mahalingam, T. V.: Administration and Social Life Under 
Vijayanagara (Madras, 1940). 


Mahalingam, T. V., : Economic Life in the Vijayanagara Empire 
(Madras, 951). 


Mahalingam, T. V.: South Indian Polity} (Madras, 1965, IL 
Edition, 1967). 


Majumdar, Ramesh Chandra: Corporate Life in Ancient India 
(II Ed., Poona, 1922). 


Manual of the North Arcot District, Madras District Gazetteers, 
New Edition, 2 Vols. (Madras, 1894-95). 

Menon, Shangonny, P. A.: History of Travancore from the 
Earyiest Times (Madras, 1873). 

Menon, Padmanabha, : History of Kérala, Ed. by T.K. SE 
Menon (Ernakulam, 1924). 
Mookerjee, Radha Kumud, :-Local Government in Ancient India 
(III Edition, New Delhi, 1956). | 
Moore, L.: Trichinopaly, Madras District:Gazetteers (Madras, 
1898). 

Mugali, R. S.: The Heritage of Karnataka (HENRI 1940). 

Narasimha Rao, R., Corporate Life in 16618761 Andhra Pradesh 
(Secundrabad, 1961). | 

Nilakanta Sastri, K. A.,: Studies in Chola History and 
Administration (Madras, 1932). 

Nilakanta Sastri, K. A., : The Cholas, II Edition (Madras, 1955). 

Nilakanta Sastri, K, A., : A History of South India, II Edition 
(Madras, 1966). | 

Pate, H. R., : Tinnevelly, Madras District Gazetteers, 2 Vols- 
(Madras, 1917). 

Puttanna, M. S.,: History of Ikkéri (Bangalore, 1931). 

Ramesh K. V.,: A History of South Kanara (Dharwar, 1970). 

Rice, B. Lewis,: Mysore Gazetteers, 2 Vols. (Westminister,1897). 


CC-0. Jangamwadi Math Collection. Digitized by eGangotri 


೧೪೨ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


` Rice, B. Lewis, : Mysore and Coorg from Inscriptions (London, 
1909). 

Saletore, B. A.: Ancient Karnataka, Vol. 1, History of Tu]uva, 
(Poona, 1936). 

Saletore, B. A.: Social Life in the Vijayanagara Empire (A.D. 
1346-1646), Vols. 2 (Madras, 1934). 

Sathianathaier, R., : History of the Nayakas of Madura (Madras, 
1924). ; 

Sewell, Robert, : A Forgotten Empire, I Indian Edition (Delhi, 
1962). 

Somasekhara Sarma, M.,: History of the Reddi Kingdoms (1395. 
A-D. to 1448 A.D-) (Waltair, 1948). | 

Stuart, H. A.,: South Canara, Madras District Gazetteers, 2 Vols. 
(Madras, 1895). 

Swaminathan, K. D., : The Nayakas of Ikkeri (Madras, 1957). 

Venkateswara, S. V.,: Indian Culture Through the Ages, 2 Vols. 

- (Mysore, 1932). | 


. Ventkataraman, K. R.,: The Throne of Transcendental Wisdom. . 
(Tiruchirapalli, 1959). 

Venkataramanayya, N., : Origin of Vijayanagara, The City and 

| the Empire (Madras, 1933). 

Venkataramanayya, N. : Studies in the History of the Third 
Dynasty of Vijayanagara (Madras, 1935). 

Venkataramanayya, N.,: Further Sources . of Vijayanagara. 
History (Madras, 1946). 


te Sex-Centenary Commemoration Volume(Dharwar, 


UN Merk: Historical Sketches of the South India in an 
, Attempt to Trace the History of Vols. 
(London, 1820). hu oom 


ಗಾಂಡಪ್ಪ, ಡಿ. ವಿ, ವಿದ್ಮಾರಣ್ಮರ ಸಮಕಾಲೀನರು (ಬೆಂಗಳೂರು, 1988) 
ಮುಗುಳ್ಳಿ ಈರ್‌ ಎಸ್ಟ್‌; ಕನ್ನಷ ಸಾಹಿತ್ಯ ಚರಿತ್ರೆ (ಮೈಸೂರು, 1960). 
ರಮೇಶ್‌, ಕೆ, ನಿ. ; ತುಳುಸಾಡಿನ ಇತಿಹಾಸ (ಮೈಸೂರು, 3969), 


CC-0. Jangamwadi Math Collection. Digitized by eGangotri 


ಗ್ರಂಥಯಣ ೧೮೩ 
ಸಂಶೋಧನ ಜರ್ನಲ್‌ಗಳಲ್ಲಿ ಪ್ರಕಟವಾದ ಲೇಖನಗಳು 


Acharyulu, Raghava, K., Rayavachakamu and other Telugu 


Sources for Krishgdevaraya’ s Reign eS IV, pp. 
221-226). 


Aiyangar, Krishnaswamy, S.: 


I. Social Legislation Under Hindu Governments (QJMS, 
VI, pp. 41-61). 


2. Landmark in South Indian History (QIMS, V, ,pp- 
21-91). 

9. Mysore and the Decline of the Vijayanagara Empire 
(QJMS, XIII, pp. 621-621). 

4, Foundation of Vijayanagara 742-754 (QJMS, XI). 


> 5. Virupaksha II (Bhandrakar Commemoration Volume, 
1917, pp. 255-264). 


6. A Little Known Chapter of Vijayanagar History from 
1450-1509, (Hindustan Review, 1911). 


1. Mysore Under.the Wodeyars (Madras Review, May, 
(1960.) 


8. Raja Désing of Gingee (JIH, Vol. IX), 
9. Ramaraya of Vijayanagara (Sardesai Commemoration 
Volume, 1938). 
Aiyar, Ramanatha, À. S., The Climacteric of Talikota (JIH, 
. VI, Part I. pp. 67-79). 


Ayyar, Venkatarama, K. P., Anarchy in a Part of the Tamilnad 
How the People Faced It? pp. 300-305 P. I. H. C. 1944. 


Baden Powell, B. H., A Study of the Deccan Villages, Their 
Origin ond Development (JRAS, 1897, pp. 299-219). 


Baden Powell, B. H., The Origin cf Village Land-tenures in 
; Indiai(JRAS, 1896, pp. 605-616). 


Baden Powell, B. H., The Villages of Goa in the Early 
Sixteenth re (JRAS for 1900, pp. 261-291). 


Desikachari, T., Numismatics with Special References to the 
City of Vijayanagara (QJMS, III, ನ... 


CC-0. Jangamwadi Math Collection. Digitized by eGangotri 


೧೮೪ " ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


Dikshit Œ. S., Economic Conditions in the Time of Krishnadeva 
Raya, Vijayanagara Sex-Centenary Commemoration 
Volume, pp. 213-231. | 

Dutt, Iswara, K.: Studies in Vijayanagara Polity, A. D. 1386. 

1542 (JAHRS, Vol. IV, 1930, pp. 165-188; Vol. V. 1981, 
pp. 7-20) 

Fleet, J. V., Three Copper Plate Grants of the Kings of 

Vijayanagar (JBBRAS, XII, pp. 236-299). 


Heras, Henry, 
1. The City of Jingi at the End of the 16th Century (IA, 
LIV, pp. 41-43). 
2. Goa Viragal at the Time of Harihara II of Vijayanagar 
(QJMS, pp. 1-28). 
3. Jesuit Influence at the Court of Vijayanagar (QJMS, 
XIV, pp- 130-140). 
4. The Studies of the Nayaka of Madura in Pudumanta- 
pam (QJMS, XV, pp. 209-18). 
9. Venkatapatiraya I and the Portuguese (QJMS, XIV, 
pp: 312-817). | 
6. Early Relations Between Vijayanagara and Portugal 
(QJMS, XI, pp. 63-74). 
T- Seven Days at Vijayanagar (QJMS, XX, p. 103). 
8. Ramadévaraya IL An Unknown Emperor of Vijaya- 
| nagara (JBORS, X:VI, pp. 137-153). 
9. The Great Civil Wars of Vijayanagara (JIH, V, pp. 
= 164-189). c es 
10. A New Partapa of Krishndéva Raya of Vijayanagara 
| (JIA, VIII, pp. 34-35). 
1l. Ramaraya of Vijayanagar (JHQ, I, pp. 79-85, 226-233). 


Iyengar, Krishnaswamy, B.S.: Expansion of Vijayanagar in 
the South (HJMU, XI, pp. 21-30). 


' lyer,. Subramanya, V.: Madhavacharya and His Younger 
Brothers (JMS, VIII, pp: 217-224). 


CC-0. Jangamwadi Math Collection. Digitized by eGangotri 


ಗ್ರಂಥಯಣ | conu 


Krishnamacharyulu, C.R., The Religion of Vijayanagara House 
(IA, XLIV, pp. 219-225). 


Krishnamacharyulu, C.R., The Origin, Growth and Decline of 
the Vijayanagara Empire (IA, LII, pp. 9-12). 
Mahalingam, T. V., Two Centuries of Madura (PIHC, 1945). 


Narasimhacharya, R., Madhavacharya and His Younger 
Brothers (QJMS, VI, pp. 318-320). 


Nilakanta Sastri, K.A., Last Days of Vijayanagar (Sardesai 
Commemoration Volume 1988). 


Puttaiya, B.: The Kempe Gowda Chiefs (QJMS, HL. 
pp: 261-66). 


Rangachari, V., A History of the Naik Kingdom of Madura : 
(IA, XLIII, pp. 1, Seq. XLIV, p. 87. Seq. XLV, p.32). 

Rama Rao, R., Some Problems of Identity in the Early History 
of Vijayanagar (QJMS, XIX, pp. 251-69). 

Rama, Rao, S., Vidyaranya and Madhavacharya (IHQ, VI, 
pp: 701-717). 


Rao, Hanumantha, S., The Influence of the Religious School of 
Sri Madhava on the History of Vijayanagar (QJMS, XX, 
pp: 284-287). 


Rao,. Venkata Gurty, Sources for the History of Vijayanagar 
(JIH, pp. 249-264). ' 


Saletore, B. A: | 
1. The Rise of Vijayanagara (IHQ, VII, pp. 294-301, 768- 
114, IX, pp. 521-566). 


2. Dynastic Continuity of Vijayanagara History (IA, 
LXII, 1933, pp. 1-11). 


3. Yachama Nayaka, The King-maker (JIH, Vol. XIII, 
p. 51). 
Sarma, Rama: Studies in Vijayanagara History (QJMS, XY, 
pp. 5-14, 89-106 & 210-211). 
Sastri, Srikanta, S.: Dévaraya, II (IA, VII, pp. 11-85). 


CC-0. Jangamwadi Math Collection. Digitized by eGangotri 


೧೮೬ ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


Sastri, Krishna, H. | 
1. The First Vijayanagara Dynasty : Its Viceroy’s and 
Ministers (ASI 1907-08, pp. 235-253). 
2. The Second Vijayanagara Dynasty : Its Viceroys and. 
Ministers (ASI, 1908-09, pp. 164-201). 
3. The Third Vijayanagara Dynasty: Its Viceroys and 
Ministers (ASI, 1911-12, pp. 177-197) : 
Sewell, Robert, A Note on Virtpaksha of Vijayanagara (IA, 
XXXIV, p. 19). 
Sherwani, Mahamad III and the Fall of Vijayanagar (JIH 
XIX, pp. 46-55, 249). 
Slater, A. R., Ruins of Vijayanagar (QJMS, II, pp. 49-55). . 
Srinivasachari, C. S., The Origin of the Right Hand and Left 
Hand Divisions. (JAHRS, IV, pp: 77-85). 
Sundaram, K.: The Balafja Merchant Community of Medieval 
Andhra, Journal of Oriental Research, XXX, 1960-61. 
Thiruvenkatachari, S., Kampana, a Viceroy of Vijayanagra 
(PIHC, 1945). 


Venkataramanayya, N. 


1. Founders of Vijayanagara Before the Foundation of 
the City (JOR, XII, pp. 17-30). | 
2. Ballala III and Vijayanagar (JAHRS, V, pp. 123-136). 


CC-0. Jangamwadi Math Collection. Digitized by eGangotri 


ವಿಷಯ ಸೂಜಿ 


ಅ 
ಆಂಕನಾಥ ೧೦೫ 
ಅಂಕಯ ನಾಯಕ ಕಟ್ಟಿ ಸಿಯಾರ್‌ ೧೦೩೭. 
ಅಂಕಯ್ಯ ೯೪ 
ಅಂಕಯ್ಯ ನಾಯಕರ್‌ ೧೦೩ 
ಆಂಕರ or 
ಅಂಕೋಲ ೧೨೬ 
ಅಂಜನಗಿರಿ ೧೨೦ 
ಅಂತರಸನಹಾಳಂ ೭೩ 
ಅಂದಿಗೆರೆ ೮೩ 
ಅಂಬದಕಿ ನಾಡು ೯೬ ೧೦೭ 
ಆಂಬಲೂರು ೧೩೦ 
ಅಂಬ ಸಮಂದ್ರಂ ೭೬ 
ಅಂಬಾ ಸವಂಂದ್ರ ೨೧ 
ಅಂಭೋಜ ಪಟ್ಟಣ ೧೨೨ 
BEG, daa OF ನಾಡು ೧೦೦ 
e Sooo ೪೭ 
Bs Bes ೧೨೦ 
ಅಕ್ಕಿವುಂಗಲಂ ar 
ಅಗ್ರಹಾರ ೨, 4, ೧೫, ೨೧, 99, ೪೯, 
೫೧, ೫೨, BA, ೫೪, ೫೫, ೫೬, He, 


೫೮, ೫೯, ೬೩, ೬೪, EM, ೬೬, ಹಿತ 


೬೮, ೬೯, 20, 29, 24, ೩೭೪, 2k; 


೭೭, 28, ೮೦, ೮೧, Ua, ೮೫, ೮೭, 


೯೪, ೯೫ ೯೩, CU, ೯೯, 003, ೧೦೪, 
೧೦೬, ೧೧೫, ೧೧೪, ೧೧೬, 
wth, do o¢ 
ಅಣ್ಣಪ್ಪ ಒಡೆಯ ೧೪೬ 
ಅತಲೈಯೂರ ೧೦೬ 
ಆಲ ಳಜೀಯೆೊ ೧೦೭ 
ತಹ ೨೮ 
Gite Mi E EE ೫೫ 
ಆಚ್ಯುತಪುರ ೧೧೯ 


ಅಚ್ಯುತರಾಯ ೧೫, €, ೫೫, ೧೧೯, ೧೨೦ 


೧೬೨ 
Oto, ತರಾಯಾಭ್ಯ್ಮುದಯಂ & 


ಅಚ್ಯುತರಾಯ ಪೇಟಿ ೧೧೯ 
Seo, ತೇಂದ್ರಫುರ àv 
ಅಜಿ ನಾರಣಸೆಟ ೧೪೨ 
ಅಣ್ಣಯ್ಯ 20 
ed n9 ೧೨೫ 
ಅತ್ತಿ ಗರ ೧೦೮ 
ಅತಿ à rine, ೧೦೭ 

ಅತ್ತಿ ವಲ್ಲೆ 4 ack 
ಅದನೂಕು" 95 
ಅಧಿಕಾರಿ ೪೨ 
ಅದವನಿ ೧೪೮ ` | 
ಅನಂತಪುರ 29, 2a, ೧೨೨ 
ಆನಂತರಸ ೧೨ 
ಅನಂತಶಯೆನಂ ೧೨೬ 


. ಅನದಲೆ ೩೩ 


ಅನವೇರಿ ೧೧೨ 
ಅನ ವಂಗಸ ೬೨ 
ಅನಿತೇಶ್ವರ ೭೨ 


| . ಅನಿಲೇಶ್ವರ ೧೦೪ 


ಅನೂರ o04 . 

ene 8 ಸೇನಬೋನ G2, ೧೦೬ 

ಅಸಾ ದೊರೈ ೧೪೮ 

ಅಬ್ಬ ರಾಜ ತಿಮ್ಮಪ್ಪ ೧೩೪ 

ಅಬ್ಬ ರಾಯ INI ಪ್ರ ೮೫ 

ಅವುರನಾಯೆಕತನ ಅಥವಾ 
ಅವುರಮಾಗಣೆ ೧೬ 

ಅನುರೇಶರ ತೀರ್ಥ ಶ್ರೀಪಾದ ೧೧೫ 

ಅನಿಂ ನ-ಭಾಷಿ ೧೩೬ 

udo dtd d ೪೦ 

ಅಯ್ಕಂಗಾರ್‌ ಎಸ್‌, ಕೆ. ೧೬೮ 

URF RE od, ೧೨೬ 

ಅರಂಗೊಡಗಿ ೧೧೨ 

ಅರಕಲಗೂಡು ಕ 29 

ಅರಗೊಂಡಗಿ ೧೧೧ 

ಅರವೀಡು o, ೨, ೨೨ 


CC-0. Jangamwadi Math Collection. Digitized by eGangotri 


QU ವಿಜಯನಗರೆ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಅರಸಣ ಹೆಗಡೆ ಲ್ಯ ೯೯ 
ಅರಸೀಕೆರೆ av. 
ಆರುಳಾಲನಾಂದರ್‌ ೧೦೩ 

, ಅರುಳೆಹಾಳ ರಾಜ್ಯ GO 
'ಅಸವುದೇವ ೮೦ 

'ಅರುಳಾಲ ಪರುಮಾಳ್‌ ೬೯ 
'ಆಲಬಲಂ 004 

: 'ಅಲ್ಲಾ ಲ ೧೧೦ 

"os 9 ೯೪ 

ra 9 ಳ ನಾಥ ನೀಲಪ್ಪ ನ್‌ ೧೦೭ 
tos ಳ ಪಟಿಣ ೧೨೭ 

ಅವತಿ 95 

ಅವಸರಂ ೧೭ 

GINA (ಗ್ರಾ ಮ) ೧೬೭ 
ಅಹಮ್‌ನಗಳ ೧ 
ಅಹೋಬಲನಾಥ H4, ೬೬, ೬೭, ೧೧೪ 
ಅಹೋಬಲಿ ಬಟ್ಟ ೬೨ 
ಅಳೆಂಬಲಂ ೭೬, 22 
ಅಳ್ಳಾಲನಾಥ eo 


ಆಂಜನೇಯ ೪೩ 

ಆಂಧ್ರ ೪೧ 

ಆಂಧ್ರಪ್ರದೇಶ ೨೪ 

ಆಚಂತ ೧೩೭ 

'ಆಚರಸ ೮೭ 

ಆಚರಸ ಒಡೆಯ ೧೦೮ 
ಆಚಾರ್ಯ 35302530039. ೧೦೨ 
ಆದನೂರು ೯೯ 

ಆದವಾನಿ ೬೩೨, ೧೨೫, ೧೨೬ 
ಆನಂದಪುರ ೮೬ 

ಆನೆಕಲ್ಲು ೧೨೪ O44, ೧೩೭ 
ಆನೆಗೊಂದಿ ೧೧೯, ೧೨೨ 
ಆನೆವಿದ್ದ ಸರಿ ೧೨೫ 

ಅಮುಕ್ತ ಮಾಲ್ಕ ದ V, ಜ್ಯ ೧೬೨ 
ಆಯೊಗಾರ್‌ eo 

ಆಯಗಾರ ೨೫, ೫೦, ೬೨ 
ಆರ್ಕಾಟ್‌ ao 

ಆರ್ಕಾಟ್‌ (ದಕ್ಷಿಣ) ೧೦೦ 


ಆರಗ ೨, ೯, 00, ೧೨, OO, NP, ೫೮, 
೬೧» &4, ೬೬, ೬೮, 29, Ob, U2, 
OS, ೯೦, T, FH, ೧೦೧, ೧೦೮, 
೧೧೧, 0043, ೧೧೪, ೧೧೬. ೧೧೫ 
೧೨೫ | 

ಆರಗ ಗುತ್ತಿ ೯ 


ಆರಗಲೂರ್‌ 204 


ಆರೆಗವೇಂಕೆ ೯೫ 
ಆರಗಳೂರಂ ೭೬ 
ಆರವೀಡಂ ೧೧೯ 
ಆಲದೂರ್‌ ೫೬ 
ಆಲರೂರ್‌ ಪರ್ರು ೧೦೯ 
ಆಲೂರು ೪೯ 

ಆನಿನ ಹಳ್ಳಿ ೪೯ 


«à 
d$ €0 ೧೭ ೧೯, Se, ೧೨೬, ೧೭೪ 
ಇಟಲಿ ೪, ೧೯, ೧೧೭ 
«don, ೪೪, ೧೦೦ 
ಇನ್‌ಗಂಂಡಿ ೧೩೨ 
ಇವೊ ಡಿ ದೇವರಾಯ ೧೨ 
ಇವಂ ಡಿ ಸದಾಶಿವ ೧೮ 
೬ 

ಇರಾಜೇಂದ್ರ ಚೋಳ ತಕ್ಟೀಶ್ವರಂ ಉಡೈಯ 

Mody MoS ೧೦೩ 
adoa Jad A ೧೦೦ 
ಇಲಪುರಂ ೭೬ 
ಇಲಾ ೧೩೭ 
ಈಸರ ಶೆಟ್ಟ ೧೩೭ 


ov 
ಉಂಬಳಿ ೯೨ 
ಉಂಬಳಿ ಮಾನ್ಯ ೧೨೪ 
ಉಜಯಿನಿ Ya, ೪೫ 
ಉಡಿಹಳಿ, ೯೪ 
ಉಡುಗಣಿ ೮೬ 
ಉಡಂಪಿ ೧೨, 28, ೧೪೩ 
ಉದಯಗಿರಿ ೧೪೮, ೧೬೫ 
ಉಲಗನಲ್ಲೂರು ೧೦೫ 
ಉರುವಕೊಂಡೆ ೩೩ 
ಉತೆನಹಳ್ಳಿ ೩೨ 


CC-0. Jangamwadi Math Collection. Digitized by eGangotri 


ನಿಷಯ ಸೂಚಿ 


ಉದೆಯೆಗಿರಿ 24, ೧೨೫, ೧೨೬ 
ಉದಯಂಗಿರಿ ರಾಜ್ಯ ೯ 
ಉದಂಗಂಂದೂರೆು ೫೯, ೮೦ 
ಉದವಂಕನಾಡು ೧೦೪ 
ಉದ ರೆ ೧೨೬ 
ಉಪ್ಪರಹಳ್ಳಿ ೫೫ 
ಉಪೇಂದ್ರ ೫೯ 
ಉಸೇಂದ_ಪೆರ ೨, ೫೯, ೬೦, 29, ೮೦ 
ಉಭಯುನಾನಾದೇಶಿ ೧೨೫ 
ಉಮಾಮುಹೇಶರ ೧೦೮ 
ಉನಂಕ 09 

& 
ಉವ್ಮೂತ್ತೂರಂ ೫೫, ೧೧೧ 
MS, ನಪಳ್ಳಿ ೭೨ 
MOI), HIBS, 09 
Mosoes 0 ೬೯ 
ಊರ್‌ ೨೪: 


| ಊ 
ಊರವರ ೯೯ 
ಊರವರ್‌ ಪೊನ್ನರ್ನ ೪೮ 
ಊರು ೭, 52, 39, ೨೫, 58, ಕಿಲ, ೪೧ 


ವಿ 


ಎಂಬೆರುಮಾನಾರ್‌ ೪೮ 
ಎಡಿಹಳ್ಳಿ ೯೭, ೫೨, US, ೬೪, ೯೭, ೧೦೪ 
ಎಣೆ ನಾಡು ೪೨, ೧೦೩ 
ಎರ್ಮಾಲ ೨೮ 

ಎಲಬರಿಗೆ ವಂಲ್ಲಪಣ್ಣ ೧೩೫ 
ಎಲಸ ೫೨ 

DON NA 

. 969509 ೫೭ 
ಎಲಹಂಕನಾಡು ೫೨, ೧೦೭ 
ಹೊಂಗನಿ ೪೨ 

AFK ೧೩೯, ೧೪೪ 


ಐ 
ಐಯ್ಯಾಬಳೆ ೩ 


ಐಯ್ಯಾವೊಳೆ ೧೪೭ 
ಐವಟಿಂ ೧೧೧ 
ಐಹೊಳೆ ೧೪೭, ೧೪೮ 


a 


ಕಂಗಂಣಿಪ್ಸಾನ್‌ ೧೬೬ - 

ಕಂದರಡಿತ Ndongo ೧೦೯ 

ಕಂದೇಹೆಳ್ಳಿ a2 

ಕಂದೌರ ೪೩ 

ಘಂಪ ೮ 

ಕಂಪಣ ೨, Ha, BE, ೮೬, ೮೩, ೮೮, ೯೦. 
೯೧, ೯೬, tà, FU, ೧೦೧, ೧೦೨, 
೧೦೪, ೧೦೭, ೧೦೮, 003, ೧೧೪ ೧೧೫. 
೧೧೬, ೧೩೨ 


'ಫಂಪಣ ಒಂ ದನೆ) ೧೨ 


ಕಂಪಯ್ಯ ೧೦೫ 
ಕಂಪಣ್ಣ ೮೬, ೧೦೨, ೧೦೭ 
ಕಂಪರಾಜಪುರ ೪೨ 
ಕಂಸರಾಯ ೪೧ 
ಕಂಪಿಲಿ ೧೨೦ 
ಕಂಬದಯ್ಯ 49 
ಕಂಬೇಗೌಡ ೩೪ 
ಕಕ್ರತಿ ೪೨ 

ಕಟ್ಟು ಕೊಡಗೆ ೯೨ 
ಕಡೂರು V4, ೬೮ 
ಕಣ್ಲಾನೂರಿ ೧೭ 
ಕದಲಿ ೧೦೩ 
ಕನಲೂರು ೬೧ 
ಕನಕನಹಳಿ, ೨೮ 
ಕನ್ನೂರು ay, ೯೭ 
ಕನ್ನೇನಹಳ್ಳಿ za 
ಕಪ್ಪಗದ್ದೆ ೫೩ 


^ ಘೆಬೂರಾ ೮೬ 


ಕಮೋಜ ೧೧೫ 

ಫಬಹೊ ೫೪ 

ಕಬ್ಬ ರೆ ೫೫ 

ಕಬ್ಬುರಗೌಡ ೪೦ 

ಕನುನ ಹಳ್ಳಿ ac 
ಕವುಲಾಪುರ ೧೧೯, ೧೨೦ 
ಕನಂಲಹಾಳು 24 
ಫರ್‌ಕುರುಚಿ ೧೦೬ 
ಘುರನೆ ೪೯ 


CC-0. Jangamwadi Math Collection. Digitized by eGangotri 


oma 


ಣಂ 


ಕರ್ನಾಟಕ ೧೦, 02, 9€, VO, Vè, ೫೧ 
22, ೮೪, OF, ANA, ೧೩೬೩ 
ಕರಣಿಕ ೪೦, ೧೦೭ 
‘Soe ಆಣೈಯಾರ್‌ ೧೦೯ - 
“ಕರಣಿಕ 28 "ಶ್ವರದೇವರ್‌ ನೀಲಪ್ಪನ್‌ ೯೫ 
'ಫರಣಿಕ ಶೀ ಅಲಾ ಳನಾಥ ನೀಲಪ್ಪನ್‌ ೯೬ 
ಇದೆ e 
ads ೮೦ 
-ಹೆರಿಕಂಬುದು ೧೬೨ 
"ರಿಯೊ ಗೋನಂಲಿ ೧೧೦ 
ಕರೇಗೌಡ av 
-ಫೆತೌರು ೮೬ 
Todo a3 6 ೧೬೧ 
ಕಲ್ಲಪ್ಪ ೬೭ 
“ಕಲ್ಲಪ್ಪ ಮಾಯಣ್ಣ ೧೦೮ 
gO ೭೮ 
'ಕಲಿದೇವನ ಹಳ್ಳಿ 22 
ಕಲೆಯ ೧೨೫ 
dd edes ೭೪ 
ಸನೆಡೆಗೊಲ್ಲಿ ೮೪ 
"des t9 ೧೮ 
POV ೫೬ 
GARD ೪೫ 
BER ೬೧, ೬೨, 20, BO, ೮೨, 04, ೮೬ 
ಕಳಸ _ಕಾರ್ಕಳ ರಾಜ ೧೦ 
ಶಿ 
'ಕಳಸನಾಥ ೮೨ 
dad ವುಹಾಜನ ಸಭೆಗಳ ೨ 
ಕಳಿಂಗ ೧೩೭ 
SOR 044 
gd Pode ೧೦೫ 
'ಕಳ್ಳವೇಳೈ ಕ್ವಾರರು a2 
“ಕಾಂಗೆಯನಾಡು ೧೦೫ 
ಕಾಂಚಿ ೬೫, ೬೬, ೧೪೮ 
"ಕಾಂಚೀಪುರಂ ೧೨೬ ಕ 
ಕಾವಂದೇವಿ ೧೪೪ 
ಕಾನುಯ್ಕ ೧೦೭ 
ಕಾನುಸನೂದ ೧೩4೨ ' 
ಖಿ 
ಕಾಮೇಶ ರ ೧೦೩. 
ed 
ಕಾರ್ಕಳ ೬೦ 
‘FIO ೮೬ 
waned ನದಿ ೨೧ 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಕಾಶಿ ೧೪೧ 
ಕಾಶ್ಮೀರ 914 
ಕಾಶಿ CO ೫೪, ೬೬ 
ಕಾಳಪ್ಪ ೧೦೫ 
ಕಾಳಹಸ್ತಿ ೧೨೫, ೧೨೬ ` 
ಕಿಲಿನಾಥ ೧೧೪ 
$ 'ರಕಾಸಾರ ೧೩೭ 
ಘುಂದಾಪುರ ೨೭, ೩೧, 49, ೪೨, 92, ೧೧೪ 
ಘಫುಂಡಲಗೊಡಿಕೆ ೧೦೦ 
ಕಂಂತೊರಂ ೯೫ 
ಕುಂದಾಪುರ ೨೬ ೨೯, ೩೨, ೯೫, ೧೩೯ 
ತುಂದಂರ್ಪೆ ೪೫ ಕ 
ಕುಂದೇಶ್ವರ 9€, ೪೨ ` 
ಕಂಂಬಸಿ ೮೬ 
ಕಂಂಬಾರಕೇರಿ ೧೨೦ 
ಕಂಂಬಾರರಂ ೧೫೬ 
ಕುಂಭಕೋಣಂ ೧೨೬ 
ಕುಂಬ, ೧೨೬ 
ಕಂಕಲನಾಡು ೫೬ 
ಕುಡಕೂರು ೨೯ 
ಕರಿಡಲೂರು ೪೮, ೬೯, ೭೨ 
FIRT 40 
FIN ORTUS 49 

d 
Gow Bodo sa 
IIO NF (ಗುಲ ರ್ಗ) ೮ 
ಕುರಿಗೋಡು ಬಸಿ ೧೩೫ 


` ಕುಡಿಹೇರು ೩೪, "qo 


BIBNS ೯೪ 

ಕುಡಂತಿ ೩೪ 

ಕಂಡಾವಳಿ ಅಗ್ರಹಾರ ೨ 

ಕುಣಿಗಲ್ಲಂ ೫೭ 

ಕುದುವಳಿ, 28, ೩೯ 

FBG ೩೯ 

ಕುಪಣಸೆಟ, ಲಕ್ಷಿ ನಾರಾಯಣ ೧೪೧ 

ಚ ೬ 

ಫುಪತೊರೂ ೮೬ 

Gow NS ೫೨, ೬೬) ೬೭ 
ಬಿ Q 

ಕುವ್ಮುರ ಕುಂಟಿ ೩೯ 

ಕಂಮಾರ ಕಂಪಣ ೮ 

ಫುರುದಿ ೨೬ 

FIDA 004 


.CC-0. Jangamwadi Math Collection. Digitized by eGangotri 


ವಿಷಯ ಸೂಚಿ 


ಘುರಿಯೆಕೊಪೆ ೬೮ 

ಪುಲಕರಣಿ ೨೫, ೩೭, 4€ vate 

ಕಂಲವಂಂಗಳಂ ೪೮ 

ತುಲವನಹಳ್ಳಿ VA 

ಘಂಲರ್ನಲಿ ೯೦ 

PIIA, ರು 22, ೧೦೩ 

x9, ಕುಳತ್ತೂ US ೪೬ 

m d 30 

ಕಿಗ್ಗ dà 

ಕೈ ಸೆ ದೇವರಾಯ 4, ೫, 2, ಲ್ಯ €, ೧೧ 
r3 QS, ೧೯, ೫ಜ್ಕ ೫೪, èe, ೯೦, 
oaz, ೧೧೮, ೧೧೯, ೧೨೦ ೧೬೧, ೧೬೨, 
೧೬೫, OZI, 

ಕೃಷ್ಥದೇವಾಲಯಂ ೧೨೦ 

z Te. ನದಿ ೮ 

ಕೈ T ಕ್ರೈ ೧೯, ೨೦, ೭೮, ೧೨೨ 

ಕ್ಸ 1 ಪ್ಪ 089, ೬.೨ 

ಕ್ಸ m "jc en, ೧೧೯, 0.90, ೧೨೧, ೧೨೨, 
034; ೧೩೪, ೧೫೬ 

vu yu ೫೪ 

F d ರಾಜಪೇಟಿ ೫೪ 

= x ಹೆಬ್ಬಾರ ೮೨ 

9 t tJ 

ಕೃಷ್ಣರಾಜ ವಿಜಯ s 

ತ ಪ್ಲರಾಯ ೫೬ 

ಕ i ರಾಯಪುರ ೫೪ 

ಥೆ ಷೆ ರಾಯ ವೀರ ಇವಂ ಡಿ ಜ್ಸೈರರಸ ೮೨ 

ಕೆಂಚನೀರಣೊ doi ೮೫ 

ಕೆಂಚಸೋವಂಣ va 

ಕೆಂಗಪ್ಪ ೨೫ | 

ಕೆಂಸಯ್ಯಗೌಡ ೪೦ 

ಕೆಂಪ ವೀರಪ್ಪಗೌಡ ೮೬ 

ಫೆತಗೌಡ ac 

ಕೇರಳ ೮೪ 

ಕೇಶವದೇವ ೮೨ 

ಕೇಶವಪುರ ೭೨ 

'ಕೆಸನೂರು ೮೬ 

ಸೆಸಲೂರು 54 

ಕೆಲ್ಲಂಗೆಕೆ ೭೦ 

ಕೆಳದಿ ೨, ೧೭, ೧೮, ce, 84, ೫೯, ೧೩೩ 

ಕೆಳದಿ ನೃಪವಿಜಯ ೧೮ 


೧೯೧ 


SYS ೮೧ 
ಕೆಳಲೆ ನಾಡು ೩೨ 
ಕೇರಳ ೧೮ 
ಕೇತಪ್ಪ ೬೭ 
ಫೇಶತವಪುರ nog 
ಕೈಕಿನಿ ಲಲ. 
ಕೈಕೋಳ ೧೫೫, ೧೫೬ 
ಕೈಕೋಳರು ೧೬೬ 
a 
ಕಾಮೇಶ್ವ ರಂ ಉಡೈಯ್ಯ ನಾಯನರ್‌ ೭೬ 
God ೮೮, Fa, ೧೧೦, 032; 0493 
ಕೈವಾರ ನಾಡು ೯೭, ೯೮ : 
ಕೊಂಡನಹಳಿ, ೩೯ 
ಕೊಂಡವುಣಿ IRIN ೯೪ 
ನೊಂಡವತಿ ೫೩ 
FABI ೧೦, ೧೨೬, ೧೯೨ ' 
ಕೊಂಡಿ ೮೪ 
ಕೊಂಡೋಜ ೧೩೬ 
eno ೮೭ 
ನೊಗಲಿ ೩೮ 
So ೨೨ 
Su bj end ಸೆಟ್ಟ ೧೪೨ 
ಕೊಟ್ಟೂರು ೭೮ 
ಕೊಟ್ಟೂ ರ ಚಾವಡಿ ೧೦ 
ಕೊಡಂಗೈ ೯೨ 
ಕೊಡಗೆ ೯೨, ೯೩ 
BLAM or, ೯೨, ೯೩ 
ಕೊಡನಾಡು ೮೭, ೧೦೬ 
ಕೊಡಲಿ ೪೧ 
ಫೊಡಂಗೆಗಳಂ ೩ 
ಕೊತ ನೂರು ೧೦೯, ೧೧೧ 
ಕೊನೇ ತಿಮ್ಮ ರಾಜ ರವುದೂರ್‌ ೧೩೫ 
ಕೊಪ್ಪ ೬೦, &Q, 28, O2, ೯೯, ೧೦೬ 
ಕೊಪ್ಪ ತಂಲೂರ್‌ 2a 
ಫ್ಲೊಬದೆ G2, ೧೦೮ 
34903959 3, ರು 2a, ೨೮: 
ನೊಲಾ ಪುರ ೮೪ 
ಕೊಳಲನಾಡು ೧೧ 
ಜೊಳತೂರ್‌ ೫೬ 


CC-0. Jangamwadi Math Collection. Digitized by eGangotri 


೧೯೨ 


ಘೊಳಲ ೯೦, ೯೧ 
ಫೊಳಲನಾಡು ೯೮ 
ಕೊಳಲನೂರು ೭೨ 
ಜೊಳಲಸೀವೆಂ ೯೨ 
ಕೊಳೆ ಗಾಲ ೪೧, Se, ೯೫ 


ವಿಜಯನಗರ ಸಾಮ್ರಾ ಜ್ಯದಲ್ಲಿ ಸ್ಥಳೀಯ ಸರ್ಕಾರ 


25, ೭೪, ೮೦, ೮೧, ೮೨, UR, wb,” 
22, 68, SF, ೯೦, ೯೧, ೯೨, ಇತ್ತಿ 
೯೪, ೯೫, Fès ೯೭, ೯೯ ೧೦೦, ೧೦೧, 
004, ೧೦೪, ೧೦೫, ೧೦೬, ೧೦೭, ೧೦೯, 
೧೧೦, ೧೧೧, 004, ೧೧೪, ೧೧೫, ೧೧೬, 
002; ೧೨೧, ೧೨೪, ೧೨೫, ೧೨೯, 029, 


ತೋಟಿಕೇರಿ ೧೪೦ 

ಕೋಬಿಯಣ್ಣ ಸೆಟ್ಟಿ ೧೪೦ 
ಕೊಯಮತ್ತೂ d ೧೦೫ 

ಕೋಟಿಯಣ ೮೮ : 
ಕೋಟೀಶ್ವರ”೨೭, ೪೧, ೬೭, ೧೪೨ 
ಕೋಟಿ hes ೧೧ 

ಕೋಫಿ ೮೬ 

ಕೋಲಇರ ೧೩೨, EV, ೯೧, ೯೩. ೧೩೨ 
ಘೊಳೆಲನಾಡಂ ೧೦೯ 

ಕೌಡ್‌ವಳ್ಳಿ ೧೧೫ 


n 


^. 


ಗಂಗಪ್ಪ ೯೦, ೯೧, ೯೨ 
ಗಂಗದಿಹಳಿ, ೫೬ 
ಛೆ. 
ಗಂಗವಾಡಿ ೯೦ 
ಗಂಗಾಧರ ೧೦೭ 
. ಗಂಗೇಗೌಡ 44 
ಗಜನೂರು ೪೨ 
ಗಣಪಣ್ಣ ೪೯ 
ಗಣಪತಿ” ೭೪ 
na, ಗರು ೧೪೭ A 
ಗವರರಂ ೧೪೭೩ 
ಗವಲೂರಂ ೬೪, ೯೭, ೧೦೪, ೧೧೪ 
ಗವಲೂರು ೯೪ 
ಗಾಜನೊರಂ ೧೦೪ 
ಗಾಣಿಗರು ೧೫೬ 
ಗಾನ್‌.ಕಾರ 49, ೩೬ 
ಗಾವುಂಡ ೨೫, 29, ೫೯, FQ 


Td $9.9, 4, ೨೧, ೨೨, 22, ೨೪, IR; 


೨೬, ೨೭,೨೮, ೨೯,೩೦, 40,4, 44, 
QV, ೩೫, ೩೬, 42,40, ೩೯,೪0, ೪೧, 
೪೨, 94, VV, ೪೬, ೪೭, UO, YE, 
೫೦, WO, RA, ೫೪, RM, ೫೬, BZ, 
೫೮, ೬೦, ೬೧, ೬೨, ೬೨ bà, ea, 
೬೯ ೭೦, ೭೨, 24, ೭೪) ೭೬) 22, 


೧೩೫ ೧೩೮, ೧೩೯, AV 

ಗಾಮ ಹೆಬ್ಬಾರುವ ೬೦, ೬೧ 
ಖೆ 
ಗ್ರಾಮಾಧಿಕಾರಿ ೩೬, ೩೭ 
ಗ್ರಾ ಸಗಾ,ವಂ ೧೩೮ 
೨ 

ಗಿಕಭಟ್ಟಿ ೭೯ 
ಗಿರೀಶ್ವ E 49 
ಗಂಂದನುರಾಯ ೨೬ 
ಗುಂಡ್ಲು ಪೇಟಿ ೨೬, 
ಗುಂಡ್ಲ "ಹಳ್ಳಿ a9 
roses ois ೧೧೦ 
ಗುಜೊ (ಡಿ ನಾರಾಯಣ ಭಟ್ಟ ೧೧೨ 
ಗಂತಿ ೧೮. GE, ೧೧೪, ೧೨೫ ೧೪೮. 
nod corr èg 
ಗುತ್ತಿ ರಾಜ್ಯ € 
ಗುಲ. ರ್ಗ ೧೮ 
ಗಂಳಕೇರಿ ೮೧ 
ಗುರುವಂಶ ಮುಹಾಕಾನ್ಯ ೧೬೯ 
ಗೂಟ 92, 24 
ಗೇರುಸೊಪ್ಪ ೬೭ ೧೨೬ 
ಗೊದೆರಾಯ ೫೬ 
ಗೊರೂರು ೬೬, ೬೮, ೬೯ 
ಗೋಪಾಲ ೭೦ 
ಗೋಪಾಲಕೃಷ್ಣ 49, ೧೦೬ 
ಗೋಪಿ ೩೯ 
ಗೋಪಿನಾಥ ೧೧೪, ೬೭ 
ಗೋವಾ ೧೭, Ot, ೨೯, ೩೫ 
ಗೋಪಿಂದದೇವ ೧೦೮ 
ಗೋವಿಂದರಾಜ Nu, ೫೬ 


ಗೋಪಾಲಕ.ಷ ೮೭ 
9 t$ 


೬೫, 22, ೧೨೧ 


| ಗೋಲ್ಕೊಂಡ ೧, AF, O24 


ಗೋಪಿಂದರಾಜಂ YO 
ಗೋವೆ OVA 
ಗೌಡಿಕೆ 49 


CC-0. Jangamwadi Math Collection. Digitized by eGangotri 


ವಿಷಯ ಸೂಚಿ 


ಗೌತಮಗ್ರಾ ವಂ ೧೧೪ 
ಗೌತನೇಶ್ವ ld ೭೯ 
ಗೌರರೂರ್‌ ಹೆಬ್ಬಾ ರುವ ೧೨೪ 


ed 


ಚಂಗನಾಡಂ ೧೧, ೧೨೬ 
ಚಂದವಾಡಿ ೧೨೩ ' 
ಚಂದ ಗಿರಿ ೧೨, ೧೨೫, ೧೨೬, ೧೨೬, ೧೪೮ 
ಚಂದ್ರೆಗಿರಿರಾಜ್ಯ ೧೧ 
ಚಂಡೆ ಗಂತಿ ಅಥವಾ ಗುತ್ತಿ ರಾಜ್ಯ ೧೦, 
63, ೧೨ ೧೨೫ 
ಚಂದ 3,38 ೧೨೫ 
ಚಂದ್ರೆ ಶೇಖರ ಭಾರತೀ ಶ್ರೀಪಾದ ೧೭೨ 
uod. ಶೇಖರಶಾಸ್ತಿ ೧೭೭ 
ಚಕ್ಕರೆ ೨೭, ೩೦, ೪೧, ೭೨ 
ಚತುರ್ವೇದಿ HONG ೮೪ 
ಚದುರಂಗ ಪಟ್ಟಣ ೧೨೫ 
ಚನ್ನಗಿರಿ ೨೫, ೩೭ 
ಚನ ಪಟ್ಟಿಣ uu, ೫೬ ೯೧ 
' ಚನ ಪಟಿ ಣ ರಾಜ್ಯ ೧೧ 
4A d ಶಿ 
ಚನ್ನಪ್ಪ au ೧೨೪ 
ಚನ್ನ ವಂ ನಾಯಂಸನಿಂಗ ೩೮ ' 
ಚನ್ನಿಗರಾಯ ೧೨೪ 
ಚನಿ,ಗರಾಯ ಪೇಜಿ ೧೨೪ 
2 
ಚಾವಂರಾಜನಗರ 4, ೩೯, ೬೩ ೬೩, ೭೨, 
2204, 054, ೧೪೮ 
ಚಾವಂರಾಜಸವಂಂದ್ರ ೫೬ 
ಚಾವಿಂ ೩೮ 
ಚಾವಂಡೇಶ್ತ 0 €4 
ಚಾವಡಿ ೮೧ ರೆ 
ಚಾಳುಕ್ಕ 28, 22 
ಚಿಕ 3559 ೩೩ 
UEDA va 
ud VQ AVA 
ಚಿಕ್ಕ ಕೆಂಪಣ ಒಡೆಯೆ ೧೫೫ 
ಚಿಕ, ಕಂಪಣ oa i 
ಚಿಕ್ಕದೇವರಾಯ ಇನ್ಮೂಡಿ ೯೫ 
ಚಿಕಬೆ.ಹೆಳಿ, ೫೫ 
ಚಿಕ್ಕಪ್ಪ ಗೌಡ ೮೬ 
ಚಿಕ ನ U dod ೧೧೦ 


* 13 a 


OFA 


ಚಿಕ ? BOT Gada ೬೮, 22, ೭೮ 

ud ಕ ಮಾಲರು ೧೨೫ 

ud ಮಂದ್ಲೇನಾಯೆಕ ೧೨೪ 

ಚಿಕ್ಸರಾಯೆ ೬ 

ಚಿಕ್ಕಸನಿಯಪ್ಪ at 

ಚಿಕ್ಕಹಯೂರು ೧೦೯ 

ಚಿಕ್ಕಹಳ್ಳಿ 94 

ಚಿತ್ರ ವಾದಿ ೧೬೨ / 

ಚಿತ್ರ ದುರ್ಗ va 

1:339 029 

ಚಿತುಸೆಟ್ಟ ೧೪೨ 

ಚಿತೆಯೆತ್ತಪುರ ೫೪ 

ಚಿದಂಬರಂ ೧೨೬ 

ಚಿನ ದೇವಿಪುರ ೫೫ 

ಚಿನ್ನಪ್ಪ ೪೪, ೪೭, ೭೪ 

ಚಿನ್ನಾಜಿದೇನಿ ೧೬೧ 

ಚಿದಿರನಲಿ ೬೨ 

ಚಿಮುತನ ಕಲ್ಲು ೧೨೫ 

ಚಿಯಿಬಸ್ಸಿ ಶೆಟ್ಟ ೧೨೪, ೧೨೫, 043, O44 

ಚಿರಗರಪೇಟ೯ nog 

ಚಿರದುವು ೫೯ 

ಚೇರನುಹಾದೇವಿ ೭೬ 

ಚೊಕ್ಕ ೨೮ 

ಚೊಕ್ಕಡಿ ಗ್ರಾ wo 03 

ಜೊದವಾರೆಡಿ BA AA 

ಜೋಳ 0.9, ಸಿಂ, DI, 94; 39, ೪೬, ೪೯, 
೫೦, ೫೧, SY 

ಚೋಳವನಂಂಡಲಂ ೯ 

ಚೋಳ ರಾಜ್ಯ ೧೧ 

ಚೌಡ ೧೪ 

ಚೌಡಪ, ೧೮ 

ಚೌಳಿಕೇರಿ ೧೪೦ 


ಜಂಬೂರು ೮೬ 
ಜಕಮುೂದೆ ೧೨೫ 
ಜಕ ರಸ 5೮ 

ರಂ ೧೧೦ 
ಜಗತ್ತು 28, 40 
ಜಗನ್ನಾಥ ೧೩೭ 


CC-0. Jangamwadi Math Collection. Digitized by eGangotri 


೧೯೪ 


ಜನನಿ JU, ೨೯ ` 
ಜನಾರ್ಧನ ೨೯, ೪೯, &5, ೭೧ 
ಜನಿ, ೯೬ 


ಜಯನೊ ೦ಡ- ಚೋಳೀಶ್ಚರ- ಮುಡೈಯ್ಯಾರ್‌ : 
n 


Be 
ಜಯನ್ನೊ od ಶೋಳ ವಂಂಡಲಂ € 
ಜಾಭಲರಾಯ ೯೧ 
ಜಾಲ ೫೨ . 
ಜಿಂಜಿ ೧೭ 
ಜಂಂಜಬಯ್ಕ ೧೨೫ 
ಜಾಂಜೋಜಿ ೧೨೪ 
ಜೆಡೇಯ ೮೬ 
ಜೋಡಿಲಕ್ಕೊಂಡ ೫೩ 


ತ 
ತಂಜಾವೂರು ೧೭, 24, 22, ೮೯, ೧೨೬, 
ತಂತ್ರಿ ಮಾರ" ೧೦೦ 
ತಗಡೂರು ೧೦೫ 
ತಡತಲ ೧೦೧ 
ತನಿ CAM BY ಪುರಂ ೧೦೭ 
ತನಿ dde n 
ತವಿಂಳುನಾಡು 94, ೨೪, nore oV. 
ತರೂರು 94 
ತರಿಯೆಕಲ್ಲೂ ೧೨೫ 
ತರೀಕಲ್‌ ೬೯ 
ತಲಕಾಡು Fo, ೯೪, ೧೨೧, ೧೩೯ 
ತವನಿಧಿ BA, ೮೬ 
BOOS ಪಾಕ 0 ೧೬೨ 
ತಳುಕು ೧೦೯ 
, ತೆಳಾರಿ ೩೮, ೧೪೨ 
ತಾತಾಚಾರ ೫೬ 
ತಾವರೆಗೊಳ 22 
ತಾಯೂರ್‌ ೧೧೧ 
ತಾಳವಾಡಿ ೯೦ 
ತಾಳೀಕೋಟಿ ೧, ೧೯, ೨೦, ೧೬೦ 
ತಿಗಡಹಳ್ಳಿ ೧೨೧ 
ತಿನ ನೆಲ್ಲಿ ೨೧ 
ತಿಸರಾಜ ಕೋಟಿ ೧೧೯ 
ತಿಪ್ಪಣ್ಣ ava 
33% 503 ೮೭, ೧೧೫ 


ನಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ತಿಪಲ ನಾಯೆಕಾಚಾರ್ಕ Q2 
ತಿಪ.ಸೋವಂ ೫೫ 
ವಿ 
ತಿಪ 308 ೧೬೭ 
ಬಿ ಬ 
ತಿವಂ wo 22 
ತಿಮ್ಮಣ್ಣ ೨೬, ೧೪೩ 
ತಿವಂ ಣ ರಾಜಪುರ ೫೬ 
às € ೭೨, ೧೨೪, ೧೨೯ 


ತಿನ ಪ್ಲಗೌಡ 4€ 


ತಿನ್ಮು ರಸ ೫೬ 
ತಿವಂ ರಾಜ್ನಸಲಕರಾಜ ೧೬೪ 


& 
. 0 
ತಿಮ್ಮಯ è 


ತಿಮ್ಮಾಪುರ 22 
ತಿಮೌೋಕುಂಬಿ ೧೩೫ 

ತಿಮೊ «ಜ ೧೩೬ 

ತಿರುಕ AA ಶಿವ ೧೦೬ 
ತಿರುಕೊ (ಕರಣಂ ಶಿವ oca 
ತಿರಿಕುನಾಯಕ ೮೮ 
ತಿರುಚಿನಾಪಳಿ, ೮೯ 
ತಿರುನಲ್ವೇಲಿ ೧೨೬ 

ತಿರಾಪತಿ ೨, ೧೬೦ 

ತಿರುಪತಿ ೨, ೧೨೬, ೧೬೦ 
ತಿರಂಪತೂ ರು GoRAT 22 
3dog, s 59 MIL 
ತಿರಾಪ್ಸಾಲಸಂದಲ ೧೦೪ 
ತಿರುಪ್ಪುಲಣಿ ೧೦೪ 
ತಿರುಪೆರುಂದಾರೈ se 29, 22 


SRTA 8 AE 


ತಿರುಮಡನಿಳಾಗಂ ಬನ 
ತಿರುವುಲ ೭, ೧೨, ೬೯, ೭೨, ೭೬, 22, 

004, ೧೧೯, ೧೪೧ 
ತಿರುಮುಲದೇಫವಿ ೮೫, ೧೬೨ —— 
ತಿರುವನುಲದೇಪಿಯರ ಪಟಿಣ ೧೩೪ 
ತಿರುವುಲರಾಜಯ್ಮ ೫೫, ೮೧ 
ತಿರುವಂಲರಾಯ ೫೫, ೮೫, ೧೩೪ 
ತಿರುವುಲಶೆಟ N82, C44 
ತಿರುಮಲ್ಲರೆಸ ೩೯ 
ತಿರುಮುಲಾಪುರ ೧೧೯, ೧೨೨ 
ತಿರುವುಕ AU ತಿ ೧೪೧ 
ತಿರುಮಕ್ಕ--ರಾವುತಿ ೧೪೧ 
ತಿರಾಮುಲೆ ೫೫ 


CC-0. Jangamwadi Math Collection. Digitized by eGangotri 


ವಿಷಯ ಸೂಚಿ ೧೯೫ 


ತಿರುಮಲೈ FIN ತಾತಾಚಾರ್ಯ ೬೯ ತೆಲಕಲಾಂಬಿ ೧೨೫ ' 
ತಿರುವಡಿ ೧೯ ತೇವೈ ೧೬೬ 
ತಿರುವೆಡಿಗ್ಗೆ ರಾಜ್ಯ ೯, ೧೦, ೧೧ ಕೊಂಡ ನೊಂಡೆಲ ೧೦೭ 
ತಿರುವಣ್ಣಾ ಮಲೈ ೧೨೬ ಕೊಂಡೈನುಂಡಲಂ ೯ 
mur NACE ೧೦೨ ತೆಗರಸಿ ೮೬ 
ತಿರುವರಂಗಂಳಂ ೧೦೬ ಕ ತೊರಂಬಗೆ ee 
ತಿರುವರತ್ತುರೈ ೧೦೦ ತೊರೆಪೊಳಿನಾಡು ೧೦೭ 
. ತಿರುವಿಧಿ ಶಾನಿ ೧೬೬ ಕೋಟ ಯಂ ೧೧೨ 
ತಿರುವೆಂಕಟಿಪುರ ಅಗ್ರಹಾರ ೧೬೩ rix | 
ತಿರುವೈಗೆವೂರು ೧೦೦ ದ 
ತಿರುನೇಂಗಡನಾಥ ೭೬ ದಂಡನಾಯಕ ೧೪, ೧೭ 
ತಿರುನೇಂಗಳನಾಥ OF, ೧೨೦, ೧೩೫ ದಂಡಿಗೆ ಉಂಬಳಿ ೯೨ ea 
ಶ್ರಿಗಂಣಿತ ts ೧೩೭ ದಂಡಶೆಟ ೧೩ : 
ej 

ತ್ರಿ j ಯಂಬಕೆ ೧೨೧ ದಕ್ಷಿಣ ಭಾರತ o, 9, €, ೧೭, 94, ೨೪, 
ತೀರ್ಥಹಳ್ಳಿ ೬೦, &4, ೭೪, ೭೫, ೧೦೧ ೪೯, ೮೪ | 
ತುಂಗಭದ್ರ 004, ೧೦೬, ೧೧೮ ದಣಾ ) ಯಶಪುರ ೧೧೨ 
ತುಂಗಭದ್ರ ನದಿ ೮೭ dd 042 
ತುಂಗಾನದಿ ೬೩, ಪರೆಸಿಂಗೆಯೆ ದಣ್ಣಾ ಯಕ ೧೦೯ 
ತುಂಡೀರ ೧೨ ದಸಯಪಳಿ ೧೦೭ 
ತುಂಬೆಗನೊರೂ 24 ದಳವಾಯಿ ez 6 ೩೧: 
dos, ಇರಂಂದನಂಬಿ ಕೊಂಗರಾಯೆರ್‌ co, ದಯಿನ್ಯ ಕೊಡುಗೆ ೯೨ 

004 ದಕ್ಷಿಣ ಭಾರತ ೮೯ 
ತುಮಕುಂಬೆ ೧೦೫ ; ದಕ್ಷಿಣಾನೋೊತಿ_ಶಿನಚಾರ್ಯೆಪುರ ೧೧೬ 
ತುವುಕೊರು GB, 40 ದಾನಿ ೫೨, BA ಕ 
dodsos ನಂಬಿವರಿಶೆಟ ಯಾರ” ೯೪, ೧೦೯ ದಾನಿವಾಸ ೮೬ 
ತಂರುವರ್‌ ನಾಯೆನ್‌ ತಂಬಿರನಿ "ದಾಮೋದರ ಭಟ್ಟ ೮೮ 

ಶೆಟ್ಟ ಯಾರ್‌ ೧೦೭ ದಾಸಪನಹಳ್ಳಿ av 
ತುರೂರು ೧೬೨ Ge dao ೧೨೬, ೧೪೮ 
ತುಲಿಕೆ ಹಳಿ, ೪೮ ದಿಂಡಿನು ೭೫ 
ತಂಳು ೧೮ | ದುವ್ಮಿಗ್ರಾ ಮೊ ೮೫ 
ತುಳು ರಾಜ್ಯ ೧೮, G2, ೧೦೬  ' ದುರ್ಗ ೮೬, ೮೭ 
ತುಳುವ ದೇಶ ೯ ದುರ್ಗ ದಣ್ಮಾಯಕ Q4 ` 

 ತುಳುವರಸ ಚೌತ ೧೪೫ ದುರ್ಗಾಗ್ರಹಾರ ೬೨ 
ತೆಂಕರ್ರು ತುರವಳಿ ೧೦೭ Boa ೪೪ 
ತೆಂಗರವಲ್ಲಪ್ಪ dua ಯೌಕರ್‌ ೧೧೦ ದೆಂದುಲೂರು ೧೩೭, , 
ತೆಂಕೋನಾಡರ ೧೦೫ ದೇಪಣ್ಣ ೧೦೯ 
STOE ೯೪, ೧೩೬ ದೇವಣ್ಣ ೪೨ 
39 or ನಾಟು ನಾಯೆಕ ೯೪ ದೇನಣ್ಣ ಹೆಗ್ಗಡೆ ೮೩ 
dv, ಲು ೧೦೯ ದೇವಪ್ಪ ೫೪, ೧೦೮ 
`_ ತೆರಳಣಾಂಬಿ ರಾಜ್ಯ ೧೧ | ಡೇವರಸ 35, 63, ೧೧ 


CC-0. Jangamwadi Math Collection. Digitized by eGangotri 


೧೯೩ 


ದೇವರಾಜ ೮೧, ೧೦೧ 

ದೇವರಾಜಪುರ ೮೧ 

ದೇವರಾಯ ೮೮ 

ದೇವರಾಯ ೨೬, ೪೨, &2, ೭೧, ೭೪, ೭೫, 
೯೯, ೧೪೦ 

ದೇವರಾಯ ಒಂದನೆ ೯೯, ೧೦೧ | 

ದೇನರಾಯ ಎರಡನೆ ೧೪೦, 9, ೧೪ ೨೯ 
೫೪, ೮೨, ೮೭ ೧೦೦, ೧೬೧, ೧೭೧ 

ದೇವರಾಯ ಬೊಮ್ಮನಹಳ್ಳಿ ೧೨೧ 

ದೇವುಸೆಟ್ಟ ೧೪೧ ' 

ದೇವರಾಯಪುರ ೫೪ 

ದೇವೇಶ ರ ೯೨ 

ದೇವಣ ಸೇನಬೋವ ೨೯ 

ದೇಶಿನಾಥ ೪೨, ೭೭ 
ವಚಿಲೈ ಫೆರುಮಾಳ್‌ ೧೦೪ 

ದೊಂಡವತೆ ೨೩ 

ದೊಡೇರಿ ೧೦೯ 

ದೊಡ್ಡಣ್ಣ ಭಟ್ಟ ೭೯ 

ದೊಡ್ಡ ದವಂನ ಗೌಡ 44 

ದೋರಸಮಂದ್ರ ೧೨೫ 


P 
ಭಧನಗೂರು ೩೯ 
ಧರ್ಮಾಪುರ 43,42, ೧೬೭ 
ಧಾರವಾಡ ೧೦೧ 
ಧಾರಾಪುರ ೩೨, ೪೯, ೧೩೪ 


ಸ 
ನಂಜಯ ೫೫ 
ನಂಜನಗೂಡು ೨೨ 
ನಂಜಿನಾಥ ದೀಕ್ಷಿತ ೫೪ 
dou X ೯೧ 
E € ೧೦೯ 
ನಂಬಿಯರಾರರಂ ೧೬೬ 
ನಂಬಿಸೋಮತಶೆಟಿ ೧೦೯ 
ನಕರವನೊ ೧೩೭ ; 
ನಕರೇಶ್ವರಪಾದ...ಪದ್ಮಾ ರಾಧಕುಲಂ ೧೩೩ 
ನಕ್ಕರ ಹಲು ae 
ನಖರ ೮೮, ೧೦೬ ೧೪೦, ೧೪೨ 
NOUO ೧೩೭ 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ನಖರ..ಹಂಜಮಾನ ೧೪೦, ೧೪೨ OVI OVA 
ನಖರೇಶ್ರರ ೧೪೦, ೧೪೧, ೧೪೨ 
ನಂಜನಗೂಡು ೪೦ 

ನಗರ 94, ೨೪, ೬೦, ೭೨ 
ನಗರ ಕರಣತೂ ರ್‌ ೧೩೭ 
ನಗರತಾರ್‌ ೧೩೭ 

ನಗರ ಮಧ್ಯಸ್ತ oge 
ನಗರನೊಂ ೧೩೭, ೧೩೮ 

ನಗರ ಸಾ ನಲಂ O49 
ನಗರೆಹಾಳ್‌ ೩೯ 

ನಗರೇಶ್ವರ ೧೩೭, ೧೩೮ 
ನಗರೊತೊ ವರ್‌ ೨೪ 

ನಗಿರೆ ೧೭ 

ನಗಿರೆ ರಾಜ ೧೦ 

ನರಪ ೪೨ 

ನರಸಂಬಂ ೫೪ 

ನರಸಿಂಗರಾಜ ೩೦ 
ನರಸಿಂಗರಾಯು 22 
ನರಸಿಂಗರಾಯುಪುರ ೧೬೭ 
ನರಸಿಂಹ ೯೪, ೮೧, ೧೦೪ 
ನರಸಿಂಹಪುರ ೮೭ 

ನರಸಿಂಹ ಚತುರ್ವೇದಿ ಮಂಗಳ ೨, ೮೧ 
ನರಸಿಂಹ ದೀಕ್ಷಿತ ೫೪ 
ನರಸಿಂಹದೇವ ೨೯ 
ನರಸಿಂಹಪುರ 20 


' ನರಸೀಪುರ (ತಿರುಮಕೂಡಲು) ೫೬, ೬೪ 


ನರಹರಿಭಟ್ಟಿ ೭೯ 

ನರಸಿಂಹ ಭಾರತಿ ೬೦, ೧೭೨ 
ನರಸನಾಯಕ ೧೦೯ 

ನರಸಪುರ ೪೫ 

ನರಸಾಪುರಂ ೭೬ 

ನರಸಿ ೩೯ | 

ನರಸಿಂಗರಾಯ ಇನೊ ಡಿ ೫೬ 
ನರಸಿಂವುಯ್ಲೆ ವಿಠಕಣ ನಾಯಕ ೧೨೨ 
ನರಸಿಂಹ ಚತುರ್ವೇದಿ soon? eo 
ನರಸಿಂಹಡೇವ 20 

ನರಸಿಂಹದೇವ ೪೨ 

ನರಸಿಂಹಪ್ಪರೆ ೧೦೬ 
ನರಸಿಂಹಭಾರತಿಪುರ ೧೧೫ 
ನಕೆಹರಿದೇವ ೯೫ 


CC-0. Jangamwadi Math Collection. Digitized by eGangotri 


ನಿಷೆಯಸೂಚಿ 


ನಲ್ಲದೆಯೆವ್ಮೂ ೫೬ 

ನೆಲ್ಲೂರ್‌ ೧೧೦ 

ನಲ್ಲೂರ ರಾಜ್ಯ ೧೧ 

ನಲ್ಲೂರು ೨೫, ೧೦೦ 

ನವಿಲೆ ೧೨೬ 

ನಸವಂದಂ ೯೭ 

ನಸವಂದು ನಾಡು ₹೦, ೧೦೮ 

ನವಿಲೂರ್‌ ೫೬ 

ನಾಗಗೌಡ ೧೦೨ 

ನಾಗಣ್ಣ ೧೦೧, ೧೦೨, ೧೦೯, ೧೧೩ 

ನಾಗಸಂಡಿತ Bea 

ನಾಗಪಟ್ಟ ಣ೦ ೧೨೬ 

ನಾಗಪುರ” ೨೫ 

ನಾಗವಂಂಗಲ ೫೫ ೬೪, ೭೧ 

ನಾಗರಕೆಕೆ ೩೨ 

ನಾಗರಖಾಂಡ ua, ಜಳ 

ನಾಗಸನೂಂದ್ರೆ ೫೭, 29, ೧೧೬ 

ನಾಗಲಾಪುರ ೮೭, ೧೦೬, ೧೨೦ 

ನಾಗೂರು ೪೭ 

ನಾಗಿಸೆಟ್ಟ ಹಳ್ಳಿ ೫೬ 

ನಾಜ್ಟಾರ್‌ ೬೭, 
OOR, ೧೦೪ OON, ೧೦೬, ೧೦೯ 

ನಾಟ್ಟು ನಾಯಕ' ೯೪, c 

ನಾಡ “ಗಾವುಂಡ ೯೫ 

ನಾಡ ಗೌಡ ೧೦೦, ೧೦೧ 

ನಾಡ ಗೌಡಿಕೆ ೯೦, ೯೧, ೯೨೨.೯). 

ನಾಡಸಂತಣಿಸಿ ೧೦೪ 


ನಾಡು ೨, a, &, €, 99, 2a, ೨೮ 
WP, ೬೦, ೬೧ ೬೪, ೬೫, ೬ಲೈ 29, 24, 
av, ೭೬, ೭೭, ೮೦, Sa, Oa, ೮೪, ೮೬, 
G2, OS, ೮೯, ೯೦, ೯೧, Fa, FY, 
೯೫, ೯೬ ೯೭, ru, €€, 000, 000, 
೧೦೨, 004, ೧೦೪, ೧೦೫, ೧೦೬, ೧೦೩, 
೧೦೮,೧೦೯, 000, 000, 005, 001, 


೧೧೪, ೧೧೫, 053, ೧೨೪, ೧೨೫, ೧೨೬, 


049. ORB, ೧೩೯ 
ನಾಡುಹಳ್ಳಿ ೧೨೪ 
ಸಾನಾದೇಶಿ ೩ 
ನಾರಣ ವರೂಡಿಲ ೧೪೧ 
ನಾರಣಶೆಟ್ಟ ೧೪೦, ೧೪೧ 


೭೭, ೯೯, ೧೦೦, ೧೦೨, 


೧೯೭- 


'ನಾರಾಯಣದೇವ ಒಡೆಯೇರ೯ ೫೬ 


ನಾರಾಯಣಪ್ಪ ೬೨. 

ನಾರಾಯಣಯ್ಯ ೬೯, ೭೨ 

ನಾಯಂಕರ ೫೧ 

ನಾಯಕ ೧೪, ೧೫, ೧೬, ೧೭, ೧೮, OF, 
೨೧, ೭೬, ೨೯, 40, 45, 4b, VA, 
೪೬, ೪೯ ೫೦ ೫೧, ೫೨, AY, ೫೯೬, 
೫೮, ೫೯ ೬೨, ೬೪, 29, 22, OF, 
೯೦, FO ೯೨, €4, EY, ೯೯, ೧೦೦, 
೧೦೪, ೧೦೫, ೧೦೬, ೧೦೭, ೧೧೦, ೧೧೧, 
೧೧೯, ೧೨೧, ೧೨೨, ೧೨೪, . ೧೨೫, 
೧೨೮, ೧೩೪, ೧೩೬ಿ ೧೩೭, ೧೪೧, 
ava, ೧೭೬ 

ನಾಯಕರಿ ೧೨೦ 

ನಾಯಿಂದರು ೪೬, ೧೩೬ 

ನಾರಿ 92, ೧೦೬ _ 

ನಿಂಬೆಗಲೂ 2a 

ನಿಟ್ಟೂ ರು ೧೦೮ 

ನಿಡುಗಲ್ಲು ೨೬, ೯೭೩, Tu, ೧೦೪ ೧೦೫, 

. OAR 

ನಿರೆವದ್ಯ agè 

ನೀಲಪ್ಸನ೯ ೯೫ 

ನೃಸಿಂಹ ೧೩೭ 

ನೆಣಂಗಿ ೧೧೦ 

ad ರಂ ಕೊಡುಗೆ ೯೨ 

ನೆರನುಂಗಲ va 

gu do ೮೬ 

& 

ನೆಲವಾಗಿಲು ೯೮ z 

ನೆಲವೈಪಳಿ, ೧೧೦ 

ನೊಂಡುಗಳಿ ೯೪. 

ನೊಣವೂಂಗಲ ೧೩೨ 

ನೊಣಮುಂಗಳ ೧೨೫ 


ಪ 


ಪಂಪಾನಗರ ೧೧೯ 

ಪಂಬಂಚ ೮೬ 

ಪಟಿಣ ೨, a, ಳ್ಳಿ ಜೃ 2a; 39, 355, ೨೬, 
28, ೩೧, ೪೪, ೪೫, ೫೭, ೫೯ ೭೨, 
eà, ೭೮, ೮೦, ೮೪, OM, ೮೭. ei, 
೯೭ ee, ೧೦೧, ೧೦೫, ana, ace, 


CC-0. Jangamwadi Math Collection. Digitized by eGangotri 


೧೯೮. 


೧೧೫, ೧೧೬, ೧೧೭, ೧೧೮, 030, ೧೨೨, 


034, ೧೨೫, ೧೨೬ ೧೨೭, ೧೨೯, 
. 0435, ೧೩೫] ೧೩೬, 042, ೧೩೯, 
೧೪೦, ೧೪೨ 


ಪಟಿಣ ಸ್ವಾ ವಲಂ NAT 
ಪಟಣ ಸ್ವಾವಿಂ ೨೮ ove 
BRITO v2, ೧೧೨ ೧೪೦ 090, ೧೪೨, 
ava 
ಪಡೆನೀಡು ೧೨೫ 
ಪಡೆ. ನೀಡು ೭೫ 
Bra, DCB ರಾಜ್ಯ ೧೧ 
ಪಗೋಡ ೧೦೫ 
ಪ್ರ ಜೆಸೆಟ್ಟ ಕಾರರು ೧೩೯ 
ಪ್ರೆತಾಪಡೇವರಾಯಪುರ ೬೮ 
ಪ್ರ ತಾಪದೇವರಾಜೇಂದ ಪುರ ೫೩ 
ಬಿ 
i ತಾಪ ಹರಿಹರಪುರ ೫೬ 
ಪ್ರ jar ಹಿಷ್ಠಿ 
J ಸನ್ನ ಚನ ಕೇಶವಪುರ ೫೪ 
ಪ್ರ ಸನ್ನ ವಿಜಯಪುರ 22 
zd imag ೮೮ 
ಪ್ರಭು ೬೦ 
ಪಪಿ ಶಿಯಾರ್‌ ೯೬, ೧೦ಫ್ಲಿ ೧೦೭ 
BOE ೧೫ 
ಪರ್ಷಿಯಾ ಲೃ ane 
ಪರಸಂಗ್‌ ೮ 
ಪರಂತಲೂರು ೧೬೩ 
ಪರಾಂತಕ ೨೪ 
ಪರಾಂತಕ ನಾಡು ೧೦೦ 
ಪರಾಶರ ಮಾಧವೀಯ 2 
ಪರ್ರು ೧೦೦, 004 
ಪಲಸಪಳಿ, ೫೪ 
ಪಲ್ಲವರು ೧೨ 
ಪಳಂಗೂರ್‌ ಪರ್ರು ೯೯ 
ಪಳ್ಳೆ ಯೂರು ೭೩ 
ಪಾಂಡ್ಯ ೧೨, 99, 95, ೧೩೭ 
ಪಾಂಡ್ಕ ಕಾ| ೯, ೧೧ 
ಪಾಂಡುಚೆರಿ 40, "aa 
aus quao è, ಲ್ಕ 00, 
೧೪, ೧೬, OP, ೪೪, 
೧೪೦, ೧೪೨, ova 


೧೨, 04, 
೬೬. ೧೦೮ 
) 3 


ವಿಜಯುನಗರೆ ಸಾಮ್ರಾ ಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಪಾವಗಡ ೨೫, ೧೨೧ 
ಪಾಶ್ತ ೯ದೇನ ೧೦೧ 
ಪಾರ್ಶ್ವನಾಥ ೧೪೪ ` 
ಪಾಳ್ಯ ಘುಲಿಕೆಯೆ ಹಳಿ, ೭೦ 
ಪಾಳೆಯ ಪಟ್ಟು ಗಳು ೯ 
ಪಿಠವಂಣೆ ೯೦ 
ನಿನವೆಂಕಟಾದ್ರಿ ಹಿ 
ಪಿನಾಕಿನಿ ೬೩ 
ಪಿರಿಯೆರಾಜ ಪಟ್ಟಣ 0.22 
ಪುತಳಿಕಾಸು ೧೨೨ 
ಪುದುಕೊಟ್ಟೈ ೬೬, ೮೯ ೧೦೬ 
WAM wo Wa 
ಪುರ ೧೨೧ 
ಪುರಪತಿ ೧೨೯ 
ore ೯೨ 
ಪುರುಷೋತ್ತಮ ೧೦೬ 
ಪುರುಷೋತ್ತೆ ನಂ ಭಟ್ಟ ೮೭ 
ಪುರುಷೋಕ' ಮೆ ಭಾರತಿ 20, O24 
ಪುಲಿಕಟಃ ೧೨೬ 
BORIS ಗೌಡ ೧೦೯ 
ಪುಲಿಯೂರ್‌ ೯೪ 
ಪುಳ್ಳಿಯೂರ್‌ ೧೦೪, 002, ೧೦೯, ooo, 
೧೧೨, 004 
ಪೂರ್ವ ವಾರ್ಯಾದೆ a 
ಪೆಕುಂದ- uu, €2, TU, 054, ೧೩೨ 
ಪೆಣ್ಣಡಂ ೧೦೦ | 
ಪೆನ್ನ ಹೋಬಿಳಂ 22 gh 
ಹೆನುಗೊಂಡ ೧೨, 22, ಚಣ್ಣ ೧೨೫೪, ೧೨೬ 
042, O49, ೧೪೦ 
ಪೆನುಗೊಂಡ ರಾಜ €, ೧೧ 
ಪೆಮೊ euo 
ಪೆನು ಯೆ ೫೨ 
೬ 
ಪೆರಿಯ ಗೋವಂಲಿ ೧೧೦ 
ಪೆರಿಯ ನಾಟಾ ನ್‌ ಸಂಧಿ ೧೦೦ 
ಪೆರಿಯನಾಡು "೧೦೭ ೧೧೧ 
ಪೆರಿಯಪೆವ್ಮೂಯ ನಾಯಕರ್‌ ೧೧೩ 


| ಪೆರಿಯನಾಯಕ 024 


ಪೆರಿಯನಾಯನ 054 
ಪೆರುಂಗಳೂರು ೧೦೬ 
ಫೆರುನುಳದೇವ ೧೧೧ 


CC-0. Jangamwadi Math Collection. Digitized by eGangotri 


ವಿಷೆಯಸೊಚೆ 6೯೯ 


ಪೊಸನಾಡು ೧೨೬ 


e 
ಪೋರ್ಟೊಗೀಸ್‌ 9, €, o5, ೧೯, ೯, 


೧೧೬, ೧೨೬ 
dp do, ರ್‌ oka 
ಪೌರಆಡಳಿತ ೨ 
ಪ್ರೌ ಢಜೇವರಾಯಪುರ ೭೫ 


ಬ 
ಬಂಕಾಪುರ QS, ೧೨೬ 
ಬಂಗಾಳ ೮ 
ಬಂಡಿಯಹಳ್ಳಿ ೨೬, ೨೮, ೩೫ 
ಬಂಡೆಹಳ್ಳಿ ei; ೯೯, ೧೩೫, ೧ರ್ಷ೯ 
ಬಂಡಿಗನಳಿ ೮೮ 
ಬಡಕೆರೆ ೨೭ 
ಬಡಗನಾಡಂ ೧೦೮ 


ಬಡಗೆರೆ ೧೦೮ 


ಬದಳೆರೆ ೪೭ 

ಬನಗವಾಡಿ ೧೦೪ 

ಬನವಾಸಿ ೫೨, 84, ೬೬, ೬೭ 
ಬನವಾಸಿವಂಂಡಲ (೧೨೦೦), € 
ಬವಂ ಣ್ಣ ೯೦ 

ಬಯಿರಪೆ ೯೧ 

ಬಲಬಿಜ ಣ ಬೆವೌ ಶೆಟ ovo 
ಬಲ್ಲಗಾವುಂಡ ೧೩೨ 

ಬಲ್ಲಬಳಿ GOT seme} ava’ 
ಬಲ್ಲಗೌಂಡ ೧೨೫ 

ಬಲಾ 3 ಳಪುರ ೭೫ 

ಬಲೆ 'ಕೆಗಾವುಂಡ ೧೨೪ 


004, ೧೧೪ 


| ಬಲೆಯಹೆಳ್ಳಿ ೫೩ 


ಬಸರೊರೂ ೨೭, 92, ೧೨೬, ೧೪೦, QVO, 
೧೪೨, ೧೪೫, ೧೪೬ 

ಬಸವರಸ ೨೭, ೪೭ 

ಬಸವಪಟ್ಟ £ ೧೨೪ 

ಬಸನಪಟ ಣಗಾ ವಂ ೧೨೯ 

ಬಹವಂನಿ ೪೯ 

ಬಳೆಗಂಳ (ಬೆಳಗೊಳ) ೨೨ 

ಬಳ್ಳಾರಿ ೨೭, Qa, 92, &O, 24 

ಬಳೆಯ ೮೪ 

ಬ್ರಹ್ಮ ಜೀಯ ೨೪ — 

ಬ ನಾಥ ೭೯ 


ಬಲನಾಥ uo 

ಬ್ರ ei ajo, ೬೦, ೮೨, 82 

ಬಾಗವಾದಿ ೬೯ 

ಬಾಗಂಂಜಿ ೮೬ 

ಬಾಗಳಿ ೪೬, ೭೮ 

ಬಾಚಣ್ಣ ava 

ಬಾಚಹಳ್ಳಿ ೫೪ 

ಬಾರ್ಬೊಸ ೧೫೨ 

ಬಾರಕೂರು €, ೧೨, ೧೮, 95, 58, 90, 
40, 90, ೪೨, ೧೦೯, ೧೨೩, ೧೩೯, 
೧೪೦, ೧೪೩, ೧೪೪, ೧೪೫, ೧೪೬ 

ಬಾರಕೊರುರಾಜ ೧೦ - 

ಬಾರಹೆ ಕನ್ಯಾಪುರ Qo 

ಬಾರಿ_ ಕಾಪು ೩೮ 

ಬಾಳೆಬಳಿ, ೧೦೪ 

ಬಾಳು ಳಿ ೭೮ 

ಬಿದನೂರು ೧೨೬ 

ಬಿದರೆ ೧ ೧೮ 

ಬಿಜಾಪುರ ೧, ೧೯, va 

ಬಿದಿರೂರು ೮೬ 

ಬಿದಿರೆ O49, ೧೩೯ 

ಬಿಲ್ಲಗೊಂ ಡನಹಳ್ಳಿ ೫೫ 

DRT, ನಾಯಕ ೨೫ 

ಬುಕ್‌ & &, 0, €, ೨೨ 44, Ha, ೯೯, 
೧00, Q4, ‘ato 3 

ಬುಕ್ಕ (ಇಮ್ಮಡಿ) ೩೦, 2%, Vo, ೧೦೧, 
೧೪೬ 

ಬುಕ eo 38, ೯೪, ೧೨೬ 

ಬುಕ Ostia) ೬೨ 

ಇವು ಡಿ ಬಂಕ್ಕರಾಜಪುರ ೫೪ 
& 

ಬುಕ್ಕರಾಯಪುರ ಷ್ಟಿ 


ಬುಡಪಸೆಟ್ಟ Q44 


ಬಂಡನಹಾಳಂ 20 ೭೫ 
ಬುದಪಸೆಟ್ಟ 0493 
ಬುಲ್ಲಪ ೭೧ 
ಬೂದನಹಳಿ, ೪೮ 
ಬೆಂಗಳೂರು ೨೮, ೧೩೨ 
ಬೆನಕನಹಳಿ, ೭೩ 

ಳ 
ಬೆಲ್ಬೂರು ೧೩೦ 
ಬೆಳಂದೂರು ೧೭೦ " 


CC-0. Jangamwadi Math Collection. Digitized by eGangotri 


-O 7 ನಿಜಯನಗರಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಬೆಳಗಂಳೆ ೧೦೬ 
ಬೆಳರೆ ೮೬ 
ಬೆಳವಟ್ಟ ೧೦೭ 
ಬೆಳೊ ಜೀ ೬೮ 
ಬೇಲೂರು ೧೨೫ 
ಬೇಲೂರು Q2, ೬೧, ೧೨೫ 
ಬೇಹಾಗಾರ ನರಸಿಂಗ ೬೯ 
'ಬೇಚರಸ ೧೦೮ 
ಬೈಂದೂರು ೧೨೬ 

ojos. ೭೮ 
dim ಪಳ, at 

ರಪ ಹೆಗ್ಗ ಡೆ೬೦ 
ಬೈರಪ್ಪ ೯೪” 
ti dato t4 

ಯಿಚದಣ್ಣಾ oF ೧೪೬ 
ಬೊಮ್ಮ ಣ ) 0o, ೮೭, ೧೧೫ 
dass ಗೌಡ ೪೮, 20 
ಬೊವ್ಮೂ ದೇವ ೬೨ 
LA ES ) ajo 92, ೧೧೫, ೧೦೬, 
ಬೊಮ್ಮ ನಹಳ್ಳಿ ac 
Basa oov. 
ಬೊಲ್ಲುರಾಜ ೬೬ 
ಬೋರ 22 
ಬೋಯಿಡು 3೫ 
ಬೌರಿಂಗ್‌ಪೇಟಿ ೧೨೫, ೧೩೮ 


ಭ 
ಭಂಡರಪಳಿ, ೫೫ 
ಭಗವತಿಘಟ್ಟ 
BU oF o 
ಭಯಿರಸಣ್ಣಾ ಜಿ ea 
ಭಟ್ಟ ರತ್ನಾ ಕರ (ನಾಗನಂಂಗಲ) 
ಭದ್ರೆ ೧೮ 
ಭಡ್ರೋಜ ae 
ಭರತವಳ್ಳಿ ೬೧ 
ಭವಭೂತಿ ೫೨ 
ಭಾರಂಗಿ ೮೬, ೧೨೭ 
ಭಾರತ ೫೧ 
ಭಾಸ್ನರಾಚಾರ್ಯ ೪೧, ೧೩೭ . 
ಭಾರತೀ ಕೃಷ್ಣ ತೀರ್ಥೆ ೧೬೯, ೧೩೦ 


ಭಾರತೀತೀರ್ಥಶ್ರಿಪಾದ ೧೭೦ 
ಭೂಪತಿಕೆರೆ ೧೧೯ 
ಭುವನೈಕ- ವಿತ ತ್ರನ್‌_ಮಡಿಗೈ ey 
ಭೂತಂಡಿ ಹೊರುವ ೬೭ 
ಭೈರಪ್ಪ ೯೧ 
ಭರರೆಸ ೬೧, ೮೨ 
ರವ ೧೩೫ 
ಭೈರಾದೇವಿ ೧೩೬ 
ಭೋಗರಾಜ ೬೬ 


ವು 


ಮೇಂಗಲಗ್ರಾವಂ ೧೦೮ 

ವಂಂಗಳಾಪ್ರೆರ ೧೦೬ 

ಮುಂಗಳೂರಂ €, ೧೦, 04, OU, Ha, 
೧೨೫, ೧೨೬, ೧೩೮ 

WOO ೮೮ 

ವಂಂಚಾರ್ಯ ೩೨ 

ಮೆಂಡಲ ೯ 

ವೂಂಡಲಂ ೨೨ 

ವಂಂಜಯ 004, ೧೦೭ 

ವಾಂಡುನಾಡು ೧೦೭ 

ಮಂಡಲೇಶ್ವರರಾಜ ೧೪ 

ಮಂಡ ೫೯, ೬೪, ಹಿಲ್ಕ YO, ೧೨೧ 

ಮಂತ್ರಿ ವಂಂಡಲ ೭ 

ಮಂದಿಸೆಟ್ಟ ಕಾರರು ೧೩೯ 

ಮುಂದು ೧೧೪, ೧೧೫ 

ಮಂದುನಾಡು ೯೬, ೧೦೧, ೧೦೮ 

ವಂಂದೋಜ ೬೦, ೮೦ f 

son, ಮಂಡಲಂ ತಿರುವಯಪಾಡಿ ೧೦೪ 

ವಂಶ ೧03, ೫೯, ೬೦, ae, 29, oe, 
೧೧೦, ೧೧೧, ೧೩೯, ೧೪೦, ೧೪೧, 
೧೪೨, ೧೬೯ 

ಮಡುವಿದಿ ೨೬ 

ವೌಡುವಿಳಾಗಂ ೧೦೦ 

ವಂಣಿಗಾರಕೇರಿ ೧೪೦ ' ಸ 

ಮದಕರಿ ೩೬ 

ವಂದಕೇಶವ ೧೧೨ 

ಮದರಾಸು ೧೦ 

ಮಡದ ಗಿರಿ ೯೧ 


[^| 
sod AD ಹಳ್ಳಿ ೯೨ 


CC-0. Jangamwadi Math Collection. Digitized by eGangotri 


ನಿಷಯಸೂಚಿ 


ಮುದಕರಿನಾಯಕೆ ೯೨ 
ವಂದುರೆ ೨, 6, €, ೧೧, ೧೬, ೧೭, ೧೯ 
ವನಂದೂರು ೪೨, ೫೫, ೫೯, ೬೦, kW, 22, 
೮೦, ೮೧ 

ಮಧು ಭಟ್ಟಿ ೭೫ 
WIG, ೧೨೬ 
ಮುಧಂಸೂದನಪುರ ೧೭, ೬೪ 
ವಂನಕಿ ಗ್ರಾ ವಂ 20 
ವಂನಿಸಸೆಟಿ ಕಾರರು ೧೩೯ 

‘i | 
ವಂನೆಸಾವಿ VQ 
" ಮೆಯಿಲೆ ೧೧೦ 
ವಂರಗನೆಕುಂಟಿ ೫೬ 
ಮರಿಭಟ್ಟ ೧೧೫ 
ಮರಿಸೆಟ್ಟ 043 
ವಂಲತೂರು ೭೨ 
ಮಲಪುರ ೧೨೪, ೧೩೫ 
ಮೆಲಬಾರ್‌ ೮ 
DIYA ೧೬೩ 
ಮಲ್ಲಪಣ್ಣ. ೧೨೪ 
ಮಲ್ಲಪ್ಪ ೭೪,: ೧೦೧, ೧೦೮, ೧೪೧ 
ಮಲ್ಲಪ್ಪ ಮಾರಭಕೆ ೧೨೧ 
sog ajo, Bodo WE - 
BINT ೩೪ 
ಮಲಿಭ 3, ೧೧೫ 
ಮಲ್ಲಿಕಾಫರ ೪೯ 
ಮಲ್ಲಿಕಾರ್ಜನ va, ೧೦೦, ೧೩೫ 
ಮಲ್ಲಿಕಾರ್ಜುನದೇವ ಮಹಾರಾಯ ೦ 
ವಂಲ್ಲಿಕಾರ್ಜನರಾಯೆ ೧೦೫ 
ಮಲ್ಲಿಕಾರ್ಜನ ವಿದ್ಮಾಶಂಕರಸ್ತಾವಿಂ ೫೯ 
ಮಲ್ಲಿನಾಥ ೮೭, ೯೯, ೧೩೫, ೧೩೬ 
ಮಲ್ಲಿಭಟ್ಟ ೭೬ 
soon Na 
Sagona, o ೭೫ 
ಮೇಲೂರು 29, ೧೩೬ 
ವಂಲೆಸನಿ ೨೭ 
ವಂಸಣಹಳಿ, ೧೦೪ 
ಮಸಿನಯೊನ ಬಂಡು, ೨೫ 
ವನಂಹದೇವ ೧೪೦, ovo 
ಮುಹವೂ ದ್‌ ಗವಾನ್‌ ೨೯ 

೬ 
ಮಹಂತ ೧೦೧ 


14 a 


ಮಹದೇವ ovo 
ವಾಹರಸ ೧೦೮ 
ವೊಹಾದೇವಣ ೧೨೬ 
ನುಹಾನಾಯಕಾಚಾರ ೯೨ 
ವುಹಾನಾಯೆಕಾಚಾರ್ಯ 
ಎಲ್ಲಪ್ಪ ನಾಯಕ ೧೦೯ 
ಮುಹಾನಾಯೆಕಾಚಾರ್ಯೆ 
ನಿಡುಗಲ 385 t$ ನಾಯಕ ೧೦೪, ೧೧೦ 
ಮಹಾಜನ NO, ೫೨, ೫೪, ೫೫, ೫೭, ೬೦, 
&4, &V, ೬೫, &à, d2, du, kV, 
20, ೭೨, 28, 29, ೭೫, 22. ಲಂ, 
೮೧, GA, €t, 004, ೧೦೫ 
ಮಹಾಜನ ಸಭೆ ೨ 
ವಂಹಾಜನರು ೨೪ 
ವಂಹಾದೇವಪುರೆ ೮೬ 
ವಂಹಾನಾಡ ಪ Am ‘Ok 
ಮಹಾನಾಡು "s, ಲಷ, ೮೪, O4, Gè, 
೮೭, Se 
ವಂಹಾನಾಯಕಾಚಾರ್ಯ್ಯ az, .4& 
ವಾಹಾನಾಯಕಾಚಾರ್ಯ 
ತಿಮ್ಮಣ್ಣ ನಾಯಕ ೯೭ 
ವುಹಾನಾಯೊಕಾಚಾರ್ಯೇ 
ವಿಡುಗಲ್‌ $50 e ೧೦೫ 
ಮೆಹಾಪ್ಯಭೂು ೬೧ 
ಮುಹಾಬಲದೇವ ೧೪೨ 
ಮುಹಾವೂಂಡಲೇಶ್ವರ ೫೬ 
ವಾಹಾವಂಂಡಲೇಶ ರ does tds ori 
ಚಂ ಗಲ ಪಿರಿಯರಾಜಯ್ಕ್ಮ ದೇನ Q4 


ಸುಹಾನ ಡಲೇಶ್ವರ ತಿರುನಂಲರಾಯೊ ೮೧ 


ಮಹಾಮಂಡಲೇಶ್ಸೆ ರ ತಿರೌವುಲರಾಯಂ 
ರಾವುರಾಜಯ ವಂಹಾರಸಿ ೪೫ ' 
ಮುಹಾವೂಂಡಲೇಶ ರ ರಾವಂರಾಜ 
ತಿರುವುಲರಾಜಯ್ಕೆ ದೇವ ೨೬, ೯೮ 
ಮಹಾವಂಂಡಲೇಶರ 
0952095 ಜಗನಾಥ ೮೬ 


| ಮುಹಾವೂಂಡಲೇಶ್ವ ರ DMT, Ba 


ಮಹಾಮಂಡಲೇಶ ರ ವೀರ ಪಾರ್ವತಿ ರಾಯ 
028 

ಮುಹಾನುಂಡಲೇಶ್ವರ ಶ್ರಿ ಶಿೀರಂಗರಾಜ ೧೩೬ 

ಮಹಾರಾಜ ೧೪ 


CC-0. Jangamwadi Math Collection. Digitized by eGangotri 


೨೦೨ 


ಮುಹಾಲಿಂಗಂ ಡಾ. ೧೫೭ 
ವಂಹಾಸಭಿ ೨4, ೨೪ 
dou ಸಾವಂತಾಧಿಪತಿ ೩೨ 
ಮಹಾವನಡ ವೈವಹಾರಿ ೧೨೫, ೧೨೯ 
ವಂಹಿಮಸೆಟ, ೧೩೮ 
ಮಹುಅನ್‌ ove 
. ಮಹೇಶ್ವರ ೬೫ 
ವಂಳಲೂರು ೬೯, ೧೦೦ 
ಮಳವಳ್ಳಿ 4€, ೪೦ 
^ ಮಳುನಾಡು ೯೦ 
ನಿಂತಾಕ್ಷರ à, ೧೫೭ 
$3095 45 
ಮಾಗಡಿ ೫೬, ೮೬, ೧೨೧ 
ಮಾತಂಗ ಪರ್ವತ ೧೧೯ 
ಮಾತೃಹಳ್ಳಿ ೭೨, ೧೦೩ 
ಮಾದಣ್ಣ ೯೦ 
ನಕಾದಪ ಯ್ಯ ೫೮ 
ಮಾದರಸ ೧೮, ೧೦೪, ೧೧೪ 
ಮಾದರಹಳಿ, ೯೫ 
ವಕಾದರೈಸನ್‌ ಪಳ್ಳಿ, ೯೪ 
ಮಾದವೇಶ್ವರ. ೯೯ 
ಮಾಧವ 4, ೫೩, ೫೪, ೬೬, &2, ೭೦ 
ಮಾಧವದಾಸ್‌ ೧೬೩ 
ಮಾಧವಫುರ ೫೫ 
ಮಾಧವ ವಿರೂಪಾಂಬಿಪುರ ೮೭ 
ಮಾಧವ ವಿರೂಪಾಕ್ಷಪುರ ೧೧೧, ೧೧೫ 
ಮಾಧವನ ಸರಸ್ಪತಿ ೬೦ 
ಮಾಧವಾಂಕ 44, ೧೧೪ 
ಮಾನಸೋಲ್ಲಾ RQ. 
ಮಾನ್ಯ 044 
ಮಾಯಣ್ಣ 22 
ಮಾಯಿದೇವಿ ೭೧ 
ಮಾರಗಲ್‌ ೧೨೯, 044 
ಮಾರಪ್ಪ ಲ್ಕ ೧೨, ೫೨ 
ಮಾರಿಹಳಿ 29 
ಮಾವಿನ ಸೇರಿ ೮೧ 
ಮಾಸನೆಗ, d ೫೯, ೬೦, ೮೦ 
ಮಾಹೇಶ' ರ ೬೬ 
ವಕ ಜಿ" ಜೀಯ ೧೧೧ 

ಕಣ 
saga 08 ೫೪ 


ತ್‌ 


ವಿಜಯನಗರ ಸಾಮ್ರಾ ಜೃದಲ್ಲಿ ಸ್ಥಳೀಯ ಸರ್ಕಾರ 


332383 ಯೆ ಕಂರಂಚಿ ೭೭ 
ವುಂಡ ೮೬ 
ಮೋತಿ ಯೆ ಕೌರಂಚಿ, ೭೬ 
ood ಯೆರಸರ್‌ ಇಲಾಮನ್‌ 
ಸುನಾಸನಾಯಕರ್‌ ೧೦೭ 
odo ಪೀರಪ್ಪ ೨೦, ೨೧ 
ಮಂತ ರಂ P 
ಮಂತೆನೆಹಳ್ಳಿ ೧೨೪ 
ಮೋದ್‌ಗಲ್‌ ೨೩೭ 
ಮೊದನಾಡಂ ೨೩ 
ಮೊದವಂಕನಾಡು ೯೫ 
Woot ಣ್ಣ ದಣಾ ಯಕ ೧೩೬ 
ood a. d, € x 
ಮಂಡೆಯ ೧೨೪ 
ಮಂದಂವಂಕ ೧೧೪ 
ಮೊದು ಪೀರ ವಾಹಿಪಾಲ ೨೧ 
ಮಂನಿಯೂರು ೧೧೦ 
ಮಂರುಗಲ ಮಂಟ್ರಿಪ್ಪ ೨೫ 
ಮೊರುವಾಗಿಲು ೨೬ ` 


`ವಂತಿಲವಾಯಿಿತಿ ೧೪೮ 


ವಂದೆ Bre woe 04.9 

ವಂಂಳಬಾಗಿಲಂ ೧೧, ೬೫, ೬೮, ೧೦೭ 

ವಂಚಳುವಾಗಿಲಂ ೬೫ 

ವಾಳವಾಯಿೀ ೧೨೫ 

ವಂತಳಿವಾಯಿಿ ನಾಚಿದೇವಿ ೫೮ 

ನುಂಳಾವಾಯಿ ನಾಚಿಪುರ ೫೭ 

ವಂಂಳುವಾಯಿಂ ರಾಜ್ಯ ೯ 

ಮೂಡಕೇರಿ ೪೭, ೧೪೦ 

ಮೊೂಡಬಿದರೆ Q49, ೧೩೯ AVA, ೧೪೪ 

ಮೌೋೊಡಿಗೆರೆ «o, ೮೧ 

SOON? V ೬೭ 

ಮೂಲಿಗರು ೬೨, ೯೬ 

ಮೆಯ್ಕೂರು ೯೯ 

ಮೌರ್ಜನ್‌ ೧೨೬ 

ಮೇಗಂಂದ ೮೨, ೮೬ 

ಮೇರ 29 

ಮೆ Says ೧೨೬ 

Bo An ೮೪ 

ನೆನ್ಫಿಸೊರು ೧೭, ೨೬, mà, BE; ೬೪, AH, 
೬೭, ೮೯ 


CC-0. Jangamwadi Math Collection. Digitized by eGangotri 


ro” A cem Oe s we ಇಂದು ಮು ಜಂ mae ee ee ee eee we ಈ - 
a 





so 4 ೮೭ 

ಮೈಸೆ ಗ್ಯಾವಂ ೧೧೧ 
ಮೊದೊರು ೪೬ 
ಮೊಸರೂರು ೮೬ 


ಷೊದಿಸಿಯೆರ್‌ ಕಂಬಯೆರ್‌ ಎರುವಾರೈ ೯೪ 


ಮೊಳೆಕಾಲೂ do 94 


ಮೋಡೆಯ ಹಳ್ಳಿ ೨೮, ತ್ಲಿಜಿ 


ಮೋಡಳಿ vo, ೮೬ 


ಮೋಡೆಯಂ ಹಳಿ, ೨೬ 


ಮೋಡೆಹಳ್ಳಿ vo, v5, ೮೬ G2, ೯೯ 


O49, ೧೩೬ ೧೩೯ 
ಯೆ 


ojos BARRO ೧೦ 
ಯಂಗಿವಂಳಲಿ ೫೮ 
ಯೆದಂವಣ ೬೧ 
ಯರಗಂಡಿ*೩ 
ಯರಲಿಂಗ 22 
ಯಲಹಂಕ ೯೦, ೧೧೦ 
ಯಲ್ಲಪ್ಪ ೪೫ 
ಯಲೂರು ೯೧ 
chon d) ಹೋಬಳಿ ೯೩ 
ಯಳಂದೂರು eo ' 
ಯೆಳಸೆ ೬೬, ೬೭ 
ಯೀರಿಶೆಟ್ಟ ೧೧೧. 
ಯೂರೋಪ್‌ ೪ 
ಯೊಡನಾಡು ೫೨ 
ಯೆವರ್ತಾಲ ve, ava 
ಯೆಲವಣ ೩೫ 
ಯೋಗನರಸಿಂಹ ೬೨ 
ಯೋಜಯೆ ೧೧೦ 


ರಂಗನಾಥ ೫೨ 
ರಂತವಳಲಂ ೨೬ 


ರಕ್ಕಸತಂಗಡಿ (ತಾಳಿಕೋಟಿ) ೮ 
ರಕ್ಕಸತಂಗಡಿ ಕದನ (ತಾಳಿಕೋಟಿ) ೧೬ 


ರವುತ್ತ ಪ್ರರ at 
ರಷ್ಯಾ ೪ 
ರಾಗನಹಾಳು ೭೩ 
ರಾಗಾಲಪಾಡು ೨೩ 


ವಿಷಯಸೂಚಿ 


ರಾಘವೆ ೪೯ 

ರಾಚಪ, ೪೭ ೭೪ . 
ರಾಜಪ್ರತಿನಿಧಿ &, 2, ೯ 
ರಾಜಗಂಭೀರರಾಜ್ಞ ೯ 
ರಾಜತ, ೫ 

ರಾಜದೇವ Howe. ಅರಸು ೮೬ 
ರಾಜನಾಥ ದಿಂಡಿನಂನ ೬ 
ರಾಜಬವನಹಳಿ, ೫೭ 
ರಾಜಬಾರನಹಳ್ಳಿ &4 
ರಾಜರಾಜಚೋಳ ೭೨ 
ರಾಜರಾಜರ್‌ ೧೦೪, ೧೦೯ 
ರಾಜಾಗಾರ ೧೦೦ 
ರಾಜಾಡಿಬೆಲ್ಲತೂರಂ ೨೮ ` 
ರಾಜುಗಿರಿಪಟ್ಟಿ ಣ ೧೨೨ 
ರಾಜಂದೇವಗೌಡ ೧೨೨ 
02390699029 ೪೪ 

ರಾನು ೧೨ 


"ರಾಮಗೌಡ ೯೦, ೯೧, ೯೨ 


ರಾಮುಚಂದ್ರ ,&e, SO, ೯೫, ೧೦೪ 
ರಾವಂಚಂದ್ರಭಾರತೀ 20, ೭೯, ೧೭೩ 
ರಾವಾಚಂದೆ AND ೫೭ 
ರಾವಂಣ ಫ್ಯಾ 20" 
ರಾವದೇವ ನೌಹಾರಾಯೊ ೨೫ 
ರಾವಾದೇವರಾಯ ೮೧ 
ರಾವುನಾಡ್‌ ೮೯, €2, ೧೩೬ 
ರಾವುಪುರೆ ೪೯ ೬೪, ೧೨೦ 
ರಾವುಯ್ಯ ೬೨ 
ರಾನೊರಾಜ ಜಲ 
ರಾವಂರಾಜಯಂ ೧೩೫ 
ರಾನಾರಾಜಯ್ನ್ನ ೪೫, 99, ೮೧ 
09583098 ವಿಶ ಲ ೧೭ 
ರಾವಂರಾಯ ೭ QU, OF 
ರಾಮುರಾಯೊ ವಿಠಲ ೧೯ 
ರಾವಂ.ಸೀತಪುರ ae 
ರಾಮೇಶ್ವರ ೪೯, ೧೨೬, ೧೩೪ 
ವ 
ರಾಮೇಶ್ವರ ಗ್ರಾವಂ ೧೨೪ 
ರಾಯಚೂರು 22, ೧೨೬ 
ರಾಯಣ್ಣ ೧೧೨ 
ರಾಯದುರ್ಗ ಪ್ಲಿತ್ಸಿ 
ರಾಯಪನ ಹಳ್ಳಿ ೭೩ 


CC-0. Jangamwadi Math Collection. Digitized by eGangotri 


೨೦೦ 


409 


ರಾಯೊಪ o3, ೪೭ 
ರಾವುತ್ತಪುರ av 
'ರಾವುಡು ೮೭, ೧೦೮ 
ರುದ್ರಾಕ್ಷಿ ಒಡೆಯ ೧೪೧ 
ಕೇವಿನಾಯಕನಹಳ್ಳಿ 22 
ಕೊಟ್ಟಿ ಹಳ್ಳಿ 4b, X 


© 

ಲಕ ಗೊಂಡನಹಳ್ಳಿ ೫೭ 
ಲಕ ಣ ದಂಡನಾಯಕ 02 
ed 

ಲಕ $ ಪುರ ೧೩೫ 
o ನಾಯಕರ್‌ ೧೬೪ ` 
ಲಕ್ಕರಸಪ್ಪ ೧೧೧ 
OF ORG ಮಕ್ಕಣ್ಣಜೀಯ ಅಯೀರಿಶೆಟ್ಟಿ 

೧೦೯ 
ಲಕ್ಸಿಶೆಟ್ಟಿ ೭೮ 
ಲಕ್ಷಿ, ದೇವಿ ೩೪ 
`ಲಕ್ಷ್ಮೀಧರಾರ್ಕ ೫೩ 

& 
ಲಕ್ಷಿ (ನಾರಾಯಣ &€, ೭೦, 000, 004 
ಲಕ್ಷ್ಮೀಪತಿ ವರಹ ೧೨೨ 
ಲಕ್ಷ್ಮಿ ಪುರ ೧೨೬ 
ಲಕ್ಷ್ಮ ಶ್ವ ರ ೧೦೧ 
ರಿಂಗಣಗೌಡ ೧೨೨ 
ಲಿಂಗಣ ೨೫, 45. 

te 

ಲಿಂಗವು ೭೮ 
ಲಿಂಗರಸ ೨೮ 
ಲಿಂಗರಸಸೆಟ್ಟ ೧೩೪ 
ಲಿಂಗಸೆಟ್ಟ non 
Cones, 3 9.9 


ಸ 
ವಂಶಪುರ ೧೩೮, ೧೪೪ 
ವಗಟಿ ೭೪ 
ವಖಲಿಗೆರೆ ನಾಡು ೧೩೨ . 
ನಡ ಈರೆ ೩೭. 

ಡೆ. ನ್ಮವಹಾರಿ ೧೨೫, ೧೨೬, ೧೨೯ 

ae ಹನುಮನ ೨೫ | 
ವರದರಾಜ ೭೪, ೧೦೪, ೧೦೯ 
ವರದರಾಜ ಚತುರ್ವೇದಿ ಮಂಗಳಂ ೧೧೧ 
ನರದರಾಜಮ್ಯ ೮೫ 


ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ವರದರಾಜವ್ಮೂನಪಟ್ಟ ಣ ೧೨೦, ೧೨೧, 044, 
Oa? ; 

ವರದಾ ೫೨ 

ವರದಾದೇವಿ ೧೨೦ 

ವರಾಧೀಶ್ವರ ೨೯ 

ನಲಂಗೈ ೧೦೦ 

ವಲ್ಬನಾಡು ೧೦೬ 

ವಲ್ಲಪ್ಪ Ge Sos of ೯೬, ೧೧೦ 

ವಸುಧಾರಯೆ' AER ೧೦ 


- ವಳಂಗೈ 9e 


ವಳೆನಾಡು ೨೨ 

ವಳಿತ ೧೧, 34 

ವ್ಯಾಸತೀರ್ಥ ೫೫ 

QB ವರಾದಿತ್ತ ೧೬೧ 

ನಿಜಯೆನಗರ o, ೨, à, 9, &, 8, ಲ್ಕ, 

೧೪, ೧೫, Ok, CB, ೧೯, 

೨೨, ೨೩, ೨೪, ೨೬, ೨೮, 
3€, 40, 44, ೩೫, ೩೬, ೩೮, ೪೧, 
೪೨, ೪೯ ೫೦, ಜ್ಯ ೫೮ ೬೦ ೬೨, 
£0, 29, ೮೦, ೮೧, 88, ೮೪, ೮೫ 
OF, ೯೦, ೯೧, €5, T2, ೯೩, ೧೦೬, 
೧೧೦, ೧೧೪, ೧೧೭, ೧೧೮, ೧೧೯, 
೧೨೬, ೧೨೮, ೧೩೪, ೧೩೯ ೧೪೦, 
೧೪೨, AVA 

ವಿಜಯಪುರ ೯೧ 

ವಿಜಯವಿರೂಪಪುರ ೧೨೦, ೧೩೫ 

ವಿಜ್ಞಾ ನೇಶರ a 

ವಿಠಪ್ಪ ೧೧೫ 

QOO QU, ೧೧೯, ೧೩೫ 

ವಿಠಲಣ ೧೧೫ 

noms ನಿಂ ೧೧೮ 

ವಿಠ್ಠಣ್ಣ ೭೧, 044 

ag da ೧೨. 

ವಿಣ TOS ೪೮ 

Du wed ೭೩ - 

ವಿದ್ಯಾತೀರ್ಥ ೧೭೦ 

ರಣ ೧೬೯, ೧೭೦, ೧೭೧ 
ವಿದ್ಯಾರಣ್ಯಪುರ ೫೯ a 
ರಣ್ಯಭಾರತೀ ೫೯ 
ದೈೇಶ್ವರಪುರ ೫೪ 


CC-0. Jangamwadi Math Collection. Digitized by eGangotri 


. ವಿನಾಯಕ ೧೦೫ 
ವಿರಯ್ಕ ಚಿಲೈ 49, ೬೬ 


dane ಬಂ, 62, 000, ೧೦೮, ೧೧೪ 


ವಿರೂಪಣ್ಣೊ oss ೧೦೪ 
ವಿರೂಪರಾಯ ೮೮ 

ವಿರೂಪ usd, ೫೮ 
ವಿರೂಪಾಕ್ಷ ೪೦, ೫೪, &5, ೧೧೯ 
ವಿರೂಪಾಕ್ಷಪುರ ೭೫ 

ವಿಷ್ಣು ೧೦೦, ೧೧೦ ` 

ano ಮೂರ್ತಿ 49 

Oxo ಪುರ ಹಿಪ್ಪಿ 

ವಿಷ್ಣುಸವಂಂದ್ರ ೬೮, 20, ೧೫೨ 
ವಿಶ್ವನಾಥ ೧೯, ೧೪೧ 
ವಿಶ್ವನಾಥ ನಾಯಕ ೧೬ 
ವಿಶಾಖ ೧೩೭ 

ವಿಶೆ (ಶ್ವರ 9151 


ನೀರಕ್ಸಷ್ನರಾಯ ನುಹಾರಾಯೆ ೧೧೯ ' 


ವೀರಣ್ಣ ೮೩, ೧೧೧, ೧೧೫ 
ವೀರಣ್ಣ ನಾಯಕ ೧೩೪ 
ವೀರನರಸಿಂಗ ದೇವರಾಯ ೨೭ 
Hed ನರಸಿಂಹ ೩ 
Sed ನರಸಿಂಹ ಬಂಗ.೧೪೫ 
ವೀರನಾರಾಯಣ ೧೩೭೩೭ 
ನೀರಪ್ಪ ೧೦೭ ೧೦೮, ೧೨೧ 
_ ವೀರಪಾಂಚಾಲ OBA, ೧೫೪ 
ಫೀರಪುರ ೨೭, Vea 
ವೀರ ಬನಜಿಗೆ ೧೪೮ 
ವೀರ ಬಲಾ ಳರಾಯ ೯೨ 
ವೀರ ಬಂಕ to ೫೩ 
ವೀರಭದ್ರ Q4, 20, ೮೫ 
ವೀರಭದ್ರ ನಾಯಕ ೧೭೪ 
ವೀರಭೂಪಾಲ ೯೯ 
ವೀರವಂ ಜಿ ೫೨ 
ವೀರವಸಂತ ಮಾಧವರಾಯೊ ೨೯ 
ವೀರ ಹೆಗ್ಗ Bes, ೯೯ 
ವೀರಿಸೆಟ "044 

ad 
ವೀರೇಶ್ವರ ೧೦೪ 
ವೆಂಕಟ &, ೨೦, ೨೧ 
ವೆಂಕಟಿ ಎರಡನೆಯ ೧೨ 


ವೆಂಕಟದೇನ ಮುಹಾರಾಯೆ ಪೆನುಗೊಂಡ ೫೬ 


ನಿಸಯ ಸೂಚಿ 


ವೆಂಕಟಿಪತಿದೇನ ನುಹಾರಾಯೌ ೧೮, 


೯೧, ೯೨ 
ವೆಂಕಟಿಪತಿದೇನರಾಯೊ ೨೧ 
ವೆಂಕಟಿಪತಿರಾಯೊ 44 
ವೆಂಕಟಪ್ಪ ೮೬ 
ವೆಂಕಟಿಪ್ಲುನಾಯಕೆ ೧೮, ೧೭೪ 
ವೆಂಕಟರಾವುನ್‌ ೧೬೯ 
ವೆಂಕಟಾದ್ರಿ ೭ 
ವೆಂಕಟೀಶ ರ ೫೫ 
ವೆಂಗಟಿಸೆಟ್ಟ ೯೧ 
ವೆಂಗೇನಹಳಿ, ೫೫ 
ವೆಪ್ಪೂ ರ" ೧೦೦ 
SN Of ನಾಡು ೯೬ 
ನೆಲಪದಿ ೧೩೪ 
ವೆಲ್ಲೂರು ೧೯ 
ವೇಂಕೆ 00, 92 
ನವೇಣಂಫಪುರೆ ೧೩೮, ೧೪೪ 
ವೇಣೂರು ೧೪೪, ೧೪೫ 
see} ಪನ್‌ ಅತಿ ಗಪಳಿ, ೧೦೭ 

-3 ಳೆ 
ವೈಕಂಂಠ ತೀರ್ಥ ೧೧೦ 
$3.9 X ೮೧ 
A ಹೇನ್‌ TONNS, ನ್‌ ೯೪: 
dd ಪುರಾಣವಂಂ ೪ 


ವೊಸನ ೬೯ 

ಶ 
ಶಂಕಪ್ಪಸೇನಬೋನ ೮೨ 
ಶಂಕಬಸ್ತಿ ೧೦೨ 
ಶಡಯೆಂ ನ್‌ಪಟ್ಟು ೭೬, 22 
ಶಂಕರ ೮೮ 
ಶಂಕರಯ್ಯ ೬೧ 


ಶಂಕರಸೆಟ ೧೪೧ 

ಚೆ 
ಶಂಕರಾಚಾರ್ಯ ೧೬೯ ೧೩೬ 
ಶಾರದಾಂಬ ೫೯ 


೨೦೫ 


೫೬, 


ಶಾಸನ ೩, 9, OB, AG, ೨೧, ೨೫, ೨೬, 
೨೭, ೨೮, 2; a, 42, 49, AE; 


90,90, "ee, ೪೬, ಇಒ, ೪೮ 


೫೧, 


೫೨, ua, Ga, ೮೭, ೯೬ ee, ೧೦೦, 
೧೦೧, ೧೨೦, 034, ova, ave 


ಶಿಕಾರಿಪುರ ೧೪೭ 


CC-0. Jangamwadi Math Collection. Digitized by eGangotri 


ತ್‌ 


೨೦೬ 


ಶಿಡ್ಲ ಘಟ್ಟಿ ೧೨೪ 

ಶಿಯೆನನ್‌ ೧೦೭ 

ಶಿರಹಟ್ಟಿ ೧೦೧ 

ಶಿರುನಾಯೆಲ್‌ ೭೪ 

ಶಿವ er, ೧೦೦ 

ಶಿನಗಂಗಾಧರ ೩೨ 

ಶಿವಗಂಗೆ ೬೨, ೧೨೧ 

ಶಿವಪ್ಪ ೫೯ 

ಶಿವಪ್ಪ ನಾಯಕ ೧೯ 

ಶಿವಪುರ ೬೯ 

ಶಿವಮೊಗ್ಗ Q2, 98, ೨೯, &4, èV, ೧೦೮, 
೧೩೨ 

ಶಿವಾಚಾರ್ಯ ದೇನಗುರು ೧೧೬ 

ಶ್ರಿ e nodes 030 

J ೀಗಿರಿನಾಥ ೧೧೨ 

ಶಿ ಶಿ ಗಿರಿಸಸುಂದ್ರ ೧೨೧ 

de ನಾರಾಯಾ ೧೪೨ 

ಶ್ರೀನಿವಾಸಪುರ ಅಗ್ರ ಹಾರ ೧೬೮ . 

ಶಿ ಶೀ ನಿವಾಸಾಧ್ರ ೫೫ 

ಶ್ರಿ b esos o 000 


ಶ್ರಿ ರಂಗ ' 3o 


ಶ್ರಿ b egor (ನ್ಮ. ಡಿ) ೧೭೪ 

ಶ್ರೀರಂಗಂ ೧೨೬ 

5 ರಂಗಪಟಿ,ಣ av, ೧೨೬, ೧೪೮ 

ಶಿ (ರಂಗಪಲ್ಲವರಾಯ ೧೦೬ 

ಇಂ 

ಶೀೀರಂಗವು 82, ೧೬೭ 

J & ?. 

ಶ್ರೀರಂಗರಾಜ ೫೫ 

ಶ್ರಿ ೀರಂಗರಾಯ ೧೯, ೬೦ 

ಶ್ರಿ ಬೇರಂಗರಾಯೆ ಶಂಕರ ೬೧ 

ಶಿ ) (ವ್ಯಾಸತೀರ್ಥ ಶಿ ಪಾದ ಒಡೆಯ ೧೬೮ 
ಆಖ 

ಶ್ರೀವಿರೂಪಾಕ್ಷ ೧೧೮ 

ಶ್ರಿ ನಿಲ್ಲಿವುತ್ತೂ ರು ೧೨೬ 

ò eJ oo ೧೨೬ 

ಶ್ರೀಶೈಲರಾ ೧೦ 

ಶೂರಪ್ಪ ಸೇನಬೋನ ೮೨ 

ಶೂಳಿವಲ್ಲಿ 

ಶ್ನಂಗಾಪುರ ೫೯ ೧೭೧ 

ಶ.0ಗಾರಸಾಗರ ೫೭ 

ಶ.0ಗೇರಿ ೬೦, 24, PO, ೩೯, ೧೬೯ 

ಶೃಂಗೇರಿ ROS ೨ 


ನಿಜಯನಗರ ಸಾಮ್ರಾಜ್ಯ ge ಸ ಳೀಯೆ ಸರ್ಕಾರ 


9 ವಣಪಾ ಚಾರ್ಯ LA ಶ್ವ ರೆ 
ದೀಕ್ಷಿತೋಪಾಧ್ಯಾ ಜು ೫೯, ೮೦ 

ಶ್ರೇಣಿ ೨, 4, 9, 2, V0, ೮೬ U2, eu, 
೯೬, ೯೭, ೧೦೬, ೧೦೯, ೧೧೦, ೧೧೬, 
೧೧೮, 024, ೧೨೫, ask 022, ೧೨೮ 
asc, 044; ೧೩೮, ೧ರ೯, avo, 
೧೪೨, AVA, ೧೪೪ 

ಶೆಟ್ಟ ಗಳು ೧೪೭, ೧೪೯, ೧೫೨ ೧೫೧, ೧೫೨ 

28 (ಶೆ ರದೇನರ್‌ ಇ 

ಕಟಿ ed ರದೇವೆರ್‌ ನೀಲಪ್ಪ ನ್‌ 002 
ಟೆ ಮೆ 

ಶೆಟ್ಟೀಶ್ವ wore: 

ಶೇಂಜಿ "erdo ೧೦೭ 

ಶೊಕ್ಳೆಯಪ ನ್‌ ೯೬, ೧೧೦ 

ಶೊರೈರುಡಿ ವಿಜಯಾಲಯಂದೇವ ೧೦೬ 


ಷ್ಠ 
ಸಡಯ್ಕೊನ್‌ಪಟಿ ೧೦೩ 
ಟಿ 
RÑ, ೧೦೩೩ 


ಸ 


ಸಂಕಣ್ಣ ೯೦, ೧೪೧ 

ಸಂಕಪ,_ ೧೦೬ 

ಸಂಗವಂದೇವ ೧೦೨ 

ಸೆಂಗವಂದೇವಿ ೧೧೨ 

ಸಂಗಮಪ್ರರ ೫೨ 

ಸಂಗೀತಪುರ: ೧೨೬ 

ಸಂಗೋಟೋಚ oo 

ಸಂದಿಕವೀಗೌಡ ೩೪ 

ಸಂತೆಬೆನ್ನೂರು ೨೫ 

ಸಂಪರ್ಕಾಧಿಕಾರಿ ೧೬ 

ಸಂಬಪುರ ೫೫ 

ಸಕರಿಪುರೆ aa 

ಸತಿಗೆ ಕೊಡುಗೆ ೯೨ 

ಸದಾಶಿವ ೧೮, ೫೮, ೮೬ 

ಸದಾಶಿನದೇವ ೩೧ 

ಸದಾಶಿನಪುರ ೫೮, ೫೯, ೬೨ 

ಸದಾಶಿವರಾಯ 2, ೧೯, 39» QQ, vb, 
೪೬, ೪೭: 

ಸದಿಪ ೯೦ 

ಸಬ್ಬ ರಲಿಗ ನರಹ ೧೨೩ 


CC-0. Jangamwadi Math Collection. Digitized by eGangotri 


ಸಭಾ 34, ೨೫ 

ಸಭೆ ೨೪ 

ಸನುಯಾಚಾರ್ಯ ೫. 

ಸಮಸ್ತ ಕಟ್ಟ ಛೆ ೧೪೩ 

ಸಮಸ್ಸೆ ಹಲಿರು 22, ೧೪೪ 
Aso, ತ್‌ ಅಥನಾ ಸಮಂತ ೨೨ 
ಸರ್ವಜ್ಞ ಭಾಸ್ಕರಪುರ ೭೨ 
ಸರ್ವಜ' ವಿಷು ) ಪುರ & 2 

ಸರ್ವ 38 ev, ೧೦೩, ೧೦೩೭ 
ಸರ್ವಮಾನ್ಯ ಕೊಡಗೆ ೧೧೦ 
ಸರದೀಪ್‌ ಸಿಂಹಳ) ೮ 
ಸಲಿಸತೀರ್ಥ ಶ್ರೀಪಾದ ೧೧೦ 


ವಿಸಯೆ ಸೂಚಿ 


NOTE ೬೧ 


ಸಿಂಗನಲ್ಲೂರು ೨೬, ೨೮ 
ಸಿಂಗನಾಯಕ ೧೧೪ 
ಸಿಂಗಸಟ್ಟ ಣ ೧೨೫ 
ಸಿಂಗರಸ ೯೫ 

ಸಿಂಗರಾಜ ೧೩೬ 
ಸಿಂಗಾಪುರೆ ೭೯ 
ಸಿಂಗೇಗೌಡ ೯೧ 

ಸಿಂಹಳ ೧೨ 

ಸಿತಾಕಲ ೯೦, ೯೧, ೯೨ 
ಸಿದೆಣ ೩೬ 


ಸಿದೆ ಗೌಡ ೯೨ 


4 € ೧೧, ೨೨, ೨೫, 22, ೨೮, a0. ೩೬ hd s ೪೦ 

Q 3 E ) 3 9 fat 
22, AF, ೪೦, ೪೭, ೫೨, Wa, WV, ಸಿ Ex ge 
೬೦, ೬೮, 20, ಪಿತ 2a, ಲಗಿ ea, ಸಿದಾ ಪುರ 49, ೯೨ 
೮೪, 65, ೯೯, ೧೦೦, ೧೦೧, Q04, ಸಿರಸಿ” ೫೨, 004 
QO 9, ೧೦೯, O44, ೧೩೭, OAV, ಸಿರಾ 94 


೧೪೦, ೧೪೨ ಸಿರಿಯೆಣ್ಣ ೭೨, ೧೦೪ 
ಸ್ವಧರ್ಮ 8 ಸಿರಿಯೆಪ್ಪ ೧೪೧ 
ಸಾಂತಲಿಗೆ ಒಂದೂಸಾನಿರ ೯ ಸಿರಿಯಾಳಿ ೮೮ 


ಸಾಂತಳಿಗೆ ೬೫ 24, ೭೪ ೯೮ ೯೯, ೧೦೮, ಸಿರಿವರ ೭೩ 


೧೧೫ ನಿರುವುರ 40 
ಸಾಂತೆಯೆಸನಾಡು ೧೧೦ ಸವರ ೨೬ 
ಸಾಕಣ್ಣ ೧೦೮ ಸೀತಾಕುಂಡ ೧೧೯ 


ಸಾಗರ ೧೮, ೮೬ ಸೀವಂ ೨೩ 

ಸಾತಳಿಗೆ ೯೭ ೯೮ ೧೦೪ ht ೩, 00, ೨೨ 

ಸಾದಳಿ ೧೧೧, ೧೨೪ ಸುಬೂರ್‌ ೧೦೮ 

ಸಾದಳಿಯ ರಾಜ್ಯ ೧೧ ಸುರಲಿ ೧೧೬ 

ಸಾಮಂತೆ OV, ON, ೧೬, 02, Ot, ೮೪ ಸುರಳಿಗ್ರಾ ಮು ೩೨ 

ಸಾನಂಂತನ ಕಟ್ಟಿ ೮೬ ಸುರೇಶ್ವರ ಶ್ರೀಪಾದ ೧೧೧ 
ಸಾವಂಂತಾಧಿಕಾರಿಗಳು ೧೭ ' ಸೂಗೂರು ೩೭ 

ಸಾಯಪ ೯೫ ಸೂರ್ಯನಾರಾಯಣ ೧೨೪ 
ಸಾಲಾಮೂಲೆ 043 ಸೂರ್ಯೇನಾರಾಯೆಣದೇನ ೧೩೫ 


ಸಾವಣ್ಣ To, ೯೯ ಸೂರ್ಯ ಭಟ, ೧೦೮ 
ಸಾವಿರ” ne ಮು ೮೨ ಸೂರಪ್ಪ ಸೇನಬೋನ ೮೨ 
ಸಾವಣ್ಣ oe . ಸೂರಿ ೧೦೧ 
ಸಾಹಿತ್ಯ. a ಸೂಳೇಕೆರೆ ೬೭ 

. ಸಾಳನಾಡು ೮೬ TE .  ಸೆಟ್ಟಿಕಾರ ೧೪೦, ೧೪೧, ೧೪೪ 
ಸಾಳು ೪೪ Ru ಕೆರ Qe 


ಪಟ ಣ ೧೦೧ ೧೦೪. ೧೦೫. ೧೨೧ 
ಸ್ಲಾನಪತಿ ೧೬, ೧೩೯, ೧೪೩ AU SS, , ೧೦೪, 008i, Q 


CC-0. Jangamwadi Math Collection. Digitized by eGangotri 


» 


- 


- 1೪ ಶ್ರ 


ಸೇಡ್‌ ಬಾಳ್‌ ov 
ಸೇತುಗ್ರಾ wo ge ' 


ಸೇನಬೋನ ೨೫, a2, “೩೮, af, VO, 


೪೨, va, ೬೦, ೮೨, S2, ೯೪, ೯೫ 
೯೭) ೧೦೬, ano, hyii 
ಸೇಲಂ on oe 
ಸೊನ 
ಸೊರಬ ೫೨, ಗ ಲಹ್ಮಿ O42” 
ಸೋನಂ ೬ 
ಸೋಮುಗೊಂಡನಹಳ್ಳಿ ೧೨೫ : 
ಸೋಮ ಸೆಟ್ಟ ovo 
ಸೋಮಣ್ಣ e» 
ಸೋಮತಳ್ರರ ೮೩ 
ಸೋವಂದೇವ 004 
ಸೋವಂಲಾಪುರ ೧೦೬ - 
ಸೋಮಸವಂಂದ್ರ ೬೮ Gat) iC 
ಸೋಮೇಶ್ವರ 603 s 
ಸೋನೇಶ್ವ ರ (S005. ಡಿ) A 
ಸೋರಪ 09% 
ಸೋನಣ್ಣ ಜೀಯ ೧೧೧ 


ಹ 
ಹಂಗೆನೂರು ೧೦೫ 
ಹಂಜಮಾನ ೧೪೨ AG 
ಹೆಂಜಮಾನ-ನಖರ OVA 
ಹಂದರಗೆ ೧೨೬ 
ಹಂಪನಹಾಳು 23 
ಹೆಂಪಿ 22, ೧೧೮, ೧೧೯ 
ಹಂಪೆದೇವನಹಳಿ, ೫೪ 

ಛೆ 

ಹೆಜಾರರಾವು ೧೨೦ 
ಹಟ್ಟೆ o ಕೋಟಿ o4 
ಹಡೆಪ ೭೮ 
ಹತ್ತೊಕೇರಿ ೧೪೦, ೧೪೨, ೧೪೩೩ 
ಹದಗಲ್ಲಿ va 
ಹದಿನಾಡು ೯೫ 
ಹದಂಗಲಿ ae 
ಹನ್ನರ ೮೬ ' 
ಹನುವೆಂ ನಾಯಕ ೯೨ 
ಹರಂದೂರು ೬೨ 
ಹರಗಲ ೧೫ f 


ತರಿ: ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 


ಹರತಿ ೨೬ NOD 

ಹರತಿ ಇವು ಡಿ ರಂಗಪ : 
ಮುಹಾನಯೆಕಾಚಾರ' ೯೧ 

ಹರದನಹಳ್ಳಿ ೪೨, ೭೨,. ೦೦ ೧೦೪ 

BOBO ೧೭೦ 

ಹರನಹಳಿ, ೮೬ 

ಹರಪನಹಳ್ಳಿ ೪೬ 

ಹರಮಲ್ಲಯ್ಯ ೬೨ one 

ಹರಹಳಿ. ನಾಡು ev, ೯೭ ೧೮೪ 

ಹರಹಳ್ಳಿ ೬೪ ೧೧೪ 

ಹರಹು ಗ್ರಾ ಮ ೬೧ ` 

ಹರಳಂಕುಂಂಟಿ ೯೧ 

ಹರಿಕಾರ ಬೊಮ್ಮ, ೬೨ | 

ಹರಿದ್ರಾ ನದಿ ೩೧ — 

ಹರಿಯಣ್ಣ ೫೬, ೭೦ 

ಹರಿಯೆ ಸೆನುದ್ರ ೫೭ ತ ಪಿ 

ಹರಿಹರ ಲೃ ೯ 09, BS, ರ್ಜ, ೬೨, ೭೧, 
2c, ೯೪ ಸಿ 

ಹೆರಿಹರ ಅಗ್ರ ಹಾರ) ೧೩೧ 

ಹರಿಹರ ಇವನ್ನ ಡಿ: "೬ ೧೨, BY, ೯೫, ೧೪೨, 

"೧೫೧, ೧೩೦, ೧೭೧ `` 1 

ಹರಿಹರ ಒಡೆಯ ನಂಹಾನುಂಡಲೇಕ್ತ "ರ ೧೫೧ - 

ಹರಿಹರ ವುಹಾರಾಯೊ ೫೬ 

ಹರಿಹರಪುರ ೬೦, 20, ೯೯ | 

ಹರಿಹರರಾಯ ೧೦೯ Us 

ಹಲಕ ೧೭೦ 

ಹೆಲಕೂರಂ ಕುಲಿಕೆಯಹಳ್ಳಿ ೭೫ 

ಹಲರು ೨೭, ೨೮ೃ ೧೩೪ ೧೪೧, ೧೪೧, 
೧೪೩ ' | 

ಹಲವನಹಳಿ, ೧೧೫ 

ಹಲವು ಮರ ಹೊಸಹಳ್ಳಿ ೫೫ 

ಹಲಸಿಗೆ ೧೩೨ - 

ಹಲುಕೂರು vo, ೬೪, 20° 

BA ನಾವತಿ 94, na, ೧೨೫, ೧೪೮ 

ಹಸ್ತಿ ನಾನತಿ ನಳಿತ ೧೦ ^ 

BPD ೭೮ 

ಹಳನಿ ನಾಯಕ ೭೮ 

ಹಾಡುವಳ್ಳಿ ೧೭, ೮೪ 

ಹಾಡುವಳಿ, ರಾಜ ೧೦ 

ಹಾಸನ ೧೭ ೬ಳ್ಳು ೭೨ ೩೪ -" 


- 


CC-0. Jangamyadi Math Collection. Digitized by eGangotri 


ನಿಷಯ ಸೂಚಿ 


ಹಾಸನ ಸೀವೆಂ ೧೧ 

BIO HWE Of 22 

Gs ರೆ ೧೩೨ 

diss 6 ನಾಡು ೧೨೫ 

ಹಿರಿಕೆಂಪಯ್ಯ. s n ೫೭ 

ಹಿರಿಜತಿ ಗ ೫೫ 

ಹಿರಿಯೂರು ೨೨, ೩೬, ೩೭, ೪೪ 

ಹೌಂಗಹತಿ ೯೧ 

ಹೊಣಸೂರೊ ೧೨೩ 

ಹುಲಿಕಲ್ಲು ೮೬ 

ಹಾಲಿಕಂಂಬ ೨೬ 

ಹುಲಿಗೆರೆ ೧೦೧, ೧೦೨, ೧೨೫ 

ಹೆಲ್ಲೂರು ೫೭ 

TITS 94. 

ಹೆಂಜೆರೆ OL 

en ಡೆ &o, ೬೨, €2, ೯ಲ್ಕ ೧೧೦, ೧೧೧, 
023, ೧೧೫ 

ಹೆಡ್ಡಸೆ ೫೨, BU, ೬೬, ೧೭೦ 

ಹೆದೂರಂ ೧೦೧ 

ಹೆಬ ಯಲ್‌ ಬೆಲಿಗನಬದಂ ೧೦೮ 

ಹೆಬಾರ ೬೦, ೬೧, ೬೨ ೮೨ 


೨೦೯ 


ಹೊನ್ನತ್ತಿ ನಾಡು ೧೩೨ 
ಹೊನ್ನಮುರಾಯ ೧೧೦ 
ಹೊನ್ನಲೆ ೧೩೨ 
ಹೊನ್ನವಯ €4 


: ಹೊನ್ನ ಹೊಳೆ ೧೭೦ 


ಹೊನ್ನಾಲಿ ೨೯ 

ಹೊನ್ನಾವರ ೧೨೫, ೧೨೬ 

BOND SE vo, ೭೦, 29, ೭೫ 

ಹೊನ್ನಾವಳಿ ಸೀವೆಂ ೧೧ 

ಹೊನ್ನೂರ್‌ ೧೧೨ 

ಹೊನೆ 38 €4 

DAN. On ೨೮ 

ಹೊಯ್ಯಣ ರಾಜ್ಯ ೧೦ 

ಹೊಯ್ಯೃಳ ೧೨, ೧೩೯ 

ಹೊರೆನಾಡು ೬೫ 

ಹೊಲತೂರು ೬೫ 

ಹೊಸಕೇರಿ ೮೧ 

ಹೊಸಕೋಟಿ ೫೫ - 

ಹೊಸಣ ೭೪ 

ಹೊಸಪೇಟಿ va, uv, ೬೮, ON, ೧೧೯, 
೧೨೦, ೧೨೧ 


ಹೆಬ್ಬಾ ರುವ ೬೯, ೮೧, 52, ೧೨೪ ಹೊಸಹಳ್ಳಿ 20, ೯೧ 

ಹೆಬ್ಬಾರು ವಕ ಲೂ ೬೦ ಹೊಸೂರು ೧೭೦ 

ಹೆಮ್ಮಾಡಿ ೧೨೪ ಹೊಳೆತೊರು ೭೪ 

ಹೆಲ್ಲೊ ರೆ೬ಂ ಹೊಳಲೈರೆ ೪೪, GR, ೧೨೨, OA 

ಹೆಳವಿ ೪೬ | ಹೋತೂರು 24 

ಹೈವೆ ರಾಜ್ಯ ೧೦ ಹೋವಂಗಂಂಡ ೨೫ 
Soho 


Ot KAN 


^ “yt WA 


EU 'No. a : 


GURL VISHWARADHTA 
"MEASAN JNANAMANDIR 


comente 


radi Math, Varanasi 


EN 


CC-0. Jangamwadi Math Collection. Digitized by eGangotri 


ae ) iia Tum h - hi ಢ್‌ Pie 
a 


A E enaa IE 


ಗಳ NS ANTON AC SS a CONO Sa QU heres it Lu RS o 
7 Sp = 
LJ 


? - ಇಷ್ಟ ಈ i 
AAH S || | 


INNS NNN SEE EE SEDE DS Sor 


© 
o 
i. 


.. 
" 
ಇ 75s 


v es f, 
AS 


Las cla EET ET 


' 
` 


CC-0. Jangamwadi Math Collection. Digitized b 


ಈ 
on? HY 


Ys, as T ui 
* e < . 
> P "o " o 
[m 8 eM v» 
` “yg (aha v ೨,೪ ಗ 
H s eo + 
- - | ? 
/ T x o hy " . - 
RA. TT ೫8 


» € 


a 








D 
ri 


zed-by etos 


ಗಿ 


CC-0. Jangamwadi Math Collection. Digiti 





SRE EET AER DORITI 
SSN D E 





ಸ The ete, FOSS 


- 
z 


14. 


15. 


"Uem ಪರಿಚಯ (ಭಾಗ ೧): ಡಾ. ಹುಚ್ಚಪ್ಪ ಮತ್ತು ಇತರರು 
ಅರ್ಥಶಾಸ್ತ್ರ ಪರಿಚಯ (ಭಾಗ ೨) ; Go, ಹುಚ್ಚಪ್ಪ ಮತ್ತು ಇತರರು 


ಹಣದ RO, ಲನಿನರಣೆ: ಜಿ. ಕ್ರೌಥರ್‌; 
ಅನು: ಎ. ಸಿ. ಶ್ರೀನಿವಾಸ ಮೂರ್ತಿ 


Snc ಚಿಂತನೆಯ ಬೆಳವಣಿಗೆ: ಬಿ. ಎಂ. ಕುಮಾರಸ್ವಾಮಿ 
- ಇಂಡಿಯಾ ದೇಶದ ಸಾರ್ವಜನಿಕ ಆಯವ್ಯಯ: 


ಆರ್‌. ಎನ್‌. ಭಾರ್ಗವ; ಅನು: ಡಿ. ಕೃಷ್ಣ ಅಯ್ಯಂಗಾರ್‌ 


ಗ್ರೇಟ್‌ ಬ್ರಿಟನ್ನಿನ ಆರ್ಥಿಕ ಚಿಳವಣಿಗೆ : ಸಿ. ಕೆ. ರೇಣುಕಾರ್ಯ 


ಆರ್ಥಿಕ ಅನರ್ತಗಳು: ಎ. à. ಶ್ರೀನಿವಾಸ ಮೂರ್ತಿ 
ಹಣ-ಒಂದು ನಿಶೆ DORE: ಬಿ. ಎಸ್‌. ಸಿದ್ದೇಗೌಡ 
ಸಹಕಾರದ ಮುನ್ನಡೆ: : ಡಿ, ಕೃಷ್ಣ ಅಯ್ಯಂಗ ಗಾರ್‌ 
ಸಾರ್ವಜನಿಕ ಹಣಕಾಸು: ಡಾ, ಬಿ. ಎಸ್‌. ಶ್ರೀಕೆಂತಾರಾಧ್ಯ 


- ಆಧುನಿಕ ಜಪಾನಿನ ಸಂಕ್ಷಿಪ್ತ ಅರ್ಥಿಕ ಇತ ಜಿ. ಸಿ. ಅಲೆನ್‌ ; 


ಅನು: ಎ. ಪಿ. ಶ್ರೀನಿವಾಸ ಮೂರ್ತಿ 


'ಅರ್ಥಿಕಾಭಿವೃ G -FOF ಸಮಸ್ಯೆಗಳು: ಎ. Wee ಮೂರ್ತಿ 
» ಭಾರತೀಯ ಕರೆನ್ಸಿ ಮತ್ತು ಬ್ಯಾಂಕಿಂಗ್‌ ಸಮಸ್ಯೆಗಳು: 


ಎನ್‌. ಜಿ. ಚಂದ್ರಶೇಖರಯ್ಯ 
ಜಸಾನಿನ ಆರ್ಥಿಕ ಪುನರುದಯ: ಜಿ, ಸಿ ಅಲೆನ್‌; ಅನು: ಎ. ಪಿ. 
ಶ್ರೀನಿವಾಸ ಮೂರ್ತಿ 


ಸಹಕಾರ-ತತ್ವಗಳು ಹಾಗೂ ಸಮಸ್ಯೆಗಳು: 
ಎ, ಪಿ, ಶ್ರೀನಿವಾಸ ಮೂರ್ತಿ 


CC-0. Jangamwadi Math Collection. Digitized by eGangotri 


